ನೃಪತುಂಗ 


(ಕಾದಂಬರಿ) 


ಪ್ರಕಾಶಕರು 
ಹೇಮಂತ ಸಾಹಿತ್ಯ 
ನಂ. 972 "ಸಿ', 4ನೇ "ಇ' ವಿಭಾಗ, 10ನೇ "ಎ' ಮುಖ್ಯ ರಸ್ತೆ 
ರಾಜಾಜಿನಗರ, ಬೆಂಗಳೂರು - 560 010 
ದೂರವಾಣಿ: 080 23354619 


NRUPATUNGA — a novel written by Ta.Ra.Su., 
Published by Hemantha Sahitya, # 972C, IV ‘E' Block, 
10th 'A’ Main, Rajajinagar, Bangalore - 560 010. 


ಮೊದಲನೆಯ ಮುದ್ರಣ : 1983 


ದ್ವಿತೀಯ ಮುದ್ರಣ 2001 
ತೃತೀಯ ಮುದ್ರಣ ' : 2011 
ನಾಲ್ಕನೇ ಮುದ್ರಣ : 2014 


© ಟಿ.ಎಸ್‌. ನಾಗಪ್ರಸಾದ್‌ 
ಟಿ.ಎಸ್‌. ಪ್ರದೀಪ್‌ ಕುಮಾರ್‌ 
ಶ್ರೀಮತಿ ಪೂರ್ಣಿಮಾ ಸುಂದರ್‌ 


ಮುಖಚಿತ್ರ : ಶ್ರೀಪಾದ್‌ 


ಬಳಸಿದ ಕಾಗದ : 70 ಜಿ.ಎಸ್‌.ಎಂ. ಮ್ಯಾಪ್‌ಲಿಥೊ 
ಕ್ರಾನ್‌-[-, ಪುಟಗಳು : 376 


ಬೆಲೆ: ರೂ. 90/- 


ಟೈಪ್‌ಸೆಟ್‌ ಃ 
ಸ್ನೇಹ ಗ್ರಾಫಿಕ್ಸ್‌ 
ದೂರವಾಣಿ : 9341158906 


ಮುದ್ರಣ: 

ಪೂರ್ಣಿಮಾ ಪ್ರಿಂಟರ್‌ 
ಚಾಮರಾಜಪೇಟೆ, ಬೆಂಗಳೂರು 
ದೂ: 080-32924462 


ಮುನ್ನುಡಿ 

" ಮಾನವನ ದುಃಖಪರಂಪರೆಯ ನಿವಾರಣೆಗಾಗಿ ವ್ಯವಹಾರ 
ಪ್ರಪಂಚದಲ್ಲಿ ಸೂಕ್ತ ಮಾರ್ಗವನ್ನು ಕಂಡುಹಿಡಿಯುವುದು ವಿಶ್ವದ 
ತತ್ತ್ವಾನೇಷಿಗಳ ಕರ್ತವ್ಯವಾಗಿದೆಯೆಂಬುದು ಚರಿತ್ರೆಯಿಂದ ವಿದಿತವಾಗಿದೆ. 
ಆಕಸ್ಮಿಕ ಘಟನೆ, ಕಾಲಯಂತ್ರ ಅಥವಾ ಯುದ್ದದ ಮೂಲಕವಲ್ಲದೆ ಜಗತ್ತಿನಲ್ಲಿ 
ಶಾಂತಿಯು ನೆಲೆಸಬೇಕಾದರೆ ಒಂದೇ ಮಹಾವ್ಯಕ್ತಿಯಲ್ಲಿ ರಾಜಕೀಯ 
ಶಕ್ತಿಯೂ ಆತ್ಮಜ್ಞಾನವೂ ಸೇರಿರಬೇಕೆಂದೂ ಆತ್ಮಜ್ಞಾನಿಗಳೇ ರಾಜರಾಗಬೇಕು 
ಅಥವಾ ಆಡಳಿತ ನಡೆಸುವವರು ಸಂಪೂರ್ಣವಾಗಿ ತತ್ವಜ್ಞಾನ 
ಹೊಂದಿರಬೇಕು ಎಂದು ಫ್ಲೇಟೋ" ಅಭಿಪ್ರಾಯಪಟ್ಟನು. ಇದು ಸಾಧ್ಯವೇ, 
ಜಗತ್ತಿನಲ್ಲಿ ಅಂತಹ ವ್ಯಕ್ತಿಗಳು ಎಷಿರುವರು? ತತ್ತ್ವಾನೇಷಣೆಯ ಉದ್ದೇಶ 
ನಿಸ್ಪಂಗತ್ಸದಿಂದ ನಿರ್ಮೋಹತ್ವವನ್ನು ಸಾಧಿಸಿ ಅದರಿಂದ ನಿಶ್ಚಲತತ್ತ್ವ ಮತ್ತು 
ಜೀವನ್ಮುಕ್ತಿ ಪಡೆಯುವುದಲ್ಲವೇ? ಸಮಾಜದ ಉದ್ದಾರಕಾರ್ಯ ವ್ಯಕ್ತಿಯ 
ನಿಸ್ತ೦ಗತ್ವಕ್ಕೆ ಕೇವಲ ವಿರುದ್ಧವಲ್ಲವೇ ಎ೦ದು ಪ್ರಶ್ನೆಗಳು ಏಳುವುವು. ಪ್ರಪಂಚದ 
"ಬಂಧನದಿಂದ ತಪ್ಪಿಸಿಕೊಳ್ಳಲು ಯತ್ನಿಸುತ್ತಿರುವವನು ತಪ್ಪು ದಾರಿ ಹಿಡಿದ 
ಪ್ರಪಂಚವನ್ನು ತಿದ್ದುವ ಹವ್ಯಾಸಕ್ಕೆ ಏಕೆ ಹೋಗಬೇಕು? ಒಬ್ಬ ವ್ಯಕ್ತಿಯ 
ಆತ್ಮ ಬಲಿದಾನದಿ೦ದ ಸಮಾಜವೆಲ್ಲ ಉದ್ಧಾರವಾಗುವದೆಂಬ ಕೆಲವು ಮತಗಳ 


* There is no hope of a cessation of evils in the states and, 
in my opinion, none for mankind — except through a 
personal union between political power and philosophy... 
‘The Union may be achieved in two ways, Either the 
philosophers must become Kings in our States or else the 
people who are now called Kings and potentates must take— 
genuinely and thorougly to philosophy. 

(Plato : Republic 473.D) 


೪ ನೃಪತುಂಗ 


ತತ್ತ್ವವನ್ನು ಯಾವ ಆತ್ಮಜ್ಞಾನಿಯು ಅಂಗೀಕರಿಸಲಾರನು. ಅಂತಹ ಆತ್ಮಬಲಿ 
ಸಮಾಜದ ಮೇಲೆ ಯಾವ ವಿಧವಾದ ಶಾಶ್ವತ ಪರಿಣಾಮವನ್ನೂ 
ಮಾಡಲಾರದೆಂದು ಪ್ರಪಂಚದ ಚರಿತ್ರೆಯಿಂದ ವಿದಿತವಾಗುವುದು. 
ಅ೦ದಮಾತ್ರಕ್ಕೆ ಲೋಕ ಸಂಗ್ರಹಕ್ಕಾಗಿ ಶ್ರಮಿಸುವವನು ಪ್ರೇಮ ಮತ್ತು 
ಕರುಣೆಗಳನ್ನು ತನ್ನ ಹೃದಯದಿಂದ ಬಹಿಷ್ಕರಿಸಲಾಗುವದೆ? ದಯೆ, ದಾಕ್ಷಿಣ್ಯ 
ಪ್ರೇಮ ಮುಂತಾದವು ಅಜ್ಞಾನ ಜನ್ಯವಾದುದರಿಂದ ಬಂಧ ಹೇತುಗಳು. 
ನಿರ್ಮಮತಾ, ನಿರಹಂಕಾರ. ನಿರಾಶೆಗಳಿಂದ ನಿರ್ದ್ವ೦ದ್ವತ್ವವನ್ನು 
ಸಾಧಿಸಿದವನಿಗೆ ಕರ್ಮದಲ್ಲಿಯೂ ನಂಬಿಕೆ ಇಲ್ಲದೆ ಹೋಗಬಹುದು. 
ನಿಷ್ಕಾಮಕರ್ಮ ಎಂಬ ಶಬ್ದಗಳು ಪರಸ್ಪರ ವಿರುದ್ದಗಳಲ್ಲವೇ; ಅಥವಾ 
ಪ್ಲಾಟಿನಸ್‌ ಹೇಳಿದಂತೆ 'ಜ್ಞಾನದ ಒಂದು ದುರ್ಬಲ ರೂಪವೇ ಕರ್ಮ 
ಎಂದು ಸಮಾಧಾನ ಪಡೆಯಲಾಗುವುದೇ? 

ಜೀವನದಲ್ಲಿ ಸಾಮರಸ್ಕವಿರಬೇಕೆಂದು ಮಾಡುವ ಪ್ರಯತ್ನಗಳೆಲ್ಲ 
ಕರ್ಮರೂಪವಾದುದರಿಂದ ಅನಾಸಕ್ತಿಯೋಗ ಎಷ್ಟುಮಟ್ಟಗೆ ಲೋಕ ಸಂಗ್ರಹ 
ಕಾರ್ಯದಲ್ಲಿ ಫಲದಾಯಕವೆಂಬುದು ಜಟಿಲವಾದ ಸಮಸ್ಯೆ. 
ಉದಾಸೀನನಾದ ಆತ್ಮಜ್ಞಾನಿ ಹೃದಯದ ಕರೆಯನ್ನು ಮನ್ನಿಸಿ, ಧರ್ಮವಿರುದ್ದ 
ವಲ್ಲದ, ಸ್ವಾರ್ಥದ ಲೇಶವೂ "ಇಲ್ಲದ ಸಮಾಜ ಸೇವೆಯನ್ನು ಮಾಡುವ 
ರಾಜನಾಗಬಹುದೆ ಎ೦ದರೆ ಕರ್ಮವನ್ನು ಮಾಡುತ್ತಿದ್ದ ಜಿನಕಾದಿಗಳರತಹ 
ರಾಜರ್ಷಿಗಳಿಲ್ಲವೇ ಎ೦ಬ ಪ್ರಶ್ನೆಯೂ ಏಳುವುದು. ತತ್ತ್ವಜ್ಞಾನಿಯು 
ರಾಜನಾಗುವುದು ದುಸ್ಸಾಧ್ಯವಾದರೆ ಅಧಿಕಾರಿಗಳನ್ನು ತತ್ತ ಹ್ಲೌನಿಗಳಾಗಿ 
ಏಕೆ ಮಾಡಬಾರದು? ಪ್ಲೇಟೋ, ಡಿಯೋನಿಸಿಯಸ್‌ ಎಂಬ 
ರಾಜಕುಮಾರನನ್ನು ಆತ್ಮಜ್ಞಾನಿಯಾಗಿ ಮಾಡಲು ಯತ್ನಿಸಿ ವಿಫಲನಾದುದು 
ಚರಿತ್ರೆಯಲ್ಲಿ ಪ ಪ್ರಸಿದ್ಧವಾಗಿದೆ. ಕೆಲವು ಆಕಸ್ಮಿಕ ಘಟನೆಗಳಿಂದ ಅಧ್ಯಾತ್ಮದತ್ತ 
ತಿರುಗಿ ತಮ್ಮ ಆಚರಣೆ. ಉಪದೇಶಗಳಿಂದ "ಸಮಾಜವನ್ನು ಮಾರ್ಪಡಿಸಲು 
ಕೆಲವರು ಚಕ್ರವರ್ತಿಗಳು ಯತ್ನಿಸಿರುವರು-- ಮಾರ್ಕಸ್‌ ಅರಿಲಿಯಸ್‌, 
ಅಶೋಕ, ಅಕ್ಬರ್‌ ಮುಂತಾದವರು. ಯುದ್ಧದಿಂದುಂಟಾದ ರಕ್ತಪಾತಕ್ಕೆ 
ಹೇಸಿ ಸುಖಶಾಂತಿ ಸ್ಥಾಪನೆಗಾಗಿ ಅಶೋಕನು ಮಾಡಿದ ಪ್ರಯತ್ನಗಳೆಷ್ಟು 
ಮಟ್ಟಿಗೆ ಫಲಕಾರಿಯಾದವೆಂಬುದನ್ನು ಹೇಳುವುದು ಕಷ್ಟ ಯೂರೋಪಿನ 


ನೃಪತು೦ಗ ೫ 


ಚರಿತ್ರೆಯಲ್ಲಿ "ಜ್ಞಾನಿಗಳ ನಿರಂಕುಶ ಪ್ರಭುತ್ವ' (Enlightened 
dೇspotism) ಎ೦ಬ ಯುಗ ಅನೇಕ ಯುದ್ಧಗಳಲ್ಲಿಯೇ ಕೊನೆಗೊಂಡಿತು. 
' ಜೀಣಾ ದೇಶದಲ್ಲಿ ಕನ್‌ಪೂಷಿಯಸ್‌ ನೀತಿಯನ್ನು ಚಕ್ರವರ್ತಿಗಳು ಬಹಳ 
ಕಾಲ ಅನುಸರಿಸಿಕೊಂಡು ಬಂದರೂ, ಜನಜೀವನದಲ್ಲಿ ಪ್ರಗತಿ ಇಲ್ಲದೆ 
ಹಳೆಯ ಸಂಪ್ರದಾಯಗಳು ಶೃಂಖಲೆಗಳಾಗಿ, ೧೯ನೆಯ ಶತಮಾನದ 
ನೂತನ ವಾತಾವರಣದಲ್ಲಿ ಪುರಾತನ ಸಂಸ್ಕೃತಿಯನ್ನು ಕ್ಷೀಣಿಸಿ ಚೀಣದಲ್ಲಿ 
ಎಲ್ಲವೂ ಅದೃಶ್ಯವಾಗುತ್ತಿವೆ. ಜನಗಳ ಆಚಾರ ವ್ಯವಹಾರಗಳು 
ಬದಲಾವಣೆಯಾಗುತ್ತಿದ್ದರೂ ಒಂದೇ ಹಾದಿಯಲ್ಲಿ ಎಲ್ಲರೂ 
ನಡೆಯಬೇಕೆಂದು ವಿಧಿಸುವುದು ಯಾವ ರಾಜನಿಗೂ ಸಾಧ್ಯವಿಲ್ಲ. ಜೀವನ 
ಪ್ರವಾಹವು ಕವಲೊಡೆದು ಅನೇಕ ನಾಲೆಗಳಲ್ಲಿ ಪ್ರವಹಿಸುತ್ತ ಹೋಗುತ್ತದೆ. 
ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಸಮಾಜದಲ್ಲಿ ಯಾವ ಹದ್ದು ಮೇರೆ ಇರಬೇಕೆಂದು 
ನಿರ್ಧರಿಸುವುದು ಪ್ಪ ಸಮಸ್ಯೆ ಮೆಕೆವಿಲ್ಲಿ' ಹೇಳಿದಂತೆ ಸಾಮಾನ್ಯ ಜನರು 
ಚಪಲಚಿತ್ತರು. ಅವರನ್ನು ತಾತ್ಕಾಲಿಕವಾಗಿ ಒಂದು ಹಾದಿಗೆ ತಂದರೂ 
ಅದೇ ಹಾದಿಯಲ್ಲಿ ಗ ಮಾಡುವುದಕ್ಕಾಗಿ-ಅವರಿಗೆ ನಂಬಿಕೆ 
ಹೋಗಿದ್ದರೂ-ಬಲಪ್ರಯೋಗ ಅನಿವಾರ್ಯ. ಪ್ರೇಟೋ ಆತ್ಮಜ್ಞಾನಿಯಾದ 
ರಾಜನನ್ನು ವರ್ಣಿಸಿದಾಗ ಬಲ ಪ್ರಯೋಗದ ಭಾವ ಯನ್ನು 
ಮರೆಮಾಚಿರುವನು. ಆತ್ಮಜ್ಞಾನಿಯಾದ ರಾಜನ ಪ್ರಯತ್ನಗಳೆಲ್ಲ ನಿಷ್ಟಲವೇ 
ಆಗುವವು. ಆತ್ಮಜ್ಞಾನಿಯ ರಾಜಕೀಯದಲ್ಲಿ ಕೈ ಹಾಕಿದರೆ ತನ್ನ ಉದಾತ್ತ 
ಧ್ಯೇಯಗಳನ್ನು ಬಿಡಬೇಕು. ರಾಜನು ಜಬ ಆತ್ಮಜ್ಞಾನಿಯಾದರೆ 
ವ್ರವಹಾರದಲ್ಲಿ ಔದಾಸೀನ್ಯವು ಅಸಾಧ್ಯ, ಕೊನೆಗೆ ದಂಡ-ಬಲ ಪ್ರಯೋಗ 
ನಡದ, 

ಮತ್ತೊಂದು ದೃಷ್ಟಿಯಿಂದ ನೋಡಿದರೆ-ಪ್ರಪಂಚಿವನ್ನು ಸಮಾಜವನ್ನು 
ಉದ್ದರಿಸುವವನು ಬಲವನ್ನು ತ್ಯಜಿಸಿ, ಆತ್ಮತ್ಯಾಗದಿಂದ ಜಗತ್ತಿಗೆ ಶಾಂತಿ 


* The nature of the peoples is inconstant, and it is easy to 
persuade them of a thing, but difficult to hold them to that 
persuation. Accordingly it expendient to be so equipped that, 
when their belief gives out, one will have it in one's Power to 
make them believe by force = Machiavelli. 


ತ್ತ ನೃಪತುಂಗ 


ಯನ್ನುಂಟು ಮಾಡುವುದು ಸಾಧ್ಯವೆಂದೂ, ಏಸುಕ್ತಿಸನು ಈ ಹಾದಿ 
ಹಿಡಿದವನೆಂದೂ ಕೆಲವರ ನಂಬಿಕೆ! ಕೇವಲ ಮಾನವರು-ಹಿಂದೆ 
ಇದ್ದಿರಬಹುದಾದ, ಮುಂದೆ ಸಾಧಿಸಬಹುದಾದ, ಸುವರ್ಣಯುಗವನ್ನು 
ನಿರ್ಮಾಣ ಮಾಡಲು ಹೊರಟ ಪ್ರತಿಭಾಶಾಲಿಗಳು, ಬಲಪ್ರಯೋಗದಿಂದ 
ವಿಶ್ವಸಾಮ್ರಾಜ್ಯ ಸ್ಥಾಪನೆಗೆ ಯತ್ನಿಸಿದವರು, ಆತ್ಮಜ್ಞಾನಿಗಳಾದ ರಾಜರು 
ಶಾಂತಿ ಸುಖಸ್ಥಾಪನೆಯಲ್ಲಿ ನಿಷ್ಠಲರಾದುದರಿಂದ. ದೇವಾಂಶ ಸಂಭೂತರಾದ 
ಅವತಾರಪುರು ುಷರೆಂದು ಭಾವಿಸಲ್ಪಟ್ಟವರಿಂದ, ಶಾಂತಿ ಸ್ಥಾಪನ ಪನೆ 
ಯಾಗಿದೆಯೇ? ದೇವರು ಮನುಷ್ಯ ಶರೀರ ಧರಿಸಿ ಬಂದು ತನ್ನ ಆತ್ಮಬಲಿ 
ದಾನದಿಂದ ಜಗತ್ತನ್ನೆಲ್ಲ ಉದ್ದಾರ ಮಾಡಿದನೆಂದು ಆ ಕಾಲವೇ ಪ್ರಪಂಚದ 
ಚರಿತ್ರೆಯಲ್ಲಿಲ್ಲ ಮುಖ್ಯ ಘಟ್ಟವೆಂದೂ ನಂಬಿದವರು ರಾಜಕೀಯ, ಸಾಮಾಜಿಕ, 
ವ್ಯವಹಾರಗಳಲ್ಲಿ ಭದ್ರತೆಯನ್ನಾಗಲಿ ಸ್ವಾತಂತ್ರ್ಯವನ್ನಾಗಲೀ ಎರಡು ಸಾವಿರ 
ವರ್ಷದ ನಂತರವೂ, ತರಲಾರದೆ ಹೋಗಿರುವರು. ಅವತಾರ ಪುರುಷನ 
ಬಲಿಯಿಂದ ಸಾಮಾನ್ಯ ಮಾನವನಿಗೆ ಯಾವ ಪ್ರತ್ಯಕ್ಷ ಫಲವೂ 
ಕಂಡುಬಂದಿಲ್ಲ. ಅಂತಹ ಅವತಾರ ಪುರುಷನಲ್ಲಿ ಮಾನವಾಂಶವೆಷ್ಟು, 
ದೇವಾಂಶವೆಷ್ಟು ಎರಡರಲ್ಲಿ ಪ್ರಯತ್ನಗಳ ನಿಷ್ಠಲತೆಗೆ ಕಾರಣವಾವುದು 
ಎ೦ಬ ಪ್ರಶ್ನೆ ಉಳಿದಿದೆ; ಅಥವಾ ಸಂಪೂರ್ಣ ದೇವತಾಂಶವೆಂದು ಭಾವಿಸಿದರೆ 
ಮಾನವೀಯತೆಗೆ ದೂರವಾಗುವುದು. ಮಾನವೀಯತೆಯನ್ನೇ ಪ್ರಧಾನವೆಂದು 
ಭಾವಿಸಿದರೆ ದಯೆ, ಪ್ರೇಮ, ಕರುಣೆ ಮುಂತಾದವುಗಳಿಗೆ ಪ್ರಾಮುಖ್ಯತೆ 
ಕೊಡಬಹುದಾದರೂ, ವ್ಯವಹಾರಿಕ ಪ್ರಪಂಚದಲ್ಲಿ ಶಾಂತಿ ಸ ಸ್ಥಾಪನೆಗೆ ವನ 
ತೋರಿಸಿದಂತಾಗಲಿಲ್ಲ. 

ಕೇವಲ ಆರ್ಥಿಕ ಮತ್ತು ಸಾಮಾಜಿಕ ಸಮತಾವಾದವನ್ನು ಹಿಡಿದು 
ವಿಶ್ವ ಶಾಂತಿ ಸ್ಥಾಪನೆ ಮಾಡಲು ಸಾಧ್ಯವೆಂಬ ವಾದವನ್ನು ಪರೀಕ್ಷಿಸಿದರೆ 
ಮನುಷ್ಯರ ಸ್ವಭಾವಸಿದ್ಧವಾದ ವ್ಯತ್ಯಾಸಗಳನ್ನು ಸಂಪೂರ್ಣವಾಗಿ 
ತೊಡೆದುಹಾಕುವುದು ಎಂತಹ ಸರ್ಕಾರಕ್ಕೂ ಸಾಧ್ಯವಿಲ್ಲ. ವ್ಯಕ್ತಿಯ ವಿಕಾಸಕ್ಕೆ 
ಸಂಪೂರ್ಣಾವಕಾಶ ಒದಗಿಸತಕ್ಕದ್ದು ರಾಜಕೀಯ ಧ್ಯೇಯವೆಂದು ಈಗ 
ಪರಿಗಣಿಸಲಾಗಿದೆ. ಇಲ್ಲದಿದ್ದರೆ ಪ್ರಜಾಪ್ರಭುತ್ವ ತತ್ತ್ವವನ್ನು ಬಿಡಬೇಕಾಗುವುದು. 
ಅಂತೂ ಸ್ವಾತಂತ್ರ್ಯವಿದ್ದರೆ ಸಮತೆಯಿಲ್ಲ; ಸಮತೆಯನ್ನೇ ಪ್ರಧಾನವಾಗಿ 


ನೃಪತುಂಗ "ತೆ 


ಗಣಿಸಿದರೆ ಪ್ರಗತಿಯಿಲ್ಲದ ಸಮಾಜ ಅಲಕಾಲದಲ್ಲಿಯೇ ನಿರಂಕುಶಾಧಿಕಾರ 
(Caesarism), ಸಾಮ್ರಾಜ್ಯತತ್ತ p (Imperialism), ಬಂಡವಾಳಶಾಹಿ 
(Capitalism) ಮತ್ತು ಇವುಗಳಿಗೆ ಪ್ರತಿಬಿಂಬರೂಪಗಳಾದ ಅನಾಯಕತ್ತ 
(Anarchy), ರಾಷ್ಟ್ರೀಯಭಾ = (Nationalism), ಸಮತಾವಾದ 
(Communism), ನಿರೀಶ್ವ ರವಾದ (Atheism) ಅನಾತ್ಮ ವಾದ, 
ಚಾರ್ವಾಕಕತ್ತ್ವ ಇವುಗಳ ಘರ್ಷಣೆಯಿಂದ ನಾಶವಾಗುವುದೆಂದು ಪ್ರಪಂಚದ 
ಚರಿತ್ರೆಗಳು ಸಾರುತ್ತಿವೆ. 
ಭಾರತೀಯ ಸಂಸ್ಕೃತಿಯಲ್ಲಿ ಈ ಸಮಸ್ಯೆಯನ್ನು ಸೂಕ್ಷ ರೀತಿಯಲ್ಲಿ 
ಪರಿಹರಿಸಿದೆ. ಇತರ ಸಂಸ ಕತಿಗಳಂತಲ್ಲದೆ ಭಾರತೀಯ ಸಂಸ್ಕೃತಿಯಲ್ಲಿ 
“ಅಚಾರಿತ್ರಕ ಆತ್ಮತತ್ತ್ವ' ಯಾ Soul) ಅನುಸ್ಯೂ ತವಾಗಿರುವುದರಿಂದ 
ರಾಜಧರ್ಮವು ವಾದ. ದೇಶಕಾಲಾತೀತ ಒಂದು `ಧರ್ಮ'ಕ್ಕೆ 
ಅಧೀನವೆಂದು ಗಣಿಸಲಾಗಿದೆ. ಕ್ಷತ್ರವು ಬ್ರಹ್ಮಕ್ಕ ಅಧೀನ. ಒಂದು ಸ್ತೀ, 
ಮತ್ತೊಂದು ಪುರುಷ. ಇವುಗಳ ಸಾಮರಸ್ಯ ದಿಂದಲೇ ಶಾಂತಿ ಸುಖಗಳು 
ನೆಲಸುವವೆಂದು ವೇದಯುಗದಿಂದಲೂ ಬಂದ ನಂಬಿಕೆ ರಾಜನೀತಿಗಳಲ್ಲಿ 
ಅಡಕವಾಗಿದೆ. ದಂಡಾಖ್ಯ ಧರ್ಮವು ಸೃಷ್ಟಿಗೆ ಪೂರ್ವದಲ್ಲಿಯೇ ಇದ್ದಿತು 
ಸುಪ್ರಣೀತೇನ ದಣ್ಣೇನ ಪ್ರಿಯಾಪ್ರಿಯ ಸಾಮಾತ್ಮನಾ । 
ಪ್ರಜಾ ರಕ್ಷತಿಯಃ ಸಮ್ಯಗ್ಗರ್ಮ ಏವ ಸ ಕೇವಲಃ ॥ 
(ಮ.ಭಾ. ಶಾಂತಿ. ರಾಜಧರ್ಮ ೧೨೧-೧೧) 
ದಂಡವೇ ದೈವ, ಪುರುಷಕಾರ, ಹಿಂಸಾ, ಅಹಿಂಸಾ, ಮೋಕ್ಷ ಅಮೋಘ 
ಇತ್ಯಾದಿ ಅನೇಕ ನಾಮಗಳಿಂದ ವ್ಯವಹರಿಸಲ್ಪಡುತ್ತದೆ. ವ್ಯವಹಾರದಲ್ಲಿ 
ಪ್ರಿಯಾ ಪ್ರಿಯ ಸಮಾತ್ಮನಾದ ರಾಜನು ದಂಡಧರ್ಮ ಪ್ರಯೋಗ 
ಮಾಡಲೇಬೇಕು. ಇದು ಒಂದು ಯಜ್ಞ ಆತ್ಮತ್ಯಾಗ ರೂಪವಾದುದು. 
ಇಂತಹ ತ್ಯಾಗಪರನಾದ ರಾಜನು ಪಾ ಪಾಪಹೊಂದುವುದಿಲ್ಲ. ಪ್ರಜೆಗಳು ಮಾಡಿದ 
ಪಾಪಗಳ ಒಂದು ಭಾಗವನ್ನು ರಾಜನು ವಹಿಸಬೇಕೆಂಬ ನಿಯಮ ಇಂತಹ 
ರಾಜರಿಗೆ ಅನ್ವಯಿಸುವುದಿಲ್ಲ. ಅನೂಚಾನವಾಗಿ ಬಂದ ಇಂತಹ 
ಧರ್ಮದಿಂದ ಪ್ರಗತಿಯು ನಿಂತುಹೋಗುವುದೆಂದು ಭೀತಿಗೂ ಅವಕಾಶವಿಲ್ಲ. 
ಪ್ರಜಾಪ್ರಭುತ್ವವಾಗಲಿ, ಗಣರಾಜ್ಯವಾಗಲಿ, ಏಕರಾಜ್ಯ. ಸಾಮ್ರಾಜ್ಯಗಳಾಗಲಿ- 


§ ನೃಪತುಂಗ 


ಈ ವಿಶ್ವಧರ್ಮಾಚರಣೆಯಿಂದಲೇ ಸುಖ-ಶಾಂತಿ, ನೆಲೆಸಬೇಕು. ಈ ತತ್ತ್ವಕ್ಕೆ 
ಉದಾಹರಣೆಗಳು ಭಾರತೀಯ ಚರಿತ್ರೆಯಲ್ಲಿ ಅನೇಕವಾಗಿ ಸಿಕ್ಕುತ್ತವೆ. 
ಕರ್ಣಾಟಕ ಚರಿತ್ರೆಗೆ ಸಂಬಂಧ ಹೊಂದಿದ ರಾಷ್ಟ್ರಕೂಟ ಚಕ್ರವರ್ತಿ 
ಅಮೋಘವರ್ಷ ನೃಪತುಂಗನ ಜೀವನ ಚರಿತ್ರೆ ಇಂತಹದೊಂದು. 
ಭಾರತೀಯರ ಚರಿತ್ರೆ ಆಧ್ಯಾತ್ಮಿಕ ತಳಹದಿಯ ಮೇಲೆ ನಿಂತಿದೆ ಎಂದು 
ಹೇಳುವುದು ಸಾಧಾರಣವಾಗಿದ್ದರೂ, ಒಬ್ಬ ಚಾರಿತ್ರಕ ವ್ಯಕ್ತಿಯನ್ನು 
ಆರಿಸಿಕೊಂಡು ಸಂಶೋಧನೆ ಮಾಡಿ; ಸಮಕಾಲೀನವಾದ ಶಾಸನ, ನಾಣ್ಯ 
ಮತ್ತು ಗ್ರಂಥಗಳನ್ನೆಲ್ಲ ಪರಿಶೋಧಿಸಿ ಚರಿತ್ರೆಯನ್ನು ಪುನಃ ರಚಿಸಿ, 
ನಿರ್ಣೀತವಾದ ಆಧಾರಗಳನ್ನಳವಡಿಸಿಕೊಂಡು ಚಾರಿತ್ರಿಕ ವಾತಾವರಣಕ್ಕೆ 
ಎರುದ್ಧವಲ್ಲದಂತೆ ಕಾದಂಬರಿಗಳನ್ನು ರಚಿಸುವ ಶಕ್ತಿ ಭಾರತೀಯ 
ಸಾಹಿತಿಗಳಲ್ಲಿ ಅಪರೂಪ. 'ಚಾರಿತ್ರಕ ಕಾದಂಬರಿ” ಎಂಬ ಹೆಸರು ಕೇವಲ 
ಒಂದೆರಡು ಚಾರಿತ್ರಕ ವ್ಯಕ್ತಿಗಳ ಹೆಸರುಗಳನ್ನು ಪಠಿಸಿದ ಮಾತ್ರದಿಂದ 
ಬರಲಾರದು. ರಜಃ ನೆ "ಮರಾಠ, ವಿಜಯನಗರ ಬ್ರಿಟಿಷ್‌ ಆಡಳಿತ 
ಕಾಲಗಳಿಗೆ ಸಂಬ೦ಧಪಟ್ಟಂತಹ ಕೆಲವು ಅಂಶಗಳನ್ನು ಆರಿಸಿ ಆ ಆಧಾರದ 
ಮೇಲೆ ೧೯ನೆಯ ಶತಾಬ್ದ )ದಿಂದೀಚೆಗೆ “ಚಾರಿತ್ರಕ ಹಾಗಿ ಹುಟ್ಟಿವೆ. 
ಕನ್ನಡದಲ್ಲಿಯೂ ಕೆಳದಿ. ಹೈದರ್‌, ಟೀಪು, ಪುಲಿಕೇಶಿ, ವಿದ್ಯಾರಣ್ಯರ 
ಸಂಬಂಧವಾದ ಕೆಲವು ಸನದಿಗೆ ಹುಟ್ಟಿವೆ. 

ಇವು "ಚಾರಿತ್ರಕ ಕಾದಂಬರಿ” ಗಳನ್ನೆಸಿಕೊಳ್ಳಲು ಅರ್ಹವಾದುವೆ 
ಎಂಬುದನ್ನು ವಿವೇಚಿಸಿದರೆ ಅಂತಹ ಕಾದಂಬರಿಕಾಠನಿಗೆ ಸಂಶೋಧನಾಶಕ್ತಿ 
ನಿಯಮಗಳಿವಯೇ ಎಂಬುದನ್ನು ಕೂಲಂಕಷವಾಗಿ ಚರ್ಚಿಸಬೇಕು. 
ಚಾರಿತ್ರಕ ಕಾದಂಬರಿಗಳ ರಚನೆಯಲ್ಲಿ ತಪ್ಪು ಹೆಜ್ಜೆ ಹಾಕುವುದು ಸುಲಭ. 
ಮಾನವನ ಸ್ವಭಾವ ಎಂದಿಗೂ ಒಂದೇ, ವಾತಾವರಣ ಮಾತ್ರ 
ಬದಲಾವಣೆಯಾಗಬಹುದು ಎಂದು ಹೇಳುವುದಾದರೆ ನೈಜವಾದ ಚಾರಿತ್ರಕ 
ಚಿತ್ರವು ಹಬ್ಬಲಾರದು. ಭಾರತೀಯ ಚರಿತ್ರೆಯಿಂದ ಆರಿಸಿಕೊಂಡ ವಸ್ತುವನ್ನು 
ಕಾದಂಬರೀರೂಪವಾಗಿ ಚಿತ್ರಿಸುವುದು ಮತ್ತೂ ಕಠಿಣವೆಂದು ಹೇಳಬಹುದು. 
ಆಧುನಿಕ ಯೂರೋಪಿನ ಚರಿತ್ರೆಯನ್ನು ಬಹುಮಟ್ಟಿಗೆ ಸಂಶಯಕ್ಕಾಸ್ಪದ 
ವಿಲ್ಲದಂತೆ ರಚಿಸಿರುವುದರಿ೦ದ ಅಲ್ಲಿನ ನಾಟಕಟಕಾರರನೆ ಸುಲಭವೆಂದು 


ತಾ 


ನೃಪತುಂಗ ೯ 


ಹೇಳಬಹುದು. ಭಾರತೀಯ ಚರಿತ್ರೆಯಾದರೋ ಇನ್ನೂ ಸಂಶೋಧನಾ 


ಕ್ಷೇತ್ರದಲ್ಲಿಯೇ ಇದೆ. ಯಾವೊಂದು ಅಂಶವನ್ನು ನಿರ್ಧರಿಸಲಾರದಾಗಿದೆ, 
ಒಬ್ಬ ಪರಿಶೋಧಕನ ಸಿದ್ಧಾಂತವನ್ನು ಮಾರನೆಯ ದಿನ ಮತ್ತೊಬ್ಬನು 
ನಿರಾಕರಿಸುವನು. ಮುಸ್ಲಿಮರ ಆಳ್ವಿಕೆ ಆರಂಭವಾಗುವವರೆಗೂ ಪ್ರಾಚೀನ 
ಭಾರತದ ಚರಿತ್ರೆಯಲ್ಲಿ ಯಾವ ವ್ಯಕ್ತಿಯನ್ನೂ (ಚಂದ್ರಗುಪ್ತ ಮೌರ್ಯ, 
ಅಶೋಕ, ಸಮುದ್ರಗುಪ್ತ. ಹಷ ನ ಇಂತಹ ಕಲವರನ್ನು ಬಿಟ್ಟರೆ) 
ಸಂಪೂರ್ಣವಾಗಿ ಸಾಕ್ಟಾತ್ಕರಿಸಿಕೊಳ್ಳುವುದಕ್ಕಾಗದು. 

ಅಲ್ಲದೆ ಸಾವಿರಾರು ವರ್ಷ ಕಳದರೂ ಭಾರತೀಯ ಸಂಸ್ಕೃತಿ, ಸಮಾಜ, 
ರಾಜಕೀಯ, ಪದ್ಧತಿ, ಮತ ಮುಂತಾದವು ಬದಲಾವಣೆ ಹೊಂದದೆ 
ತಟಸ್ಥವಾಗಿದ್ದವೆ೦ಬ ಭಾವನೆಯು ಬೆಳೆದು ಬಂದು, ಕಾದಂಬರಿಕಾರರು 
ಸಂಶೋಧನೆ ನಡೆಸದೆ, ಪಾಳಯಗಾರರ ಕಾಲವಾಗಲೀ ವಿಜಯನಗರ 
ಕಾಲವಾಗಲಿ, ಬಾದಾಮಿ ಚಾಲುಕ್ಕ ಅಥವಾ ರಾಷ್ಟಕೂಟರ ಕಾಲವಾಗಲಿ 
ಒ೦ದೇ ವಿಧವಾಗಿ ಚತ್ರಿಸಿಬಿಡುವರು. ಮತ್ತು ದೇಶಕಾಲ ಎರುದ್ಧಾಂಶಗಳು 
(Anachronisms) ಹೇರಳವಾಗಿರುವುವು. ಇಂತಹ ಕಾದಂಬರಿಗಳನ್ನು 
ಚಾರಿತ್ರಕ ಕಾದಂಬರಿಗಳಂದು ಕರೆಯಲಾಗದು. ಚಾರಿತ್ರಕ ಸಾವಿ 
ತಾನು ಆರಿಸಿಕೊ೦ಡ ಕಾಲದ ಚರಿತ್ರೆಯನ್ನು ಕೂಲಂಕಷವಾಗಿ ಸಂಶೋಧಿಸಿ, 
ತನ್ನ ಕಥಾನಾಯಕನೇ ಅಲ್ಲದೆ ಇತರ ಸಮಕಾಲೀನರ ಚರಿತ್ರೆಯನ್ನು 
ಪರಿಶೀಲಿಸಿ, ಆ ವಾತಾವರಣವನ್ನು ರಕ್ತಗತವಾಗಿ ಮಾಡಿಕೊಂಡು, 
ನಿರ್ಜೀವವಾದ, ಪುರಾತತ್ತ್ವ ಸಂಶೋಧನೆ ಇಲಾಖೆಯಲ್ಲಿ ಧೂಳು ಕವಿದು 
ಮೂಲೆಯಲ್ಲಿರುವ ಶಾಸನ, ಓಲೆಗರಿ, ನಾಣ್ಯ ಶಿಲ್ಪಗಳಿಗೆ ಜೀವಕಳೆಯನ್ನು 
ತುಂಬುವ ಪ್ರತಿಭೆಯನ್ನು ಪಡೆದಿರಬೇಕು. 

ಶ್ರೀ ತ.ರಾ.ಸು ಸು.:ಅವರ ಇದುವರೆಗೆ ಪ್ರಕಟವಾಗಿರುವ ಕಾದಂಬರಿಗಳನ್ನೂ 
ಸಣ್ಣ ಕಥೆಗಳನ್ನೂ ಏಕಾಂಕ ನಾಟಕ ಇತ್ಯಾದಿಗಳನ್ನೂ ಓದಿರುವ ಕನ್ನಡಗರಿಗೆ 
“ನೃಪತುಂಗ” ಒಂದು ಹೊಸ ಹಾದಿ ಹಿಡಿದಿರುವುದು ಆಶ್ಚರ್ಯವೆನಿಸಬಹುದು. 
ಆದರೆ ಅವರ. ಪ್ರತಿಭೆಯನ್ನು ತಿಳಿದವರಿಗೆ 'ಚಾರಿತ್ರಕ ಕಾದ೦ಬರಿ' ರೀತಿ 
ಅಸಾಧ್ಯವಲ್ಲವೆಂಬುದು ನಿಶ್ಚಿತವಾಗಿದೆ. ಈ ಚಾರಿತ್ರಿಕ ಕಾದಂಬರಿಗೆ 
ಮುಂಚೆಯೇ “ಹಂಸಗೀತೆ'ಯಲ್ಲಿ ಚಾರಿತ್ರಕ ವಸ್ತುವನ್ನು ಆರಿಸಿಕೊಂಡು 


೧೦ ನೃಪತುಂಗ 


ಯಶಸ್ವಿಯಾಗಿರುವರು. ಪ್ರಕೃತ ಗ್ರಂಥದಲ್ಲಿ ಮತ್ತೊಂದು ಹೆಜ್ಜೆ ಮುಂದೆ 
| ಹೋಗಿ, ಸಾಮಾಜಿಕ ಕಾದಂಬರಿ ರಚನೆಯಲ್ಲಿ ಹೇಗೆ ಪರಿಣತ 
ರಾಗಿರುವರೋ ಅಂತೆಯೇ ಕೇವಲ ಚರಿತ್ರ ಸಂಶೋಧನೆಯಲ್ಲಿ 
ಸಶಾಸ್ತೀಯವಾಗಿ ನಡೆಸಬೇಕಾದ ವಿಮರ್ಶೆಯಲ್ಲಿ ಕೂಡ ತಮ್ಮ  ಕೈವಾಡವನ್ನು 
ತೋರಿಸಿರುವರು. ಅಂತಹ ಜ್ಞಾನಾನ್ವೇಷಣ ನಿಷ್ಠೆ (Research discipline) 
ಇತರ ಕಾದಂಬರಿಕಾರರಲ್ಲಿ ಮೃಗ್ಯವು. 

"ನೃಪತುಂಗ' ಕಾದಂಬರಿಯನ್ನು ರಚಿಸುವುದಕ್ಕೆ ಮುಂಚೆ ನೂರಾರು 
ಶಾಸನಗಳು (ಕೇವಲ ನೃಪತುಂಗನ ಕಾಲದ ಶಾಸನಗಳೇ ಅಲ್ಲ, ತತ್ತಂಬಂಧ 
ವಾದ ಕನ್ನಡ, ತೆಲುಗು ಮತ್ತು ಸಂಸ್ಕೃತ ಶಾಸನಗಳು), ನಾಣ್ಯಗಳು, ಆ 
ಕಾಲದ ಕನ್ನಡ, ಪರ್ಷಿಯನ್‌ ಮತ್ತು ಸಂಸ್ಕೃತ ಸಾಹಿತ್ಯ, ವಾಸ್ತುಶಿಲ್ಪ 
ಇತ್ಯಾದಿ ಮೂಲಾಧಾರಗಳನ್ನೆಲ್ಲ ಕೂಲಂಕಷವಾಗಿ ಅಧ್ಯಯನ ಮಾಡಿ, 
ಜೀರ್ಣಿಸಿ ಕೊ೦ಡು, ನೃಪತು೦ಗನ ಚರಿತ್ರೆಯನ್ನು ಸ್ಥೂಲವಾಗಿ ಬರೆದು, 
ಅನ೦ತರ ಕಾದ೦ಬರೀ ರೂಪ ಕೊಟ್ಟಿರುವರು. ನಾನು ಪ್ರತಿಯೊಂದು 
ಅಂಶವನ್ನೂ ಚಾಣಾಕ್ಷವಾಗಿ ವಿಮರ್ಶಿಸಿ, ಆಧಾರಗಳನ್ನಪೇಕ್ಷಿಸಿ ಪರೀಕ್ಷೆ 
ಮಾಡಿರುವೆನು. ಚರಿತ್ರರೂಪವಾದ "ನೃಪತುಂಗ' ಪ್ರಕಟವಾದಲ್ಲಿ ಇದು 
ಸರ್ವರಿಗೂ ವೇದ್ಯವಾಗುವುದು. ಕರ್ಣಾಟಕ ಚರಿತ್ರೆಯಲ್ಲಿ ಸಂಶೋಧನೆ 
ನಡೆಸಿದವರಿಗೆ ಇದು ಎಷ್ಟು ಶ್ರಮಸಾಧ್ಯವೆಂಬುದು ತಿಳಿಯುವುದು. ಶಾಸನಗಳ 
ಶೈಲಿಯನ್ನೇ ಅನೇಕ ಕಡೆಗಳಲ್ಲಿ ನೋಡಬಹುದು. ಒಂದು ಸಾವಿರ ವರ್ಷದ 
ಹಿ೦ದಿನ ಕರ್ಣಾಟಕ, ಭಾರತೀಯ ಚರಿತ್ರೆಯಲ್ಲೆಲ್ಲ ಅಗ್ರಸ್ಥಾನಾರ್ಹನಾದ 
ನೃಪತುಂಗನ ಆಳ್ವಿಕೆಯಲ್ಲಿ ಎಷ್ಟು ಪುಬುದ್ಧವಾಗಿದ್ದಿತೆ೦ಬುದನ್ನು ಕಥಾರೂಪದಲ್ಲಿ 
ಚಿತ್ರಿಸಿರುವರು. ನೃಪತುಂಗನ ವ್ಯಕ್ತಿ ಎದ್ದು ಕಂಡುಬರುವುದು. 
ಗುಣಭದ್ರಾಚಾರ್ಯ, ಲಂಕೇಶ, ಲೋಕಾದಿತ್ಕ ಮುಂತಾದ ಚಾರಿತ್ರಕ ವ್ಯಕ್ತಿಗಳು 
ನೈಜವಾದ ರೀತಿಯಲ್ಲಿ ಪಾತ್ರವಹಿಸುವರು. ನೃಪತುಂಗನ ಮತ, ಯುವರಾಜ 
ಕೃಷ್ಣನ ದಂಗೆಗೆ ಕಾರಣ, ಕೃಷ್ಣನ ಬ೦ಧನಕ್ಕೂ ತಲಕಾಡು ಯುದ್ಧಕ್ಕೂ 
ಸಂಬಂಧವಿರಲಿಲ್ಲವೆ, ಶಂಕರಗಣ-ಮಂಗಿ ಅವರ ಪಾತ್ರಗಳ ಇತ್ಯಾದಿ 
ಎಷಯಗಳಲ್ಲಿ ತ.ರಾ.ಸು. ಅವರು ಅನುಸರಿಸಿರುವ ಸಿದ್ಧಾಂತಗಳಿಗೂ 
ಸಾಕಷ್ಟು ಆಧಾರಗಳನ್ನು ಕೊಡಬಹುದು. ಎರಡು ಪಾತ್ರಗಳ ಹೆಸರುಗಳು 


ನೃಪತು೦ಗ ೧೮ 


ಮಾತ್ರ-ಉಜ್ವಲಾ ಮತ್ತು ಲಕ್ಷ್ಮೀ, ಊಹೆಗಳಾದರೂ ಅವುಗಳಿಗೂ 


ಸಮಂಜಸವಾದ ಉಪಪತ್ತಿ ತೋರಿಸಬಹುದು. 

ಈ ಕಾದಂಬರಿಯಲ್ಲಿ ಮತ್ತೊಂದು ವೈಶಿಷ್ಟ್ಯವೇನೆಂದರೆ ಪವಾಡ, 
ಅದ್ಭುತ ಸನ್ನಿವೇಶಗಳನ್ನು ತರದೆ ಕೇವಲ ಚಾರಿತ್ರಿಕಾ೦ಂಶಗಳಿ೦ದಲೇ ಕಥೆಯನ್ನು 
ಹೆಣೆದಿರುವುದು ಸಾಮಾನ್ಯಾನುಭವಕ್ಕೆ ವಿರುದ್ಧವಾದ ಯಾವ ಘಟನೆಯೂ 
ಇಲ್ಲ. ಅಸ್ವಾಭಾವಿಕವಾದ ಪಾತ್ರವಿಲ್ಲ. ನೃಪತುಂಗನ ಚಿತ್ರಣೆಯಲ್ಲಿ ರಾಜನ 
ಕರ್ತವ್ಯಕ್ಕೂ ತಂದೆಗೆ ಸಹಜವಾದ ಪುತ್ರವಾತ್ಸಲ್ಯಕ್ಕೂ ಸ್ಪರ್ಧೆ ಬಂದಾಗ 
ರಾಜಧರ್ಮವನ್ನು ಎತ್ತಿ ಹಿಡಿದು ಸೊಸೆಯ ಮತ್ತು ಆಪ್ತ ಸಚಿವನ 
ಬಿನ್ನಹವನ್ನೂ ಲೆಕ್ಕಿಸದೆ ನ್ಯಾಯಕ್ಕಾಗಿ ಮಗನನ್ನೂ ಬಲಿಕೊಡಲು 
ಸಿದ್ಧನಾಗಿರುವನು ನೃಪತುಂಗ. ಆದರೆ ಪ್ರಜೆಗಳ ಅಭಿಪ್ರಾಯವನ್ನು ಪ್ರಭುವು 
ಅನುಸರಿಸಬೇಕೆಂಬ ಪ್ರಜಾಪ್ರಭುತ್ವ ತತ್ತ್ವದಂತೆ, ನೃಪತುಂಗನು ಮಗನನ್ನು 
ಕ್ಷಮಿಸಿ ಯುವರಾಜನನ್ನಾಗಿ ಮಾಡುವನು. ಇಲ್ಲಿ ಎದ್ದ ಪ್ರಶ್ನೆಗೆ ಇದೊಂದು 
ಬಗೆಯ ಉತ್ತರವೆಂದು ಭಾವಿಸಬಹುದು. ಆದರೂ ಇದರಿಂದ ಶಾಶ್ವತ 
ಮತ್ತು ದೇಶಕಾಲಾಬಾಧಿತವಾದ ಧರ್ಮವನ್ನು ಪಾಲಿಸಿದಂತಾಯಿತೇ ಎಂಬ 
ಶಂಕೆಯು ಇದ್ದೇ ಇರುವುದು. ಆಕಸ್ಥಿಕವಾದ ಘಟನೆಗಳಿಂದ ತಾತ್ಕಾಲಿಕವಾಗಿ 
ಜನರಲ್ಲಿ ಉದ್ವೇಗ ಹುಟ್ಟಿ ಪೂರ್ವಾಪರ ವಿವೇಚನೆಯಿಲ್ಲದೆ ಶೋಕ, ಮೋಹ, 
ದಯಾ, ದಾಕ್ಷಿಣ್ಯಗಳಿಗೊಳಗಾದ ಪ್ರಜಾವಾಣಿ ಶಾಶ್ವತ ಧರ್ಮವನ್ನು ರದ್ದು 
ಮಾಡಲು ಶಕ್ತಿಹೊಂದಿದೆ ಎಂದರೆ ದಂಡನೀತಿಯ ತಳಹದಿಯೇ 
ಸಡಿಲವಾಗಬಹುದು. ನೃಪತು೦ಗನ೦ತಹ ಆತ್ಮಜ್ಞಾನಿ, 'ಪ್ರಜಾಹಿತೇ ಹಿತಂ 
ರಾಜ್ಞ' ಎಂಬ ಸಾಮಾನ್ಯ ನೀತಿಯಿದ್ದರೂ ವಾತ್ಪಲ್ಯ, ಪ್ರೇಮ, 
ಅಭಿಮಾನಗಳಿ೦ದ ದೂರನಾಗಿರುವುದರಿ೦ದ ಕ್ಷತ್ರಿಯೋಚಿತ ಧರ್ಮವನ್ನನು 
ಸರಿಸಬೇಕಾಗಿದ್ದಿತು. ಆತ್ಮಜ್ಞಾನಿಯು ರಾಜನಾದರೆ ಇಂತಹ ಘಟನೆಗಳು 
ಅನಿವಾರ್ಯ. ಚರಿತ್ರೆಯಲ್ಲಿ ರಾಜರು ತಮ್ಮ ಹಸ್ತದಿಂದಲೇ ಮಗನಿಗೆ ಶಿಕ್ಷ 
ವಿಧಿಸಿದ ಉದಾಹರಣೆಗಳೂ ಸಿಕ್ಕುವವು. ಕೌಟಿಲ್ಯನು ಏಕಮಾತ್ರ ಪುತ್ರನಾದರೂ 
ಅವನು ಅವಿನೀತನಾದರೆ ರಾಜ್ಯಕ್ಕೆ ಅರ್ಹನಲ್ಲ, ರಾಜನ ಬಳಗದಲ್ಲಿ 
ಅರ್ಹನಾದವನನ್ನು ಚುನಾಯಿಸಬೇಕೆಂದು ಸ್ಪಷ್ಟವಾಗಿ ಹೇಳುವನು. 
ನೃಪತುಂಗನು ಜ್ಞಾನಿ, ತ್ಯಾಗಮೂರ್ತಿ, ದೇಶದ ಹಿತಕ್ಕಾಗಿ ತನ್ನ ಬೆರಳುಗಳನ್ನು 


ಬಿ ನೃಪತುಂಗ 


ಕತ್ತರಿಸಿಕೊಂಡವನು. ಅಂಗವನ್ನು ಯಜ್ಞ ಮಾಡಿದ ರಾಜನು, ತನ್ನ ಅಂಗ 
ಸಂಭವನಾದ ರಾಜಕುಮಾರನನ್ನು ಧರ್ಮಕ್ಕಾಗಿ, ಸನಾತನ ನ್ಯಾಯಕ್ಕಾಗಿ 
ಯಜ್ಞ ಮಾಡಬಹುದಾಗಿದ್ದಿತು. ಹಾಗೆ ಮಾಡಿದ್ದಲ್ಲಿ ಚರಿತ್ರೆಗೆ ವಿರುದ್ಧವಾದರೂ 
ನೃಪತುಂಗನ ಚಾರಿತ್ರ ಕ್ಕೆ ಮತ್ತಷ್ಟು ಕಳಕಟ್ಟುತ್ತಿದ್ದಿತು. 
ಶ್ರೀ ತ.ರಾ.ಸು. ಅವರ ಚಾರಿತ್ರಕ ಕಾದಂಬರಿ ಕನ್ನಡದಲ್ಲಿ ನೂತನ 
ರೀತಿಯನ್ನನುಸರಿಸಿದೆಯೆಂದು ಮತ್ತೊಮ್ಮೆ ಹೇಳಬೇಕಾಗಿದೆ. ಕಾವೇರಿಯಿಂದ 
ಗೋದಾವರಿ ಪರ್ಯಂತದ ನಾಡನ್ನು ಸುಮಾರು ಅರವತ್ತು ವರ್ಷ 
ಧರ್ಮದಿಂದ ಪಾಲಿಸಿ, ದೇಶವಿದೇಶಗಳಲ್ಲಿಯೂ ಪ್ರಸಿದ್ಧನಾಗಿದ್ದ ನೃಪತುಂಗನ 
ಚರಿತ್ರೆಯನ್ನು ಕನ್ನಡಿಗರೂ ಭಾರತೀಯರೂ ಅರಿಯುವುದು ಕರ್ತವ್ಯವಾಗಿದೆ. 
ಇದು ಕಾದಂಬರಿಯೆಂದು ಕರೆದಿದ್ದರೂ ಚರಿತ್ರೆಯೆಂದು ಹೇಳಿದರೆ ಮತ್ತಷ್ಟು 
ಸಮಂಜವಾಗಿರುವುದು. ಇದರಲ್ಲಿ ತ.ರಾ.ಸು. ಅವರು ಉಪಯೋಗಿಸಿರುವ 
ಒಂದೊಂದು ವಾಕ್ಕಕ್ಕೂ ಚಾರಿತ್ರಕಾಧಾರಗಳ ಅಡಿ ಟಿಪ್ಪಣಿ ಅವಶ್ಯಕ. 
ಪ್ರಾಚೀನ ಕರ್ಣಾಟಕ ಮತ್ತು ಭಾರತೀಯ ಸಂಸ್ಕೃತಿಯ ಚಿತ್ರಣವಾದ ಈ 
ಕಾದಂಬರಿಯನ್ನು ಕನ್ನಡಿಗರು ಆದರದಿಂದ ಸ್ವಾಗತಿಸುವರೆಂದು ನನ್ನ 
ನಂಬಿಕೆ. 
ಎಸ್‌. ಶ್ರೀಕಂಠಶಾಸ್ತ್ರೀ 
ಅ) 


1 


ನೃಪತುಂಗ ಕ್ಲಿ 


ಕೆಲವು ಮಾತುಗಳು 


ನೃಪತು೦ಗ ಚಕ್ರವರ್ತಿಯ ಹೆಸರು ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ 
ಧೃವತಾರೆಯಂತೆ ಶಾಶ್ವತ ಪ್ರಭೆಯಿಂದ ಬೆಳಗುವ ಹೆಸರು. ಸಹಸ್ರಾರು 
ವರ್ಷಗಳ ಕಾಲದಿಂದ, ಸಹಸ್ರಾರು ಮಂದಿ ಕವಿಗಳು ಅಮೋಘ 
ಪ್ರತಿಭೆಯಿಂದ ಭವ್ಯ ಸುಂದರವಾಗಿ ನಿರ್ಮಿತವಾಗಿರುವ ಕನ್ನಡ ಸಾಹಿತ್ಯ 
ಸೌಧವನ್ನು ಪ್ರವೇಶಿಸಬಯಸುವ ಕಾವ್ಯಾಬ್ಯಾಸಿ, ಮಹಾದ್ವಾರದ ಬಾಗಿಲಲ್ಲೇ 
ಭಕ್ತಿಗೌರವದಿಂದ ಮಣಿಯಬೇಕಾದ ದೇವತಾವಿಗಹ ನೃಪತುಂಗ. ಇದಕ್ಕೆ 
ಕಾರಣ ಆತನೇ ಬರೆದುದೋ ಅಥವಾ ಆತನ ಆಜ್ಞೆಯಂತೆ ಮತ್ತೋರ್ವ 
ಮಹಾಕವಿಯಿಂದ ಬರೆಯಲ್ಪಟ್ಟುದೋ ಆದ 'ಕಾವ್ಯಲಕ್ಷಣ ಗಂಥ 
ಕವಿರಾಜಮಾರ್ಗ. 


ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ "ಕವಿರಾಜ ಮಾರ್ಗ್ಗಕ್ಕೆ' ಹಲವಾರು 
ಕಾರಣಗಳಿಂದ ಅತ್ಯಂತ ಪ್ರಾಮುಖ್ಯತೆಯ ಸ್ಥಾನವಿದೆ. ಕಾವ್ಯಲಕ್ಷಣಗಳನ್ನೂ, 
ಅಲ್ಲಿಯ ವಿಧಿ-ನಿಷೇಧಗಳನ್ನು ಸೂಚಿಸುವ ಈ ಕಾವ್ಯ, ಸಂಸ್ಕೃತ ಲಕ್ಷಣ 
ಗ್ರಂಥಗಳ, ಮುಖ್ಯವಾಗಿ ದಂಡಿಯ "ಕಾವ್ಯಾದರ್ಶ'ದ ಛಾಯಾನುಸರಣೆ 
ಯಾದರೂ, ಇದರ ಅಂತರಾಳದಲ್ಲಿ ಆ ಕಾವ್ಯದ ಕಾಲದ ಕರ್ನಾಟಕ 
ಸಾಹಿತ್ಯ, ಕರ್ನಾಟಕ ರಾಜ್ಯ ವಿಸ್ತಾರ, ಕನ್ನಡಿಗರ ಸಹಜಪಾಂಡಿತ್ಯ, ಅವರ 
ಜೀವನಗಳ ಮೇಲೆ ಬೆಳಕು ಚೆಲ್ಲುವ ಅಂಶಗಳು ಹೇರಳವಾಗಿ ಹುದುಗಿವೆ. 
ಎಂತಲೇ ಆ ಕಾವ್ಯ ಸಾಹಿತ್ಯಾಭ್ಯಾಸಿಗಳಿಗಲ್ಲದೆ, ಇತಿಹಾಸಾಭ್ಯಾಸಿಗಳಿಗೂ 
ಮೂಲವಸ್ತುವನ್ನು ಒದಗಿಸುವ ಅಮೂಲ್ಯವಾದ ಗಣಿಯಾಗಿದೆ. ಎಂತಲೇ 
ಇತಿಹಾಸ ಸಂಶೋಧನೆ ನಡೆಸಬೇಕೆನ್ನುವವರು "ಕವಿರಾಜ ಮಾರ್ಗ್ಗ' ವನ್ನು 
ಅಭ್ಯಾಸ ಮಾಡದೆ ಇರುವುದು ಅಸಾಧ್ಯ. ನನ್ನ ದೃಷ್ಟಿ "ಕವಿರಾಜ ಮಾರ್ಗ್ಗ' 
ದತ್ತ ನೃಪತುಂಗ ಚಕ್ರವರ್ತಿಯತ್ತ ಹೊರಳಲು ಇದೇ ಕಾರಣವಾಯಿತು. 

“ಕನ್ನಡಿಗರ ವೀರ ಜೀವನ'ದ ಬಗ್ಗೆ ಸಂಶೋಧನ ಗ್ರಂಥವನ್ನು ಬರೆಯಲು 
ಶಾಸನ, ಕಾವ್ಯಗಳಿಂದ ವಸ್ತು ಸಂಗಹ ಮಾಡುತ್ತಿದ್ದ ನಾನು, ಆ ಬಗ್ಗೆ 
ಮೈಸೂರು ವಿಶ್ವವಿದ್ಯಾನಿಲಯದ ಇತಿಹಾಸ ಶಾಸ್ತ್ರದ ಉಪ ಪ್ರಾಧ್ಯಾಪಕರಾದ, 


ಕ್ಸ್‌ ನೃಪತುಂಗ 


ಎಶ್ವವಿಖ್ಯಾತ ಸಂಶೋಧನ ಶಾಸ್ತ್ರಜ್ಞರಾದ ಡಾ| ಎಸ್‌. ಶ್ರೀಕ೦ಠಶಾಸ್ತಿಗಳಲ್ಲಿ, 
ಈಗ ಡು ವರ್ಷದ ಕೆಳಗೆ" ವಿಚಾರ ವಿನಿಮಯ ಮಾಡುತಿದ್ದಾಗ. 
ಅವರು, ಪ್ರಜಾಹಿತಕ್ತಾಗಿ ಅಂಗುಲಿದಾನ ಮಾಡಿದ ನೃಪತುಂಗ ಚಕ್ರವರ್ತಿಯ 
ಮಹಾತ್ಯಾಗದ ವಿಷಯವನ್ನು ಸಾರುವ ಆತನ 2 ಶಾಸನದತ್ತ 
ನನ್ನ ದೃಷ್ಟಿಯನ್ನೆಳದು, ಮಹೋಪಕಾರ ಮಾಡಿದ್ದೇ ಅಲ್ಲದೇ, ನೃಪತುಂಗ 
ಚಕ್ರವರ್ತಿಯ ವಿಷಯದಲ್ಲಿ ಹೆಚ್ಚು ಅಭ್ಯಾಸ ಮಾಡಲು ಸೂಚಿಸಿದರು. ಆ 
ಶಾಸನವನ್ನೋದಿ ನನ್ನ ಕುತೂಹಲವು ಕೆರಳಿತ್ತು. ಸಕಲ ಪ್ರಜಾಕೋಟಿಯ 
ಹಿತಸಾಧನೆಗಾಗಿ ಆತ್ಮತ್ಯಾಗಕ್ಕಾಗಿ ಸಿದ್ಧನಾದ ಕನ್ನಡ ದೊರೆ ಎಂದು 
ನೃಪತುಂಗನಲ್ಲಿ ನಿಯಾ ಮ್‌ ಅಂದೇ ಶಾಸ್ತ್ರಿಗಳ ಆಶೀರ್ವಾದ 
ಪಜ ಆತನ ಬಗ್ಗೆ ಹೆಚ್ಚು ವಿಷಯನ್ನರಿಯಲು ಅಭ್ಯಾಸವನ್ನಾ ರಂಭಿಸಿದೆ. 


ರಾಷ್ಟಕೂಟರ ಕಾಲದ ಬಗ್ಗೆ ಇರುವ ಗಂಥಗಳು ಬಹು ಅಲ್ಲ, ಇವುಗಳಲ್ಲಿ 
ಪ್ರೊ| ಆಲ್ರೇಕರ್‌ರವರು ಬರೆದ `ರಾಷ್ಟ್ರಕೂಟರು ಮತ್ತು ಅವರ ಕಾಲ' 
ಜ್‌ ಶ್‌ and Their Times) ಎನು ವುದೇ ವಿಸ್ತಾರವಾದದ್ದು ಆ 
ಗಂಥವನ್ನೂ ಮತ್ತು ಅಲ್ಲಲ್ಲಿ, ಪ್ರಾಸಂಗಿಕವಾಗಿ "ಅಮೋಘವರ್ಷ ನೃಪತುಂಗನ 
ವಿಷಯ ಬರೆದಿರುವ ಇತರ ಚರಿತ್ರಕಾರರು ಬರೆದ ಗ್ರಂಥಗಳನ್ನೂ ಓದಿದಾಗ 
ಅವುಗಳಲ್ಲಿ ನೃಪತು೦ಗನ ಬಗ್ಗೆ ಕೀಳುಗಳೆಯುವಂಥ ಮಾತುಗಳನ್ನು 
ಬರೆದಿರುವುದನ್ನೇ ಓದಿ, ವ್ಯಥಂಯಾಗಿ, ನೃಪತುಂಗನ ಬಗ್ಗೆ 
ಸತ್ಕಾಂಶವನ್ನರಿಯಲು ಆತನ ಮತ್ತು ಆತನ ಕಾಲದ ಶಾಸನಗಳು, 
. ಸಮಕಾಲೀನ ಕಾವ್ಯಗಳ ಅಭ್ಯಾಸವನ್ನಾರಂಭಿಸಿ, ಸುಮಾರು ೧ ವರ್ಷದ 
ಕಾಲ ಅಧ್ಯಯನ ನಡೆಸಿದ ಬಳಿಕ ಚರಿತ್ರಕಾರರು-ಮುಖ್ಯವಾಗಿ ಮರಾಠಿ 
ಮತ್ತು ತಮಿಳು ಚರಿತ್ರಕಾರರು-ಬರೆದ ವಿಷಯಗಳು `ವಾಸ್ತವಾಂಶಕ್ಕೆ 
ದೂರವಾದುದೆಂದು ಕಂಡುಬಂದಿತು. ಆಗಲೇ 'ನೃಪತುಂಗ'ನ ಬಗ್ಗೆ, ಆತನ 
ಜೀವನ ಕಾಲಗಳ ವಿಷಯದಲ್ಲಿ ಸಂಶೋಧನಾತ್ಮಕವಾದ ಗ್ರಂಥವೊಂದನ್ನು 
ಬರೆಯಲು ನಿಶ್ಚಯಿಸಿ, ಮತ್ತಷ್ಟು ಆಳವಾದ ಅಭ್ಯಾಸಕ್ಕೆ ತೊಡಗಿದೆ. 

ಕನ್ನಡದಲ್ಲಿ ಸಂಶೋಧನಾಕಾರ್ಯಕ್ಕೆ ಇರುವ ಎಡರುಗಳು ನೂರಾರು. - 
ಮುಖ್ಯವಾಗಿ ಹೆಚ್ಚು ಸಂಶೋಧನೆ ನಡೆದಿಲ್ಲ. ನಡೆದಿರುವಷ್ಟೂ ಅಚ್ಚಾಗಿ 
ಹೊರಬಂದಿಲ್ಲ; ಅಚ್ಚಾಗಿ ಹೊರಬಂದಿರುವ ಗ್ರಂಥಗಳೂ ಸುಲಭ ಲಕ್ಷ್ಮ ವಲ್ಲ. 


1 


ನೃಪತು೦ಗ ೧೫ 


ಇಂತಹ ಕೆಲಸಕ್ಕೆ ಅಗತ್ಯವಾದ ಶಾಸನ-ಸಂಕಲನಗಳು ಮತ್ತು ಇತರ 
ಕೃತಿಗಳು ಕೇವಲ ಕೆಲವರಿಗೆ ಮೀಸಲಾದ ಪುಸಕ ಭಂಡಾರಗಳಲ್ಲಿ ಅಡಕವಾಗಿ 
ಮಾರಾಟಕ್ಕೆ ಸಿಗದ ಆ ಪುಸ್ತಕಗಳು ವಾಚನಕ್ಕೂ ದೊರೆಯುವುದು 
ದುಸ್ಸಾಧ್ಯವಾಗಿದೆ. ಇಂತಹ ಹೊತ್ತಿನಲ್ಲಿ, ಓರಿಯಂಟಲ್‌ ರಿಸರ್ಚ್‌ 
ಇನ್‌ಸ್ಟಿಟ್ಯೂಟ್‌ನ ಅಸಿಸ್ಟೆಂಟ್‌ ಡೈರೆಕ್ಟರ್‌ರವರಾದ ಶ್ರೀ ಹೆಚ್‌. 
ದೇವೀರಪ್ಪನವರು, ಆರ್ಕಿಯಾಲಾಜಿಕಲ್‌ ಡಿಪಾರ್ಟ್‌ಮೆಂಟ್‌ನ ಡೈರೆಕ್ಟರ್‌ 
ರವರಾದ ಶ್ರೀ ಕೆ. ನಾರಾಯಣ ಅಯ್ಯಂಗಾರ್‌ರವರು, ಡಾ| ಎಸ್‌. 
ಶ್ರೀಕಂಠಶಾಸ್ತಿಗಳು, ಎಂ. ರಹಾನೆ ಮಂಜೇಶ್ವರದ 
ಗೋವಿಂದಷ್ಯೆಗಳು ನನಗೆ ಅಗತ್ಯವಾದ ಗ್ರಂಥಗಳನ್ನು ಓರಿಯಂಟಲ್‌ 
ಲೈಬ್ರರಿ, ಕಹಲ ಶಾಖೆಯ ಪುಸ್ತಕ ಬಂಡಾರ, 
ವಿಶ್ವವಿದ್ಯಾನಿಲಯದ ಪುಸ್ತಕ ಭಂಡಾರ, ತಮ್ಮ ಖಾಸಗಿ ಗ್ರಂಥ ಸಂಗ್ರಹಗಳಿಂದ 
ತರಿಸಿಕೊಟ್ಟು ನನಗೆ ಮಹೋಪಕಾರ ಮಾಡಿದಾರೆ. ಸಂಸ್ಕತ ಮತ್ತು 
ಇತರ ಭಾಷೆಗಳಲ್ಲಿದ್ದ ಶಾಸನಗಳನ್ನು ಗ್ರಂಥಗಳನ್ನು ಓದಿ ಅರ್ಥ 
ಮಾಡಿಕೊಳ್ಳಲು, ಯಾವ ಶ್ರಮವನ್ನೂ ಲೆಕ್ಕಿಸದೆ ನೆರವಾಗಿದಾರೆ. ಅವರ 
ಉಪಕಾರಕ್ಕೆ ನಾನು ಎಷ್ಟು ಕೃತಜ್ಞತೆ ಸೂಚಿಸಿದರೂ ಸಾಲದು. ಅಂಥ 
ಉದಾರಿ ಸಹೃದಯರ ನೆರವಿಲ್ಲದಿದ್ದರೆ ನನ್ನ ಬಯಕೆ ಬಯಕೆಯಾಗಿಯೇ 
ಉಳಿಯುತ್ತಿದ್ದುದರಲ್ಲಿ ಸಂದೇಹವಿಲ್ಲ. ಅವರೆಲ್ಲರಿಗೂ ನನ್ನ ಕೃತಜ್ಞತಾಪೂರ್ವಕ 
ವಾದ ನೆನಕೆಗಳು. 

ನಾನು ನೃಪತು೦ಗ ಚಕ್ರವರ್ತಿಯ ಬಗ್ಗೆ ಕೆಲಸ ಮಾಡುತ್ತಿರುವುದನ್ನು 
ನನ್ನ ಮಿತ್ರರಿಂದ ಅರಿತು, ಆ ಬಗ್ಗೆ ಪ್ರಸಾರ ನಾಟಕವೊಂದನ್ನು ಬರೆಯಲು 
ಪ್ರೇರೇಪಿಸಿ, ಒತ್ತಾಯ ಮಾಡಿ ಬರೆಯಿಸಿ, ನನ್ನ ಸಂಶೋಧನೆಗಳಿಗೆ ಒಂದು 
ಖಚಿತವಾದ ಸ್ವರೂಪ ಬರಲು ನೆರವಾದರು 'ಆಕಾಶವಾಣಿ'ಯ ಪ್ರೋಗ್ರಾಂ 
ಚೀಫ್‌ರಾದ ಮಿತ್ರ ಶ್ರೀ ಎಸ್‌.ಎನ್‌. ಶಿವಸ್ವಾಮಿಯವರು. "ಆಕಾಶವಾಣಿ" 
ಯಿಂದ ಪ್ರಸಾರವಾದ ಆ ನಾಟಕ ಬಹು ಜನರ ಮೆಚ್ಚುಗೆಗೆ ಪಾತ್ರವಾಗಿ, 
ಅದನ್ನೇ ವಸ್ತುವಾಗಿಟ್ಟುಕೊಂಡು ಕಾದಂಬರಿಯನ್ನು ಬರೆಯಬೇಕೆಂಬ 
ಒತ್ತಾಯ ಹಲವಾರು ಕಡೆಗಳಿಂದ ಬಂತು. ಆ ಮಟ್ಟಿಗೆ ಈ ವಸ್ತುವನ್ನು 
ಜನಪ್ರಿಯವಾಗಿ ಮಾಡಿದುದಕ್ಕಾಗಿ ಆಕಾಶವಾಣಿಯ ನಾಟಕ ಶಾಖೆಯ 


೧೬ ನೃಪತುಂಗ 


ಶ್ರೀಮತಿ ರಾಜಮ್ಮ ಕಲ್ಲೋಳಿಮಠರವರಿಗೂ ಇತರ ಕಲಾವಿದರಿಗೂ ನನ್ನ 
ಕೃತಜ್ಞತೆಗಳು. 

ಅ೦ತೂ ಆ ವಿಷಯದ ಬಗ್ಗೆ ಕಾದಂಬರಿ ಬರೆಯಬೇಕು ಎ೦ತಲೇ 
ಕಾಲ ಹಾಕುತ್ತಿದ್ದ ನನ್ನನ್ನು, ತಮ್ಮ ಸ್ನೇಹದ ಬಲುಮೆಯಿಂದ ಕಟ್ಟಿಹಾಕಿ 
ಕೂಡಿಸಿ ಬರೆಸಿದವರು ನನ್ನ ಆಪ್ತಮಿತ್ರರಾದ ಶ್ರೀಗಳಾದ ಹೆಚ್‌. ದೇವೀರಪ್ಪ 
ಮತ್ತು 'ಚದುರಂಗ'ರು. ಥಾ ಸ್ನೇಹಮೂಲವಾದ ಪ್ರಯತ್ನಫಲ ಇಂದು 
ಕಾದಂಬರಿ ರೂಪವಾಗಿ ಕನ್ನಡಿಗರ ಮುಂದಿದೆ. 

ಈ ಕಾದಂಬರಿಯ ಬಗ್ಗೆ ಎರಡು ಮಾತುಗಳನ್ನು ಹೇಳುವುದು 
ಅಗತ್ಯವಾಗಿದೆ. 

ನೃಪತು೦ಗ ಚಕ್ರವರ್ತಿಯ ಜೀವನದ ಬಗ್ಗೆ ವಿವಾದಾಸ್ಪದವಾದ ಹಲವು 
ಅಂಶಗಳಿವೆ. “ಕವಿರಾಜ ಮಾರ್ಗ್ಗ' ಆತನು ಬರೆದುದೇ ಅಲ್ಲವೇ? ಆತ 
ಜೈನಮತಾನುಯಾಯಿಯೇ ಅಲ್ಲವೇ? ಆತನು ಸಿಂಹಾನಕ್ಕೆ ಬಂದ ವರ್ಷ 
ಯಾವುದು? ಆತನು ಬರೆದನೆಂದು ಹೇಳಲಾದ "ಪ್ರಶ್ನೋತ್ತರ ರತ್ನ ಮಾಲಿಕಾ' 
ನೃಪತುಂಗ ಕೃತವೇ ಅಲ್ಲವೇ? ರಾಜಕುಮಾರ ಕೃಷ್ಣ ದೊಂಬಿ ಎದ್ದುದಕ್ಕೆ 
ನಿಜವಾದ ಕಾರಣವೇನು? ಕರವೀರಪುರದಲ್ಲಿ ಆತನ ಅಂಗುಲಿದಾನಕ್ಕೆ 
ಕಾರಣವಾದ ಘೋರ ವಿಪತ್ತು ಯಾವುದು? ನೃಪತುಂಗ ಚಕ್ರವರ್ತಿ 
ರಾಜ್ಯತ್ಕಾಗ ಮಾಡಿದನೇ ಇಲ್ಲವೇ? ಮಾಡಿದ್ದರೆ ರಚ ವರ್ಷ? ಆತ 
ತನ್ನ ದಾಯಾದಿಗಳಾದ ಗುಜರಾತಿನ ರಾಷ್ಟಕೂಟದ ಮೇಲೆ ಯುದ್ದ 
ಮಕರನ ಇಲ್ಲವೇ? ಆತನಿಗೆ ನಮಗೆ ಖಚಿತವಾಗಿ ತಿಳಿದಿರುವಂತೆ 
ಶಂಖಾದೇವಿ. ಚಂದ್ರೊಬ್ಬಲಬ್ಬಾ ದೇವಿ, ಕೃಷ್ಣ ಇವರೇ ಅಲ್ಲದೆ, ದುದ್ದಮ್ಮ 
ರೇವಕನಿಮ್ಮಡಿ ಎ೦ಬ ಮಕ್ಕಳೂ ಇದ್ದರೆ- ಹೀಗೇ ಇನ್ನೂ ಹತ್ತಾರು 
ವಿವಾದಾಸದವಾದ ವಿಷಯಗಳಿದ್ದು ಆ ಬಗ್ಗೆ ಇನ್ನೂ ಪಂಡಿತರಲ್ಲಿ ಜಿಜ್ಞಾಸೆ 
ನಡೆದೇ ಇದೆ. ಇಂಥ ವಿವಾದಾಸ್ಪದವಾದ "ವಿಷಯಗಳನ್ನು ಕಾದಂಬರಿಗೆ 
ಅಗತ್ಯವಲ್ಲವೆಂದು ಬಿಟ್ಟುಕೊಟ್ಟು, "ಅವನ್ನು ನನ್ನ ಸ೦ಶೋದನಾತ್ಮಕವಾದ 
ಗ್ರಂಥದಲ್ಲಿ ಚರ್ಚೆಗೆಂದು ಉಳಿಸಿಕೊಂಡು ಆದಷ್ಟು ಮಟ್ಟಿಗೆ 
ವಿವಾದಾಸ್ಪದವಲ್ಲವಾದ ವಿಷಯಗಳನ್ನು ಮಾತ್ರ ಕಾದಂಬರೀ ರಚನೆಯಲ್ಲಿ 
ಬಳಸಿಕೊಂಡಿದ್ದೇನೆ. 


ನೃಪತುಂಗ ೧೭ 


ಈ ಕೃತಿಯನ್ನು ಬರೆವಾಗ ಒಂದು ತಪ್ಪಾಗಿದೆ. ಗಂಗದೊರೆ ನೀತಿ 
ಮಾರ್ಗ್ಗನ. ಹೆಸರನ್ನು ಬರೆವಾಗ, ಗಂಗದೊರೆಗಳ ಸಾಮಾನ್ಯ ಹೆಸರಾದ 
ನೀತಿ "ಮಾರ್ಗ pe ಜೊತೆಯಲ್ಲಿ, ಆತನ ವಿಶಿಷ್ಟ ನಮವಾದ 
ಎರಗಂಗೆ ಎಂಬುದನ್ನು ಸೂಚಿಸಬೇಕಾಗಿತ್ತು ಏನೋ. ಕಣ್ತಪ್ಪಿನಿಂದ, 
ಕೈಯ್ತಪ್ಪಿನಿಂದ ಅದು ಬಿಟ್ಟುಹೋಗಿದೆ. ಈ ಅಪರಾಧವನ್ನು ವಿಮರ್ಶಕರು 
ಮನ್ನಿಸಬೇಕು. 

ಕಾದಂಬರೀ ರಚನೆಯಲ್ಲಿ ಅಲ್ಲಲ್ಲಿ, ಅನಿವಾರ್ಯವಾಗಿ, ಆಧಾರ 
ದೊರಕದಿದ್ದ ಕಡೆ ಊಹೆಯಿಂದ ಚಿತ್ರವನ್ನು ತುಂಬಬೇಕಾಗಿ ಬಂದರೂ, 
ಅಲ್ಲೂ ದೊರಕಿರುವ ಶಾಸನ, ಸಾಕ್ಷ್ಯಕ್ಕೆ ಎಲ್ಲೂ ವಿರೋಧ ಬರದ 
ರೀತಿಯಲ್ಲಿ ಆದಷ್ಟು ಮಟ್ಟಿಗೆ ಅವುಗಳಿಗೆ ಪೋಷಕವಾಗುವ೦ತಹ ರೀತಿಯಲ್ಲ 
ಚಿತ್ರವನ್ನು ಪೂರ್ಣಗೊಳಿಸಿದ್ದೇನೆ. ರಾಣಿ ಲಕ್ಷ್ಮಿ, ಉಜ್ವಲಾದೇವಿ, 
ಖಾಜಿಸೈೆಯದ್‌ ಇಮಾಂ, ವಿಜಯಾದಿತ್ಯ, ಜಯಂತಿ- ಇವಿಷ್ಟೇ ನನ್ನ 
ಊಹಾಚಿತ್ರಗಳು. ಉಳಿದವೆಲ್ಲವೂ, ಶಾಸನಗಳಲ್ಲಿ, ಸಮಕಾಲೀನ ಸಾಹಿತ್ಯದಲ್ಲಿ 
ಬ೦ಡುಬರುವ ಪಾತ್ರಗಳೇ. ಅನಗತ್ಯವಾಗಿ ಎಲ್ಲೂ ಊಹಾಚಿತ್ರಗಳನ್ನಾಗಲೀ, 
ಪ್ರಸಂಗಳನ್ನಾಗಲೀ, ಹೆಣೆಯಲು ಪ್ರಯತ್ನಿಸಿಲ್ಲ. ನನ್ನ ಮೂಲ ಪಾತ್ರಕ್ಕೆ 
ಕೊಂಚ ಕುಂದು ತರುವ, ಚಕ್ರವರ್ತಿಗಳು ಮಗನನ್ನು ಕ್ಷಮಿಸುವ 
ಸಂದರ್ಭವನ್ನು ಇತಿಹಾಸಕ್ಕೆ ಆಳಾಗಿ ಚಿತ್ರಿಸಿದ್ದೇನೆ. 

ಈ ಕಾದಂಬರಿಯನ್ನು ನಾನು ಬರೆಯಲು ಬಂಕೇಶನ ಕೊಣ್ಣೂರು 
ಶಾಸನ, ಅಮೋಘವರ್ಷನ ಸಂಜಾನ್‌ ಶಾಸನ, ನೃಪತುಂಗವರ್ಮನ 
ಬಾಹೂರು ಶಾಸನ, ಇಮ್ಮಡಿ ಅಮ್ಮನ ಮುಖಾಸಾ ದಾನಶಾಸನ ಮೊದಲಾದ 
ಶಾಸನಗಳೂ, ಜಿನಸೇನಾಚಾರ್ಯರ "ಪೂರ್ವಪುರಾಣ'ವೂ ಸಾಮಗ್ರಿಯನ್ನು 
ಒದಗಿಸಿವೆ. "ಪೂರ್ವಪುರಾಣ'ಕ್ಕಂತೂ ನಾನು ತುಂಬಾ ಯಣಿಯಾಗಿರುವುದು 
ಆ ಪುರಾಣ ಕಾವ್ಯವನ್ನು ಓದಿದವರೆಲ್ಲರಿಗೂ ಮನವರಿಕೆಯಾಗುತ್ತದೆ. 
ಇವುಗಳಿಂದ ತೆಗೆದುಕೊಂಡ ಮೂಲವಸ್ತುವಿನ ಶಾಸನ ಸಂಗಹಗಳಲ್ಲಯ 
ನೂರಾರು ಶಾಸನಗಳಿಂದ ಪೋಷಕ ಸಾಮಗ್ರಿಯನ್ನು ಆಯ್ದುಕೊಂಡಿದ್ದೇನೆ. 

ಈ ಎಲ್ಲ ವಸ್ತುಗಳ ಆಧಾರದ ಮೇಲೆ, ಕನ್ನಡನಾಡಿನ ಆದರ್ಶದೊರೆ, 

ಆದರ್ಶ ತಂದೆ, ಆದರ್ಶ ಪತಿ-ಎಲ್ಲಕ್ಕಿಂತ ಹೆಚ್ಚಾಗಿ ಆದರ್ಶಮಾನವನೊಬ್ಬನ 


2 


ಗೆ ನೃಪತುಂಗ 


ಚಿತ್ರವನ್ನು, ನೃಪತುಂಗನ ಜೀವನದಲ್ಲಿ ಚಿತ್ರಿಸಲು ಈ ಕಾದಂಬರಿಯಲ್ಲಿ 
ಯತ್ನಿಸಿದ್ದೇನೆ. ಈ ಪ್ರಯತ್ನ ಎಷ್ಟುಮಟ್ಟಿಗೆ ಸಫಲವಾಗಿದೆಯೆಂದು 
ವಾಚಕರೂ, ಪಂಡಿತ-ವಿಮರ್ಶಕರೂ ಹೇಳಬೇಕು. ಕನ್ನಡ ಜನ ಈ 
ಕೃತಿಯನ್ನು ಓದಿ ಮೆಚ್ಚಿದರೆ ನನ್ನ ಶ್ರಮ ಸಾರ್ಥಕವಾಗುತ್ತದೆ. 

ಈ ಕಾದಂಬರಿಯನ್ನು ಬರೆಯಲು ಪ್ರೇರೇಪಣೆ ನೀಡಿ, ಉದ್ದಕ್ಕೂ 
ಮಾರ್ಗದರ್ಶಿಗಳಾಗಿ, ಇತಿಹಾಸದ ಅಜ್ಞಾತದಲ್ಲಿ ಕೈಹಿಡಿದು ನಡೆಸಿದ ನನ್ನ 
ಪೂಜ್ಯ ಗುರುಗಳಾದ ಡಾ| ಎಸ್‌. ಶ್ರೀಕ೦ಠಶಾಸ್ತ್ರಿಗಳೇ ಇದಕ್ಕೆ ಮುನ್ನುಡಿ 
ಬರೆದು ಆಶೀರ್ವಾದ ಮಾಡಿದ್ದಾರೆ. 

ಆ ಹಿರಿಯರಿಗೂ ಮತ್ತು ಈ ಕೃತಿಯನ್ನು ಅರ್ಪಿಸಿಕೊಳ್ಳಲು ಒಪ್ಪಿದ 
ರಾಷ್ಟ್ರಕವಿ ಎಂ. ಗೋವಿಂದಪೈಗಳಿಗೂ ನಾನು ಕೃತಜ್ಞ, 

ಕಡೆಯದಾಗಿ - ಈ ಕಾದಂಬರಿಯನ್ನು ಪ್ರಕಟಿಸಿದ ಮೈಸೂರಿನ 
ಶ್ರೀ ಗೌರೀಶಂಕರ ಪುಸ್ತಕಾಲಯದ ಮಾಲೀಕರಾದ ಶ್ರೀ ಈಶ್ವರಪ್ಪನವರಿಗೂ, 
ಅನುಕೂಲವಾಗಿ ಮುದ್ರಿಸಿಕೊಟ್ಟ ಶ್ರೀ ಸೀತಾರಾಘವ ಮುದ್ರಣಾಲಯದ 
ಮಾಲೀಕರಾದ ಶ್ರೀ ಪಿ. ಆರ್‌. ಸೀತಾರಾ೦ರವರಿಗೂ ನನ್ನ ಕೃತಜ್ಞತೆ. 


ಮೈಸೂರು -ತ.ರಾ.ಸು 
೨೭-೨-೫೩ 


ಯಾರ ಉನ್ನತ ಬಾಳು ಕಿರಿಸಾಹಿತಿಗಳ ಪಾಲಿಗೆ 
ನಂದಾದೀಪದಂತೆ ಬೆಳಕಾಗಿದೆಯೋ, 
ಯಾರ ಕನ್ನಡದ ಅಭಿಮಾನ, ಪಾಂಡಿತ್ಯ, ಸಂಶೋಧನಾಸಕ್ತಿ 
ಎಳೆಯರಿಗೆ ನಿತ್ಯ ಸ್ಪೂರ್ತಿಯಾಗಿದೆಯೋ, 
ಯಾರ ಮಮತೆಯ ಅಮೃತ ನುಡಿಯ ರಸಧಾರ 
ನೂರು ಕಗ್ಗಲ್ಲಿನಲ್ಲ ಕುಸುಮವನ್ನು ಕೊನರಿಸಿದೆಯೋ 
ಯಾರ ಬಾಳು ಜೀವಂತ ಕವಿತೆಯ ಅವತಾರವಾಗಿದೆಯೋ 
ಆ 'ರಾಷ್ಟಕವಿ' 
ಮಂಜೇಶ್ವರದ ಗೋವಿಂದ ಪೈಗಳಿಗೆ 
ಕಿರಿಯನ ಒಲವಿನ ಕಾಣಿಕೆ. 


ಇಷ್ಟ ಜ್ಯ 
, ಸೈಷತಾಲಗದ ೫2೫ಗಳ್ಲಿ ಚಿಕಿಸಲು ಈ ಕುದಂಬರಿಯಿಲ್ಲಿ 
ಹಿ ಇ ಆ ಸ್ರಯಯಕ್ಕ ಎಚ್ಚುಮುಟ್ಟಗೆ ಸಫಲವಾಗಿದೆಯೆಂಡಃ 
we. ಪಂಡಿತ -ವಿಜರ್ಶಳರೂ ಹೇಳಬೇಕು. ಕನ್ನಡ ಜನ ಆಈ 
ಕಿಯಾ ಓದಿ ಘುಚ್ಛನರ ತನ್ನ ಕ್ರಮ ಸಾರ್ಥಿಕವಾಗುತ್ತದೆ. 
' 4 kes ಬರೆಯಲು ಟ್‌ ನೀಡಿ. ಉದ್ದಶನ್ನ 


ನೃಪತುಂಗ 
೧ 


ಎಲ್ಲೆಡೆಯಲ್ಲೂ ಆನಂದವೇ ಆನಂದ! 

ಅರಮನೆ, ರಾಜಧಾನಿಯಲ್ಲಷ್ಟೇ ಅಲ್ಲ, ದೇಶಕ್ಕೆ ದೇಶವೇ ಸಂತೋಷ 
ಸಾಗರದ ಹೆದ್ದೆರೆಗಳ ತೊಟ್ಟಲಲ್ಲಿ ತೂಗುಯ್ಯಾರೆಯಾಡುತ್ತಿದೆ. ದೇಶಕ್ಕೆ ದೇಶವೇ 
ಹರ್ಷದಿಂದ ಹಸೆ ಏರಲಿರುವ ವಧುವಿನಂತೆ 'ಸ೦ಗರಿಸಿಕೊಂಡು ನಲಿ ಯುತ್ತಿದೆ. 
ಎಲ್ಲರ ಮುಖಗಳೂ ಶರದ್ರಾತ್ರಿಯ ಬೆಳದಿಂಗಳು ತುಂಬಿದ ಮುಗಿಲಿನಂತೆ 
ಉಲ್ಲಾಸೋಜ್ಜಲವಾಗಿದೆ. 

ಸುಖವಾಗಲಿ ದುಃಖವಾಗಲಿ ಒಂಟಿಯಾಗಿ ಬರುವುದಿಲ್ಲ. ಇಲ್ಲದಾಗ 
ಇಲ್ಲ, ಬರುವಾಗ ಹಿಂಡುಹಿಂಡಾಗಿ, ಹುಣ್ಣಿಮೆಯ ಮಧ್ಯರಾತ್ರಿ ಏರಿ ಏರಿ 
ಬರುವ ಕಡಲ ಅಲೆಗಳಂತೆ ಬರುತ್ತವೆ. ಈ ಮಾತು ಇಂದು ಕಾವೇರಿಯಿಂದ 
ಗೋದಾವರಿಯವರೆಗೆ ವ್ಯಾಪಿಸಿದ ಕನ್ನಡ ಜನಪದದ ಜನಕ್ಕೆ, ಅಖಂಡ 
ರಾಷ್ಟ್ರಕೂಟ ಸಾಮ್ರಾಜ್ಯ ಕ್ಕೇ ಮನವರಿಕಯಾಗಿದೆ. ಅಷ್ಟೇ ಅಲ್ಲ, ಅಷ್ಟು 
ಅನಿಶೀಕ್ಷಿತವಾಗಿ ಒದಗಿ ಬಣದ ಆ ಎರಡು ಹರ್ಷೊತ್ತವಗಳಲ್ಲಿ ಯಾವುದಕ್ಕಾಗಿ 
ಜನ ಹೆಚ್ಚು ಆನಂದಪಡಬೇಕು? ಎರಡರಲ್ಲಿ ಯಾವುದು ಹೆಚ್ಚಿನದು? 

ವೆಂಗಿವಳ್ಳಿಯ ವಿಜಯವೇ, ರಾಜಪುತ್ರನ ಜನನವೇ? 

“ಎರಡೂ. ಎಷ್ಟು ಅನಿರೀಕ್ಷಿತವೋ, ಅಷ್ಟೇ ಮಹದೋತ್ತವದ ಘಟನೆಗಳು. 
ಆ ಎರಡು ಘಟನೆಗಳು ರಾಜ್ಯದ ಸಿ೦ಹಾಸನವನ್ನೇ ಕವಿದ ಇಬ್ಬಗೆಯ 
ಮಹಾ ಭೀತಿಗಳನ್ನು ನಿವಾರಣೆ "ಮಾಡಿದ್ದವು. 

ವೆಂಗಿವಳ್ಳಿಯ ಸಾಜಾ ರಾಷ್ಟ್ರಕೂಟ ರಾಜ ಜ್ಯಕ್ಕೆ ನಿತ್ಯ ಭೀತಿ ಕಾರಣರಾಗಿದ್ದ 
ಪೂರ್ವಚಾಲುಕ್ಕರ ಮಗ್ಗುಲು ಮುರಿದು, ಜಾಂ ಮತ್ತೆ ಮೇಲೇಳದಂತೆ, 
ಮಾನ್ಯಖೇಟದ 'ಘೇಲೆ ಕ್ತಿ ಎತ್ತದಂತೆ ಮಾಡಿತ್ತು. 

ಅಬ್ಬಾ! ಪ್ರ ಮೂವತ್ತು ವಷ ರ್ಸಗಳಲ್ಲಿ ಎಷ್ಟು ಸೊಕ್ಕಿ ಮರೆದಿದ್ದರವರು. 
ಗೋವಿಂದ ಚಕ್ರವರ್ತಿಗಳ ಕಾಲದಲ್ಲಿ ಸೋತು. ೫ೀಗಿತನಾಗಿ ಅವರ 
ಶಿಬಿರದ ಕಸಗುಡಿಸಿದ ಆ ವಿಜಯಾದಿತ್ಯ ತನ್ನ ಸೇನೆಯೊಡನೆ ರಾಜಧಾನಿಯ 
ಕೋಟೆಯನ್ನು ಕಟ್ಟಿದ ಆ ವೆಂಗಿಯ ಕುನ್ನಿ ಗೋವಿಂದ ಚಕ್ರವರ್ತಿಗಳು 


ಕ ನೃಪತುಂಗ 


ಸ್ವರ್ಗಸ್ಥರಾದರೆಂದ ಕೂಡಲೇ ಬೆಕ್ಕು ಕಣ್ಣುಮರೆಯಾದ ಮನೆಯಲ್ಲಿ 
ಚಿನ್ನಾ ಟಿವಾಡುವ ಇಲಿಯಂತೆ, ಮತ್ತೆ ಮತ್ತ ರಾಜ್ಯದ ಮೇಲೆ ದಾಳಿಮಾಡಿದ್ದ 
ಪ್ರಾಯಕ್ಕೆ ಬರದೆ, ನಾಲ್ಕಾರು ಕಡೆಯ “ಗ್‌ ತಲ್ಲಣಿಸುತ್ತಿದ್ದ 
ನೃಪತುಂಗ ಚಕ್ರವರ್ತಿಯ ಸಿಂಹಾಸನ ಏನಾಗುವುದೋ ಎನಿಸಿತ್ತು ಜನಕ್ಕೆ 
ವಿಜಯಾದಿತ್ಯನು ಸತ್ತಾಗ, ಒಂದು ಗಳಿಗೆ ಇನ್ನು ಆ ಪೀಡೆ ತಪ್ಪಿತು 
ಎ೦ದುಕೊಂಡಿದ್ದರು. ಆದರೆ ವಿಜಯಾದಿತ್ಯನ ಬಂ ಪಟ್ಟಕ್ಕೆ ಬಂದ 
ವಿಷ್ಣುವರ್ಧನನಿಗೂ ಅದೇ ಸೊಕ್ಕೇ, ಈ ಬೆಂಕಿಯೊಡನೆ ಸರಸವಾಡುವ 
ಚಪಲವೇ? | 
ದಾಳಿಮಾಡುವುದು-ಅದೂ ವೆಂಗಿಹಳ್ಳಿಯ ಮೇಲೆ! 

ವೆಂಗಿಹಳ್ಳಿ ನೃಪತು೦ಗ ಚಕ್ರವರ್ಶಿಗಳು ಹುಟ್ಟಿದ ದಿನ, ಅವರ ಕ್ಷೇಮಕ್ಕಾಗಿ 
ಸೋತು ತಲೆಗೊಟ್ಟ ವೇಳೆವಡಿಚನಿಗೆ ಗೋವಿಂದ ಚಕ್ರವರ್ತಿಗಳು ಮೆಚ್ಚುಗೊಟ್ಟ 
ವೀರಮಾನ್ಯ. ಎರಡು ರಾಜ್ಯಗಳ ಗಡಿಯಲ್ಲಿದ್ದ ಆ ಗ್ರಾಮದ ಮೇಲೇ ದಾಳಿ 
ಮಾಡಿದ್ದ ವಿಷ್ಣುವರ್ಧನ. 

ಆ ಸುದ್ದಿ ಬಂದ ದಿನ ರಾಷ್ಟಕೂಟ ಸೇನೆ ಕೆಣಕಿದ ಕಾಳಸರ್ಪದಂತೆ 
ಕೆರಳಿತ್ತು. ಎಲ್ಲರ ಹೃದಯದಲ್ಲೂ ಪ್ರತೀಕಾರ ತೃಷೆಯ ಜ್ಞಾಲಾಮುಖಿ 
ಆಸ್ಫೋಟನವಾಗಿತ್ತು. ಸನಿಕನಿರಲಿ, ಸ ಸಾಮಾನ್ಯ ಪ್ರ ಪಜೆಗಳೂ ಕತ್ತಿಗೆ ಕೈ 'ಜಾಚಿದ್ದರು. 
ದೇಶಕ್ಕೆ ದೇಶವೇ ಣಕದಾಗ ಸೆಟೆದು ನಿಲ್ಲುವ ಮುಳ್ಳು ಹಂದಿಯ ಮೈಯ 
ಕೋಟ ಮುಳ್ಳುಗಳಂತೆ ಕೆದರಿ ನಿಂತಿತ್ತು-ಮೇಲೆ ಬೀಳಲು. 

ಆ ಪ್ರಚಂಡ ಕ್ರೋಧೋದ್ವೇಗದ ಹೊತ್ತಿನಲ್ಲೂ ಜನರ ಹೃದಯದಲ್ಲೊಂದು 
ಸಣ್ಣ ಸಂಶಯದ ಸುಳಿಯಾಡುತ್ತಿತ್ತು ಶಾಂತಿಪ್ರಿಯರಾದೆ. ಸ್ನೇಹಾಭಿಲಾಷಿಗಳಾದ | 
ನೃಪತುಂಗ ಚಕ್ರವರ್ತಿಗಳು ಏನು ಮಸಡುವರೂ, ಎಲ್ಲಿ ಕಗ್ಗೊಲೆಯ ಸಮರಕ್ಕೆ 
ಹ ಸ೦ಧಾನದತ್ತ ಮನಮಾಡುವರೋ ಎಂದು. ಒಂದುಗಳಿಗೆ ದಂಡಿ 
ಒಂದು ಗಳಿಗೆ ಆ ಸಂಶಯ. 

ಜಿನಸೇನಾಚಾರ್ಯರ ಶಿಷ್ಠರಾದ ನೃಪತುಂಗ ಚಕ್ರವರ್ಶಿಗಳಿಗೆ "ಅಹಿಂಸೆ 
ಗರ್ವಶ್ರೇಷ್ಠವಾದ ಧರ್ಮ” ಎಂದು ಮನವರಿಕೆಯಾಗಿತ್ತು. ಅಹಿಂಸೆಯ 
ಅಮೃತ ಆಸಿಭಾರದ ಮೇಲೆ ನಿರ್ಮಿತವಾದ ಜಿನಸಮಯದಲ್ಲಿ ದೊರೆಗಳಿಗೆ 
ಪರಮ ವಿಶ್ವಾಸ. ಆದರೆ ಆ ವಿಶ್ವಾಸದಲ್ಲಿ ಆಚಾರ್ಯರೇ ಬೋಧಿಸಿದ 
ರಾಜಧರ್ಮವೂ ಮರೆತಿರಲಿಲ್ಲ. ಜನಸೇನಾಚಾರ್ಯರೇ ತಮ್ಮ ಪ್ರಶಾಂತ, 
ಗಂಭೀರ, ದೃಢವಾಣಿಯಲ್ಲಿ ಹೇಳಿದ್ದರು: 


ನೃಪತು೦ಗ ೨೩ 


“ತಾವಾಗಿ ಯಾರೂ ಯುದ್ಧಕ್ಕೆ, ರಕ್ತಪಾತಕ್ಕೆ ಹಾತೊರೆಯಬಾರದು. 
ಅಂಥ ಅಧರ್ಮಯುದ್ದ ಇಹಪ ರಗಳೆ ವೈರಿ. ಆದರೆ ಪ್ರಜಾಪಾಲನೆಗೆ 
| ಅಗತ್ಯವಾದಾಗ ಯುದ್ದಕ್ಕೆ "ಹಿಂಜರಿಯುವ ಅರಸನನ್ನು ರಾಜ್ಯಲಕ್ಷ್ಮಿ ಹೇಸಿ 
| ದೂರವಾಗುತ್ತಾಳೆ. ನಿಗಹಯೋಗ್ಯವಾದ ಶತ್ರುವನ್ನಾ| ಗಲ್ಲಿ ದುಷ್ಟಪುತ್ರನನ್ನಾಗಲಿ 
'ಸಮಾನವಾಗಿ' ನಿಗಹಿಸಿ, ಪ್ರಜಾಪರಿಪಾಲನೆ ಮಾಡುವ ದೊರೆಯೇ 
ಸಮಂಜಸನು.' 

ಆ ಮಾತನ್ನು ಚಕ್ರವರ್ತಿಗಳು ಮರೆತಿರಲಿಲ್ಲ. ಅಷ್ಟೇ ಅಲ್ಲ, ತಾವು 
ಹುಟ್ಟಿದಂದು ತಮ್ಮ ಕ್ಷೇಮಕ್ಕಾಗಿ, ನಿಷ್ಠಂಟಕ ದೀರ್ಫಾಯುಷ್ಯಕ್ಕಾಗಿ ತನ್ನ 
ತಲೆಗೊಟ್ಟ ಭಟನ ಏಪಾರವೂ ಅವರಿಗೆ ನೆನಪಿತ್ತು. ಅವರ ತೊಟ್ಟಲಿಗೆ ಆ" 
ವೀರಕಥೆ” ಸಾರುವ ಚಿನ್ನದ ಹಲಗೆಯನ್ನು ಕಟ್ಟಿಸಿದ್ದರು ಗೋವಿಂದ 
ಚಕ್ರವರ್ತಿಗಳು. ಚಿಕ್ಕಂದಿನಲ್ಲಿ ಅವರ ತೊಟ್ಟಿಲ ಬರಿಗಾರದ ಸರಪಳಿಯ 
ಮೇಲೆ ತೂಗಾಡಿದ ಆ ಸುವರ್ಣಫಲಕ, ಈಗ ಚಕ್ರವರ್ತಿಗಳ ಶಯ್ಯಾಗೃಹದಲ್ಲಿ, 
ಅವರು ಎದ್ದ ಕೂಡಲೇ ಕಾಣುವಂತೆ ಹೊಳೆಯುತ್ತಿದೆ-ಮಂಚದ ಇದಿರು, 
ದಿನದಿನವೂ “ಹೇಳುತ್ತಾ- 

“ನಿನಗಾಗಿ ಪ್ರಾಣತ್ಯಾಗ ಮಾಡಿದವರನ್ನು ಮರೆಯಬೇಡ. ಅರಸೊತ್ತಿಗೆ 
ನಿತ್ಯ ಸುಖಸಮಾರಾಧನೆಯಿ ಸುಪ್ಪತ್ತಿಗೆಯಲ್ಲ. “ಜಗಳ, ವೀರಭಟರ ತ್ಯಾಗದ 
ಹಾಲಿನಿಂದ ಬೆಳೆದ ರಾಜಶರೀರೌ್‌ ಅವರ ಸೇವೆಗೆ ಮೀಸಲಾಗಬೇಕು. 
ರಾಜಮಕುಟ ಆ ಸೇವಾವ್ರತದ ರತ್ನ ಕಂಕಣ. ನಿತ್ಯ ನಿತ್ಯ ನೆನಪಿರಲಿ- 
ನಿನಗಾಗಿ ಒಬ್ಬನು ಜೀವವಿತ್ತ ಅಖಂಡ ಪ್ರಜಾಕೋಟಿಗಾಗಿ ಸಮಯ ಬಂದಾಗ 
ಪ್ರಾಣಕೊಡಲು ನೀನು ಸಿದ್ಧವಿರು. 

ದಿನದಿನದ ಈ ಎಚ್ಚರಿಕೆಯನ್ನು, ಆ ಬಲಿದಾನವನ್ನು ಮರೆಯುವುದು 
ಸಾಧ್ಯವೇ? ಅದು ಬರೀ ಎಚ್ಚರಿಕೆಯ ಮಾತಲ್ಲ, ಅಪಣೆ. ರಾಜ್ಯಸ್ಟೀಕಾರ 
ಮಾಡಿದಂದು, ಅಗ್ನಿ ಸಾಕ್ಷಿಯಾಗಿ ಕೈಗೊಂಡ ಪ್ರತಿಜ್ಞೆ 

ನೃಪತುಂಗ ಚಕ್ರವರ್ತಿಗಳ ತೆ ಪ್ರತಿಜ್ಞೆಯ ಬಲವನ್ನು ಪರೀಕ್ಷೆ 
ಮಾಡುವವನಂತೆ, ವೆಂಗಿಯ ವಿಷ್ಣುವರ್ಧನ ವೆಂಗಿಹಳ್ಳಿಯ ಮೇಲೆ ದಾಳಿ 
ಮಾಡಿದ್ದ. 

ಚಕ್ರವತಿ ೯ಗಳು ವಿಷ್ಣುವರ್ಧನನ ಸಮರಾಹ್ವಾನವನ್ನು ಸ್ವೀಕರಿಸಿದರಷ್ಟೇ 
ಅಲ್ಲ. ತಾವೇ ರಣಭೂಮಿಯ ಪ್ರಯಾಣಕ್ಕೆ ಸದ್ಭವಾದರೆ. ಜನ ತಮ್ಮ 
ಅರಸನನ್ನು ಮಚ್ಚಿ “ಉಘೇ ಉಘೇ' ಎಂದು ಜಯಘೋಷ ಮಾಡಿತು. 
ಸಮರಬೇರಿಗಳ ತಾಡನದ್ದನಿಗಿಂತಲೂ ಪ್ರಚಂಡವಾಗಿತ್ತು ಜನತೆಯ ಜಯ 
ಘೋಷ ಧ್ವನಿ. 


1 ` ನೃಪತುಂಗ 


ರಾಷ್ಟ್ರಕೂಟ ರಾಜ್ಯದ ಮೇಲೆ ದಾಳಿ ಮಾಡಲು ಎದೆ ಮಾಡಿದ ಚಾಲುಕ್ಕರ 
ಮರ್ದನಕ್ಕೆ ಚಕ್ರವರ್ತಿಗಳೇ ಸಿದ್ಧರಾದುದು, ಸೇನೆಗೆ ಮತ್ತಷ್ಟು ಉತ್ಸಾಹಕ್ಕೆ 
ಕಾರಣವಾದರೂ, ಸಿ೦ಹಾಸನಕ್ಕೆ ಉತ್ತರಾಧಿಕಾರಿಯಾದ ಗಂಡು ಸಿತಾನವಿಲ್ಲದ 
ದೊರೆಗಳು ರಣರಂಗ ಪ್ರಯಾಣ ಮಾಡುವುದು ಸಚಿವ ಮಂಡಲಿಗೆ 
ಸರಿದೋರಲಿಲ್ಲ. ಸಮರಭಾರ ಹೊತ್ತ ಸೇನಾಧಿಪತಿಗಳೂ ಬೇಡವೆಂದರು, 
ಗರ್ಭಿಣಿಯಾದ ರಾಣಿ, ನೇರವಾಗಿ ಹೇಳಲು ಸಾಧ್ಯವಿಲ್ಲದೆ, ಕಂಬನಿದುಂಬಿದ 
ಕಣ್ಣುಗಳಿಂದ 'ನನಗಾಗಿ ಹೋಗಬೇಡಿ' ಎಂಬಂತೆ ಬೇಡಿಕೆಯ ನೋಟ 
ಬೀರಿದರು. ಏನಾದರೂ ಚಕ್ರವರ್ತಿಗಳ ನಿರ್ಧಾರ ಕದಲಲಿಲ್ಲ. 

ಅಂದು ಸ್ವಯಂ ಚಕ್ರವರ್ತಿಗಳೇ ಸೇನಾಧಿಪತ್ಯ ಸ್ವೀಕಾರ "ಮಾಡಿದಂದು 
ಆಡಿದ ಮಾತು ಮಾನ್ಯಖೇಟದ ಪ್ರಜೆಗಳೊಬ್ಬೊಬ್ಬರ 'ಹೃದಯದಲ್ಲೂ ಶಿಲಾ 
ಶಾಸನಾಕ್ಷರದಂತೆ ಸ್ಥಿರವಾಗಿತ್ತು 

ಚಕವರ್ತಿಗಳು ಹೇಳಿದ್ದರು- 

“ನಾವು ಸೇನಾಧಿಪತ್ಯ' ವಹಿಸಬಾರದೆಂದೇ ನಿಮ್ಮೆಲ್ಲರ ಅಭಿಪ್ರಾಯ. 
ನಮ್ಮ ಮೇಲಿನ ಅನಂತ ಪ್ರೀತಿ, ರಾಷ್ಟ್ರಕೂಟ ಸಿಂಹಾಸನದೆ ಬಗ್ಗೆ ನಿಮಗಿರುವ 
ಅಪಾರ ಶ್ರದ್ಧೆ ನಿಮ್ಮಿಂದ ಆ ಮಾತನ್ನು] ಸಿದೆ. ನಿಮ್ಮ ದೊರೆ ಕ್ಷೇಮವಾಗಿರಬೇಕು, 
ಸುಖವಾಗಿರೆಬೇಕು, “ಕಷ್ಟದ ಕಿಡಿ ಸೋಕ ನಮ್ಮ ಕೂದಲೂ ಕೊಂಕಬಾರದೆಂಬಷ್ಟು 
ಪ್ರೇಮ ನಮ್ಮಲ್ಲಿ ನಿಮಗೆ. ಎಂತಲೇ ಆ ಪ್ರೀತಿಯ ಮಾತನ್ನು ಅಭಿಪ್ರಾಯ 
ರೂಪದಲ್ಲಿ ವ್ಯಕ್ತಪಡಿಸಿದ್ದೀರ. ಅದಕ್ಕೆ ನಾವು ಸದಾ ಕೃತಜ್ಞರಾಗಿದ್ದೇವೆ.” 

“ನೀವು ಅಭಿಪ್ರಾಯವೆಂದು ಸೂಚಿಸಿದುದು ನಮಗೆ ಬರೀ ಅಭಿಪ್ರಾಯ 
ವಲ್ಲ. ಅಪ್ಪಣೆ. ನಿಮ್ಮ ಅಪ್ಪಣೆ ನಮಗೆ ಸರ್ವಥಾ ಮಾನ್ಯ. ಅದಕ್ಕೆ ಇದಿರಾಡುವ 
ಅಧಿಕಾರ” ನಮಗಿಲ್ಲ. 

“ಆದರೂ ನಾವು ಆಡುವ ಮಾತನ್ನು ತಾವು ಕೇಳಬೇಕು. ನಿಮ್ಮೆಲ್ಲರ 
ಚಕ್ರವರ್ತಿಯಂತೆ ನಾವೀ ಮಾತನ್ನು ಆಡುತ್ತಿಲ್ಲ. ನಿಮ್ಮಂತೆಯೇ ಪವಿತ್ರವಾದ 
ಈ ರಾಷ್ಟಕೂಟ ಸಿಂಹಾಸನದ ಊಳಿಗ ಮಾಡುವ ಹೊಣೆ ಹೊತ್ತ ಸೇವಕರಾಗಿ 
ಹೇಳುತ್ತೇವೆ. ಸಿಂಹಾಸನ, ಗರುಡಲಾಂಛನದ ಧ್ವಜಗಳ ಮಾನರಕ್ಷಣೆಯಲ್ಲಿ 
ನಿಮ್ಮಂತೆ ನಮಗೂ ಪಾಲಿದೆ. ನಿಮ್ಮ ಕರ್ತವ್ಯವನ್ನು ನೀವು ಪಾಲಿಸುವಂತೆ 
ನಮ್ಮ ಕರ್ತವ್ಯವನ್ನು ಪಾಲಿಸಲು ನಮಗೂ ಅವಕಾಶ ಸೂಡಿ. ಸುಖ ಬಂದಾಗ, 
ಸಾಮ್ರಾಜ್ಯ ಕೊಡುವ ಸುಖವನ್ನು ನಿಮ್ಮೊಂದಿಗೆ ಅನುಭವಿಸಿದೆ. ಸಮರ 
ಭೂಮಿಯ ಸುಖದಲ್ಲೂ ನಮಗೆ ಪಾಲು “ಡಿ ಎಂದು ಕೇಳುತ್ತಿದ್ದೇವೆ. 

“ಅಲ್ಲದೆ ಈ ಬಾರಿಯ ಸಮರ, ಉಳಿದ ಸಂಗ್ರಾಮಗಳಂತಲ್ಲ. ನಾವು 
ಜನ್ಮದಾಳಿದಂದು, ನಮ್ಮ ನಿತ್ಯಕ್ಷೇಮಕ್ಕಾಗಿ ಪಾಣಾರ್ಪಣೆ ಮಾಡಿದ ವೀರ 


ನೃ ಪತುಂಗ ೨೫ 


ಭಟನಿಗೆ, ನಮ್ಮ ಪೂಜ್ಯ ಪಿತೃಪಾದರು ಮೆಚ್ಚುಗೊಟ್ಟ ವೀರಮಾನ್ಯದ ಮೇಲೆ, 
ರಕ್ತ ಕೊಡಿಗೆಯ ಮೇಲೆ ಇಂದು ದಾಳಿ ನಡೆದಿದೆ” ಪಿತೃ ಪಾದರು ಸಲ್ಲಿಸಿದ 
ಆ” ವೀರಭಟನ ಪರೋಕ್ಷ ವಿನಯದ ಭೂಮಿಯ ಮೇಲೆ ಶತ್ರು 
ಪದಾಘಾತವಾಗಿದೆ. ಎಂತಲೇ, ಈ ಅಪಮಾನವನ್ನು ತೀರಿಸುವುದು 
ಉಳಿದೆಲ್ಲರಿಗಿ೦ತೂ ಹೆಚ್ಚಾಗಿ ನಮ್ಮ ಕರ್ತವ್ಯ. ಸ್ಪರ್ಗದಲ್ಲಿರುವವರಿಗೆ ನಾವು 
ಸಲ್ಲಿಸಬೇಕಾದ ಸೇವ. ಅದಕ್ಕಾಗಿ ತೆಮಲ್ಲಿ ಪ ಪ್ರಾರ್ಥಿಸುತ್ತೇವೆ-ಸೇನಾಧಿಪತ್ಯದ 
ಅನುಗ್ರಹಮಾಡಿ. ಸಿಂಹಾಸ ಸನದ ಮೇಲೆ "ಎಂತೋ, ಸಂಗ್ರಾಮ ರಂಗದಲ್ಲೂ 
ಅಂತೇ ನಿಮ್ಮ ಪ್ರೀತಿ, ಎಶ್ವಾಸಕ್ಕೆ ಪ ಪಾತ್ರರಾಗಲು ಅವಕಾಶ ಕೊಡಿ. 

“ನಾವು ಅಮರಭೂಮಿಗೆ ತೆರಳಿದರೆ ಈ ಸಿಂಹಾಸನಕ್ಕೆ ಮುಂದೆ ಯಾರು, 
ಮುಂದೆ ಈ ಸಿಂಹಾಸನದ ರಕ್ಷಣೆ ಹೇಗೆ ಎಂಬ ಪ್ರೇಮದ ಭೀತಿ ನಿಮ್ಮನ್ನು 
ಬಾಧಿಸುತ್ತಿದೆ. ನಿಮಗೆ ನಾವು ಆಶ್ವಾಸನೆ ಕೊಡುತ್ತೇವೆ. 'ಪ್ರಜಾಪೇಮ ಸಿಂಹಾಸನಕ್ಕೆ 
ಅಭೇದ “ವಾದ "ವಜ್ರಕೋಟ್‌. ಸಾಮ್ರಾಟರಿಂದ `ಸಿಂಹಾಸನಗಳು 
ಉಳಿಯುವುದಿಲ್ಲ, ಬೆಳೆಯುವುದಿಲ್ಲ. ಪ್ರಜಾಕೋಟಿಯ ಪ್ರೇಮಪೂರ್ಣ ನಿಷ್ಟೆಯೇ 
ಸಿಂಹಾಸನದ ರಕ್ಷಾದೇವತೆ. ಈ ರಕ್ಷಾದೇವತೆಯ ಕೃಪೆ ಈ ಸಿಂಹಾಸನಕ್ಕೆ 
ಸಂಪೂರ್ಣವಾಗಿದೆ. ಬ್ಲ ಅದರೆ ಕಾವಲಿಗೆ ರಾಜಗೃ ಹವನ್ನು ಒಪ್ಪಿಸಿ' 
ಕದನಕಳಕ್ಕೆ ನಡೆಯಲು ಅಪಣೆ ಕೊಡಿ.” | 

ಭದಾಸನದಿಂದ ಬತಾ ನಿಂತು, ಮೃದುಗಂಭೀರ ದ್ವನಿಯಲ್ಲಿ 
ಚಕ್ರವರ್ತಿಗಳು ಆಡಿದ ಮಾತನ್ನು ಕೇಳಿ, ಸಭೆಯ ಕಣ್ಣು ಪ್ರೇಮಬಾಷದಿಂದ 
ಮಂಜಾಗಿತ್ತು ಮಳೆಗಾಲದ ವೌಸಿ॥ ಘೋಷ ಷದಂತಿತ್ತು 'ಇಜಿಕರಲ್ಲಿ ಮೂಡಿದ 
ಗದ್ದದ ಕಂಠದ ಜಯಧ್ಧನಿ. ಆ ಮಾತು ಕೇಳಿದ ಬಳಿಕ ಯಾರಿಗೂ ದೊರೆಗೆ 
ಬೇಡವೆನ್ನಲು ಮನಸಾಗಲಿಲ್ಲ. ನೃಪತುಂಗ ಚಕ್ರವರ್ತಿಗಳು ಸೇನಾಧಿಪತ್ಯದ 
ಅಹಾ ಸ್ನಾನ ಮಾಡಿ, ಆಧಿಪತ್ಯದ ವಸ ಧರಿಸಿ, vol ಆ 
ಧರಿಸಿ, ಚಂ ಭಟರ ಕಾವಲುಪಡೆಂಚ ನಡುವೆ. ಉತ್ತಮ ಶ್ವೇತಾ ನ್ನೇರಿ 
ನಡೆದು-ಕೊಂಬು, ಕಹಳೆ, ಆನಕ, ಪಟಹ, ಢಕ್ಕೆ. ಶಂಖ ತ 
ಮೊದಲಾದ ರಣವಾದ್ಯಗಳು ಮುಗಿಲು ಮಾರ್ಮೊಳಗುವಂತೆ ಮೊಳಗುತ್ತಿರಲು, 
ಪಾಳಿದ್ದಜ ಸಮೂಹ, ಗಾಳಿಯಲ್ಲಿ ಉತ್ಸಾಹದಲ್ಲಿ ನರ್ತಿಸುತ್ತಿರಲು, 
ವೆಂಗಿವಳ್ಳಿಯತ್ರ 

ಖೇಡ, ಖರ್ವಟ, ಮಡಂಬ, ಪಟ್ಟಣ, ದ್ರೋಣಾಮುಖಗಳಿ೦ದ ಸಾಲು 
ಸಾಲಾಗಿ ನಡೆಯಿತು-ಅರಶಿನ, ಕಾಡಿಗೆ ಧರಿಸಿ, `ತಾಂಬೂಲದಿಂದ ಕೆಂಪಾದ 
ಬಾಯಿನ, ವಿಕಟ ಭಟವೇಷದ ಕನ್ನಡಿಗರ ಸೇನೆ, ಮದ.ಪಾನದಿಂದ 
ಉದ್ರೇಕಿತವಾದ ಮದಗಜಗಳ ಫೀಂಕಾರಕ್ಕೆ ಶತ್ರುವಿನ ಎದೆ ಬಿರಿಯುತ್ತಿರಲು. 


pr ನೃಪತುಂಗ 


ನಿಂತಲ್ಲಿ ನಿಲ್ಲದೆ ಸಾಗಿದ, ಕೆಣಕಿದ ಜೇನು ಪಡೆಯಂಥ ಕನ್ನಡ ಸೇನೆ, 
ವೆಂಗಿಹಳ್ಳಿಯ ಬಯಲಲ್ಲಿ ಚಾಲುಕ್ಕ ಸೇನೆಯ ಮೇಲೆ ಎರಗಿತು ಹಾವಿನ 
ಮೇಲೆ ಎರಗುವ ಗರುಡನಂತೆ. ರಾಷ್ಟ್ರಕೂಟ ಸೇನೆಯ ಸಿಡಿಲಾಘಾತದಿದಿರು, 
ಚಾಲುಕ್ಯ ಸೇನೆ ತತ್ತರಿಸಿ, ಸತ್ತದೊರೆ ಕಲಿ ವಿಷ್ಣುವರ್ಧನನನ್ನು ಸಮರ 
ಭೂಮಿಯಲ್ಲೇ ಬಿಟ್ಟು ಸಾಮಂತ "ಪದವಿ ಸ್ವೀಕಾರಮಾಡಿ ಪಲಾಯನ ಮಾಡಿತು. 
ಮುಗಿಲಿನಂತೆ ಕವಿದು ಬಂದುದು ಇಬ್ಬನಿಯಂತೆ ಕರಗಿಹೋಯಿತು. 

ಆ ಗೆಲುವಿನ ಎಜಯೋತ್ಸವಕ್ಕಾಗಿ ರಾಜಧಾನಿ ಮಾನ್ಯ ಖೇಟ ಅಲಂಕೃತ 
ವಾಗುತ್ತಿರುವಾಗಲೇ, ಗೆದ್ದು ಬಂದ ಪಡೆ ರಾಜಧಾನಿಯ ಹೆಬ್ಬಾಗಿಲನ್ನು 
ಪ್ರವೇಶಿಸುತ್ತಿರುವಾಗಲೇ, “ಅವರನ್ನು ಎದುರುಗೊಂಡಿತು- ಚಕ್ರವರ್ತಿಗೆ 
ಪುತ್ರೋತ್ಸವವಾದ ಆನಂದವಾರ್ತೆ. 

ಎಜಯೋತ್ಸವ-ಪುತ್ರೋತ್ಸವ: ಬಂಗಾರದ ಹೂವಿಗೆ ಪರಿಮಳವೂ 
ಮೂಡಿದಂತಾಯಿತು. ರಾಜಧಾನಿಯ ಸಡಗರಕ್ಕೆ ಎಣೆಯೇ ಇಲ್ಲದಂತಾಯಿತು. 
ಹತ್ತು ದಿನಗಳ ಕಾಲ ನಿತ್ಯೋತ್ಸವ, ಹನ್ನೊಂದನೆಯ ದಿನ ಮಹಾರಾಣಿಯವರಿಗೆ 
ಸೂಶಿಕಾಸಾ _ನವಾಗಿ, ಶೌಚನಿವಾರಣೆಯಾದಂದು ಪುತ್ರೋತ್ಸವ-ವಿಜಯೋತ್ಸವ 
ಗಳೆರಡರ ಓಗ್ಗು ಸಂಗಮಿಸಿದ ಮಹದೋತ್ಸವ. 

ನಗರ ರಾಜಬೀದಿಗಳಿಗೆ ಪ ಪನ್ನೀರು ತಳೆದು ಇಬ್ಬದಿಗೂ ಸಾಲು ಪುಷ್ಪ 
ಮಾಲೆಯ ಅಲಂಕಾರ ಮಾಡಿ, ಚೌಪಥ ಪ್ರದೇಶಗಳಲ್ಲಿ ಕೃಷ್ಣಾಗರು ಧೂಪದ 
ಕೊಡಗಳನ್ನಿಟ್ಟು ನಗರಲಕ್ಷಿ ಗ ಪರಿಮಳ ಸ್ಥಾನ ಮಾಡಿಸಿದರು. ಬೀದಿ ಬೀದಿಯೂ 
ನಾಟ್ಯಗೃಹವಾಯಿತು. “ಎಲ್ಲೆಲ್ಲಿ ಹೋದತ್ತ ಆನಂದಭೇರಿಯ ತಾಡನದ 
ಮೃದು "ಮಾದಕದ್ದನಿ, ಮಂಗಳವಾದ್ಯಸ್ವನ, ಮಂತ್ರಘೋಷ ಮನೆ ಮನೆಯೂ 
ಸುಣ್ಣಬಣ್ಣದ ಕಾರಣೆ ಮಾಡಿಕೊಂಡು, ಹೂ ತೋರಣಗಳ ಅಲಂಕಾರ 
ತಳೆದು, ತಾವೇ ಅರಳಿದ ಹೂಗಳಂತೆ ಕಳಕಳಿಸುತ್ತಿವೆ. ಒಂದೊಂದು ಮನೆ 
ಮೇಲೂ ಹಾರುವ ಬಾವುಟಗಳು, ನೀಲಿಯ ಬಾನಿನಲ್ಲಿ ರೆಕ್ಕೆ ಬಡಿದು 
ಹಕ್ಕಿಗಳಂತೆ ಶೋಭಿಸಿದವು. ಮನೆ, ದೇವಾಲಯ, ಅಂಗಡಿ ಒಂದೊಂದರ 
ಮುಂದೂ ಕಟ್ಟಿದ ದಟ್ಟವಾದ ಪತ್ರಾಲಂಕಾರದಿಂದ, ಅರಸು ಕುಮಾರನ 

ಜನ್ನೋತ್ಸವದಲ್ಲಿ' ಭಾಗವಹಿಸಲು ವನಷೇ ನಗರಕ್ಕೆ ಆಗಮಿಸಿದಂತಿದೆ. ಪನ್ನೀರಿನ 
ಸ್ನಾನದಿರದ ಧೂಳಡಿಗಿದ ಬೀದಿ, ಬಣ್ಣ ಬಣ್ಣದ, ಹಿಟ್ಟಿನ ಚಿತ್ರವಿಚಿತ್ರವಾದ 
ನೂರಾರು ಬಗೆಯ ರಂಗವಲ್ಲಿಯ ಚಿ ತ್ರಗಳಿ೦ದ ಚೆಲುವಾಗಿ, ನೆಲದ ಮೇಲೆ 
ಕಾಲಿಡಲು ಮನಸ್ಸು ಬಾರದಂತಿದೆ. ವಿಶಾಲವಾದ ಪತ್ರ, ಪುಷ್ಪ 
ಧ್ವಜಾಲಂಕೃ ತವಾದ ಚಠಿಸುವ ರಂಗ ಮ೦ಟಪಗಳಲ್ಲಿ ನರ್ತಿಸುವ ಕಮನೀಯ 


ದೇಹಲಾವಣ್ಯದ ನಾನಾ ದೇಶದ ಗಣಿಕೆ ಯುವತಿಯರ ನೃತ್ಯಕ್ಕೆ ಮುಡಿಯುವ 


ನೃಪ ಪತುಂಗ ೨೭ 


ಹಿಮ್ಮೇಳ ವಾದ್ಯದ್ದನಿ ನಗರವನ್ನೇ ರಂಗಮಂಟಪವಾಗಿ ಮಾಡಿದ. ಅಲ್ಲಲ್ಲಿ 
ದೊಂಬರಗಣೆಯಾಟ. ಸೂತ್ರಗೊಂಬೆಯಾಟಗಳು ನಡೆಯುತ್ತಿವೆ. ದೇಶದ 
ಹತ್ತಾರು ಭಾಗಗಳಿಂದ ಬಂದ ಬಗೆಬಗೆಯ ವಸ್ತ ಧರಿಸಿದ ಜನಸಮೂಹ, 
ಉತ್ತವದ ಉತ್ಸಾಹದಲ್ಲಿ ದಾರಿಗಾಣದಂತೆ ಸುತ್ತುತ್ತಿದೆ, ಕೋಲಾಟವಾಡುವವರ, 
ಇಂದ್ರಜಾಲ ಮಾಡುವವರ ಸುತ್ತಮುತ್ತ. 

ಒಂದು ಕಡೆ ಈ ಆಕರ್ಷಣೆಯಾದರೆ ಇನ್ನೊಂದು ಕಡೆ ರಾಜಬೀದಿಗಳಲ್ಲಿ 
ದೊರೆಗೆ ಕಾಣಿಕೆಯೊಪ್ಪಿಸಲು, ಸಕಲ ರಾಜಮರ್ಯಾದೆಗಳೊಡನೆ ಗಳಿಗೆ 
ಗೊಬ್ಬರಂತೆ ಬರುತ್ತಿರುವ ನೂರಾರು ಜನ ಮಾಂಡಲಿಕ, ಮಹಾಮಾಂಡಲಿಕ, 
ಸಾಮಂತ, ಮಹಾಸಾಮಂತ, ವಿಷಯಪತಿ, ಗ್ರಾಮಪತಿ, ಶ್ರೇಣಿಪತಿ, ಮಹತ್ತರರ 
ಪರಿವಾರ, ಸೇನೆಗಳು ನೋಡುವ ಕಣ್ಣನ್ನು `ಕದಲದಂತೆ ಸರೆ ಹಿಡಿಸುತ್ತವೆ. 
ಗೆಜ್ಜೆ ಕಟ್ಟಿದ ಕಾಲಿನ ಕುಣಿಯುವ ಲ. ವೃತ್ತಾಕಾರವಾಗಿ ಸುತ್ತುತ್ತಾ 
ಫೀಳಿಟ್ಟು ಮಾವಟಿಗನಿತ್ತ ಹೂವನ್ನು ಮುಗಿಲಿಗೆ ತೊರುತ್ತಾ ನಡೆಯುವ 
ಆನೆಗಳು. ಆನೆ, ಕುದುರೆಗಳ ಮೇಲೆ “ಚಿತ್ರ ರೀತಿಯ ಕಸರತ್ತು ಮೂಡಿ 
ಜನಮನವನ್ನು ನಲಿಸುವ ತುರುಗ ವೆಡಂಗ ಗಜ, ವೆಡಂಗರ "ಪಡೆಗಳು. 
ನಡೆ ನಡೆಯುತ್ತಲೇ ಖಡ್ಗ ಯುದ್ದದ ಚಾತುರಿ ಮೆರೆವ ಇರಿವಬೆಡ೦ಗರು, 
ಒಂಟೆ, ಹೇಸರುಗತ್ತೆಗಳು' ಕಟ್ಟಿದ ಸುಂದರ ರಥಗಳಲ್ಲಿ ಬಿರುದುಗಳನ್ನು, 
ಜಯಗೀತೆಗಳನ್ನು 'ಹಾಡುತ್ತಾ “ಕಳಿತ ವೇಶ್ಯೆಯರು, ವಂಧಿ ಮಾಗದರು. 
ಬಿಸಲಿನಲ್ಲಿ ಬಿಸಲಿನೆ ಮರಿಯಾಗಿ ಥಳಥಳಿಸುವ ಮಕರತೋರಣದ ಸಾಲುಗಳು, 
ಛತ್ರಚಾಮರಗಳು, ಒಬ್ಬೊಬ್ಬರಿಗೆ ವಿಶಿಷ್ಟವಾದ ಬಿರುದಿನ ವಾದ್ಯಗಳು. ಬಿರುದಿನ 
ಉಡುಗೆ ತೊಡುಗೆಗಳು-ಸೋಡುವ ಕಣ್ಣಿಗಾಗಲಿ, ಕೇಳುವ ಕಿವಿಗಾಗಲಿ ಬಿಡುವೇ 
ಇಲ್ಲ. 

 ಅರಮನೆಯಂತೂ ಆನಂದದಲ್ಲಿ ಅರಳಿದ ಸ್ಪರ್ಗಸಮವಾಗಿದೆ. ವಸಂತ 

ಕಾಲದಲ್ಲಿ ಮಲ್ಲಿಗೆಯ ಬನದಲ್ಲಿ ರೋಂಕರಿಸುತ್ತಾ ತುಂಬಿದ ದುಂಬಿಗಳಂತಿದಾರೆ, 
ಅರಮನೆಯ "ಪರಿಜನ. 

ಎಲ್ಲರಿಗೂ ಉತ್ಸಾಹ, ಎಲ್ಲೆಲ್ಲೂ ನಗೆಯ ಕೋಲಾಹಲ. ಬಿಡುವಿಲ್ಲದ 
ಸಡಗರ. 


ತ 


ಈ ಸಾರ್ವತ್ರಿಕ ಸಮ್ಮೋದದ ನಡುವೆ ಗಂಭೀರವಾಗಿದ್ದ ಮೊಗ ಒಂದೇ- _ 
ಚಕ್ರವರ್ತಿ ಅಮೋಘವರ್ಷ ನೃಪತುಂಗ ದೇವನದು. 


೨೮ ನೃಪತುಂಗ 


ಸಾಮಂತರು, ಮಾಂಡಲಿಕರು, ನಗರಮುಖ್ಯರು, ಆಪ್ತೇಷ್ಟರು ತಂದು 
ಕೊಡುವ ಮೆಚ್ಚುಗಾಣಿಕೆಗಳನ್ನು ಸ್ವೀಕರಿಸುತ್ತಾ ಒಡ್ಡೋಲಗದಲ್ಲಿ ಕುಳಿತ 
ಚಕ್ರವರ್ತಿಗಳ ಮುಖ ಶಾಂತವಾಗಿದ್ದರೂ, ಪ್ರಸನ್ನವಾಗಿಲ್ಲ. ಮಧ್ಯಾಹ್ನದ 
ಬಿಸಿಲಿಗೆ ತೆಳುವಾದ ಸಣ್ಣ ಮೋಡ ಅಡ್ಡವಾದಂತೆ ಅಥ್ಥವಾಗದ ಗಂಭೀರತೆಯ 
ಛಾಯೆ ಆ ವಿಶಾಲ ಸು೦ದರ ರಾಜವದನವನು  ಆಚ್ಛಾದಿಸಿರುವುದು ಎಲ್ಲರಿಗೂ 
ಕಾಣುವಂತಿದೆ. ಅದರಿಂದಾಗಿ ನೋಡುವವರ" ಉತ್ಸಾಹಕ್ಕೂ ಕೊಂಚ ಉಸಿರು 
ತಡೆದಂತಾಗುತ್ತದೆ. ಎಲ್ಲರ ಹೃದಯದಲ್ಲೂ ಸಣ್ಣ ಕೊರಗು” ಹೀಗೇಕೆ? ಆದರೆ 
ಏಕೆಂದು ಹೇಳುವ ಧೈರ್ಯ ಮಾತ್ರ ಯಾರಿಗೂ ಇಲ್ಲ. 

ಒಡ್ಡೋಲಗದಲ್ಲಿದ್ದಾಗಿನ ಗಂಭೀರತೆಯೇ. ಜನ್ಮೋತ್ಸವದ ನಿಮಿತ್ತ 
ಏರ್ಪಡಿಸಿದ ಆನ೦ದನಾಟ್ಯೋತ್ಸವದಲ್ಲಿ ಭಾಗವಹಿಸಿದಾಗಲೂ. ರಾತ್ರ 
ಗೋವಿಂದ ಚಕ್ರವರ್ತಿಗಳ ಸಾಲುವಿಜಯದ ಸ್ಮಾರಕವಾಗಿ ನಿರ್ಮಿಸಿದ 
ವಿಜಯೇಶ್ವರಾಲಯದಲ್ಲಿ, ನೃಪತುಂಗ ಚಕವರ್ತಿಗಳೇ ತಮ್ಮ ಗುರು ಜಿನ 
ಸೇನಾಚಾರ್ಯರಿಗೆಂದು ನಿರ್ಮಿಸಿದ ವೃಷಭತೀರ್ಥಂಕರರ ಬಸದಿಯಲ್ಲಿ 
ನಡೆದ ವಿಶೇಷ ಪೂಜೆಯ ಆರತಿ, ಪ್ರಸಾದ ಸ್ಪೀಕರಿಸುವಾಗಲಂತೂ, 
ಚಕ್ರವರ್ತಿಯ ಮೊಗವನ್ನು ಕವಿದ ಗಂಭೀರತೆಯನ್ನು. ತೂರಿ ಬಂದ ಏನೋ 
ಕಾತರಭಾವ ಕಣ್ಣಲ್ಲಿ ಹೊಳೆಯಿತು. 

ಪ್ರಸಾದ ಸ್ವೀಕಾರ ಮಾಡಿದ ಬಳಿಕ ಚಕ್ರವರ್ತಿಗಳು, “ಪ್ರಭೋ, ನಿನ್ನ 
ದಯೆಯಿರಲಿ” ಕೈ ಬಿಡಬೇಡ'' ಎಂಡು ಬೇಡಿದಾಗ. ಇತರರಿಗೆ 
ಅರಿವಾಗದಿದ್ದರೂ, “ಬಳಿಯಲ್ಲಿ ನಿಂತ ಮಹಾರಾಜ್ಞಿಗೆ ಅವರ ಮಾತಿನ 
ಆಳದಲ್ಲೆಲ್ಲೋ ಕಂಬನಿಯ ಎಳೆ ಜಿನುಗುತ್ತಿರುವುದು ಕೇಳಿಬಂದು ಆಶ್ಚರ್ಯ 
ವಾಯಿತು. 'ಆದಗೆ ಸುತ್ತ ಕವಿದ ಪರಿವಾರದ ನಡುವೆ ಮಾತನಾಡಲಾಗಲಾರದೆ 
ಸುಮ್ಮನಾದರು. 

ಪೂಜೆ ಮುಗಿಸಿಕೊಂಡು, ಅರಮನೆಗೆ ಹಿಂದಿರುಗಿದ ಮೇಲೂ ಅದೇ 
ಭಾವವೇ. 

ಇರುಳು ಬಲಿತು, ಅರಮನೆಯನ್ನು ಆವರಿಸಿದ ಉತ್ಸವದ ಗದ್ದಲ 
ಶಾಂತವಾದ ಮೇಲೆ ಅಂತಃಪುರದ ಏಕಾಂತತೆಯಲ್ಲಿಯಾದರೂ” ಚಕ್ರವರ್ತಿಯ 
ಮೊಗದ ಮೇಲೆ ಪ ಪ್ರಸನ್ನತೆ ಮೂಡಿ, ಆನಂದ ಬೆಳಕು ಹೊಳೆಯಬಹುದೆಂದು 
ಭಾವಿಸಿದ್ದರು ಸ ಲಕ್ಷಿ £ದೇವಿ. 

ಗೆದ್ದುಬಂದ ಪತಿಗೆ, ಬಹುದಿನ ಬಯಸಿ ನೋಡಿದ ಪುತ್ರೋತ್ಸವದ 
ಮೆಚ್ಚುಗೊಟ್ಟು ನಲಿಯಬೇಕೆಂದಿದ್ದ ಮಹಾರಾಜ್ಞಿಯ ಹೃದಯ ಚಕ್ರವರ್ತಿಗಳ 
ಪ್ರ ಬಾವ ವೈಪರೀತ್ಯವನ್ನು ಕಂಡು ಖಿನ ವಾಯಿತು. 


ನೃ ಪತುಂಗ ೨೯ 


ಸಹಜವಾಗಿಯೂ ಚಕ್ರವರ್ತಿ ಗಂಭೀರ ಸ್ವಭಾವದವರು. ಬಾಲ್ಯದ ಸಾಲು 
ಸಂಕಷ್ಟ ಅವರ ಚಿತ್ತದ ಚಪಲತೆಯನ್ನು ತೊಡೆದು ಆಳವಾಗಿ ಮೂಡಿತ್ತು. 
ಕ್ರೋಧವಾಗಲಿ, ನಗುವಾಗಲಿ, ಸೆ ಸ್ನೇಹವಾಗಲಿ, ದ್ವೇಷವಾಗಲಿ, ಪೆ ಪ್ರೇಮವಾಗಲಿ, 
ಏರಸವಾಗಲಿ ಯಾವುದೂ ಮಿಂಚಿನಂತೆ ಚೆಲ್ಲುವುದಿಲ್ಲ. ಎಣ್ಣೆ ತುಂಬಿದ 
ದೀಪದ ಕುಡಿಬೆಳಕಿನಂತೆ ಸ್ಥಿರವಾಗಿ, ಉಗ್ರತೆಯಿಲ್ಲದೆ ಹೊಳೆಯುತ್ತದೆ 
ಸಂಯಮದ ಹತೋಟಿಯಲ್ಲಿ. 

ಗಂಡುಮಗುವಾಗಬೇಕು, ಮನೆಗೆ, ರಾಜ್ಯಕ್ಕೆ, ಮನಕ್ಕೆ ದಿಕ್ಕು ತೋರಿಸುವ 
ಧೃವತಾರೆಯಂಥ ಪುತ್ರನಾಗಬೇಕು ಎಂಬ ಆಕಾಂಕ್ಷೆ ಚಕ್ರವತಿನ ಗಳಲ್ಲಿ ಎಷ್ಟು 
ಪ್ರಬಲವಾಗಿತ್ತೆಂದು ಲಕ್ಷಿ ದೇವಿ ಬಲ್ಲರು. ಇಂದು, ಆ ಬಯಕೆ "ತೀರಿದೆ 
ದಿನವಾದರೂ ಕೊಂಚ 6 ಸಮಯವನ್ನು ಮರೆತು ನಗಬಾರದೆ? ಎಣ್ಣೆ 
ತುಂಬಿ ಬತ್ತಿಯ ಕಾಳಿಕೆಯನ್ನು ಒರೆಸಿ ಮೇಲತ್ತಿದಾಗಲಾದರೂ ದೀಪ ಹೆಚ್ಚಿನ 
ಬೆಳಕು ಮುಕ್ಕಳಿಸಬಾರದೇ ಎನಿಸಿ ವ್ಯಥೆಯಾಯಿತು ಮಹಾರಾಜ್ಞಿಗೆ. 

ತೊಟ್ಟಿಲ ಚಿನ್ನದ ಸರಪಳಿಯನ್ನು ಹಿಡಿದು, ತೊಟ್ಟಿಲಲ್ಲಿ "ಮಲಗಿದ 
ಮಗುವಿನ ಮೊಗವನ್ನೇ ದಿಟ್ಟಿಸುತ್ತಾ ನಿರಿತ ಪತಿಯ ಬಳಿ “ದಾರಿ 

“ದೊರೆಗಳ ಮನಸಿಗೆ ಒಪ್ಪಿಗೆಯಾದನೇ ಮಗ?” ಎಂದು ಕೇಳಿದರು, 
ಕೇಳಲೋ ಬೇಡವೋ ಎಂಬಂತೆ. 

“ಹಸಿದವನಿಗೆ ಅಮೃತಾನ್ನವಿಟ್ಟು, ಅದು ರುಚಿಯಾಯಿತೇ ಎಂದು 
ಕೇಳಬಹುದೇ ಲಕ್ಷ್ಮೀ?” 

— ಪ್ರೇಮ-ಸ್ನೆ ಹಗಳು ಸಮಸಮನಾಗಿ ಬೆರೆತು ಮಧುರ ಕೋಮಲವಾದ 
ಧ್ವನಿಯಲ್ಲಿ ಕೇಳಿದರು ಚಕ್ರವರ್ತಿಗಳು. 

“ಊಹೂ, ತುಂಬಿದ ಹೊಟ್ಟೆಗೆ ಕದನ್ನ ಬಡಿಸಿದಂತಿದೆ.” 

“ಎಕರ 

“ನಿಮ್ಮ ಮುಖವನ್ನೇ ಕನ್ನಡಿಯಲ್ಲಿ ನೋಡಿಕೊಂಡು, ಅದನ್ನೇ ಕೇಳಿ.” 

“ನಿನ್ನ ಕಣ್ಣುಗಳಿರುವಾಗ ಕನ್ನಡಿಯೇಕೆ ಲಕ್ಷಾ 9” 

“ಇದು ಮಾತುಮರೆಸುವ ಮಾತು. ನನ್ನಲ್ಲೂ ಮುಚ್ಚುಮರೆಯೆ?” 

“ಮುಚ್ಚುಮರೆ! ಅದು ನಿನ್ನಲ್ಲಿ ಸಾಧ್ಯವೇ ಲಕ್ಷ್ಮೀ? ಒಲಿದ ಹೆಣ್ಣಿನ 
ಹೃದಯಕ್ಕೆ ಅರಿವಾಗದಿರುವ ಸೂಕ್ಷ ಭಾವವೂ ಇದೆಯೆ?” 

“ಇದನ್ನೇ ನಾವು ಮಾತುಮರೆಸುವ ಮಾತು ಎಂದದ್ದು. ಹೇಳಲು 
ಇಷ್ಟವಿಲ್ಲವಾದರೆ ಕೇಳುವುದಿಲ್ಲ.” 

“ಮಹಾರಾಣಿಯವರು, ರಾಜಮಾತೆ ಕೇಳಬಾರದು; ಹೇಳಿ ಎನ್ನಬೇಕು. 


ಕ ನೃಪತುಂಗ 


ಸ್ಥಾನೋಚಿತವಾಗಿ ಶಬ್ದಪ್ರಯೋಗವಾಗದಿದ್ದರೆ ಸೌಂದರ್ಯಕ್ಕೆ ಕುಂದಾಗುವುದು 
ದೇವಿ. ಸೌಂದರ್ಯಕ್ಕೆ ಕುಂದು-ಛೀ! ಅದೂ ಸೌಂದರ್ಯದ ಸಾಕಾರ 
ಸ್ವರೂಪವಾದ ಸ್ತೀಯಿಂದ ಆಗಬಾರದು.” 

ಚಕ್ರವರ್ತಿಗಳು ಲಘುಹಾಸ್ಕದ್ಧನಿಯಲ್ಲಿ ಹೇಳಿದರು. ಧ್ವನಿಯಲ್ಲಿ ತೇಲಿಬರುವ 
ಖೇದವನ್ನು ಹುದುಗುತ್ತಾ ಆ ಪ್ರಯತ್ನದ ಅರಿವಾಗಿ ಮಹಾರಾಣಿಯ 
Lee ಸಿಟ್ಟಾಗಿ, ಬಾ ನಿಮಗೇನಾಗಿದೆ?” ಎಂದು 
ನೇರವಾಗಿ ಕೇಳಬೇಕೆನಿಸಿದರೂ ಸಲಿಗೆಯಾಗಿ ಪರಿಣಮಿಸದ ಸ್ನೇಹಕ್ಕೆ ಅದು 
ಸಾಧ್ಯವಾಗಲಿಲ್ಲ. 

“ಬಯಕೆ ಸಲಿಸಿದ ಹೆಣ್ಣಿಗೆ ಬಾಡಿದ ಮೊಗದ ನೋಟವೇ ಉಡುಗೊರೆ 
ಯಾದರೆ ಸೌಂದರ್ಯ ಭಂಗವಾಗುವುದಿಲ್ಲವೇ ಪ್ರಭು?” 

ಹುದುಗಲಾಗದ ವ್ಯಥೆಯನ್ನು ಕಣ್ಣಲ್ಲಿ ಕಂಬನಿಯಾಗಿ ತುಂಬಿ ಕೇಳಿದರು 
ಮಹಾರಾಣಿ. ಆಕೆಯ ಖಿನ್ನವಾದ ಮೊಗವನ್ನು ನೋಡಿ ಚಕ್ರವರ್ತಿಯ 
ಮೊಗದ ಮೇಲೆ ಮೂಡಿದ ತೋರಿಕೆಯ ನಗುವಡಗಿ, ಅದೂ ಉಸಿರು 
ಸೋಕಿದ ಕನ್ನಡಿಯಂತೆ ದುಃಖಮಲಿನವಾಯಿತು. ಉತ್ತರೀಯದ ಕುಡಿಯಿಂದ, 
ಮಹಾರಾಣಿಯ ಕಾಡಿಗೆ ಕಣ್ಣಿನ ಅಂಚಿನಲ್ಲಿ ಮಿಂಚಿದ ಅಶ್ರುಜಲವನ್ನು 
ತೊಡೆದು ಕೇಳಿದರು- 

``ಈ ಅಶ್ರುಜಲದಾರತಿಗೆ ನಾನೇನು ಮೆಚ್ಚುಗೊಡಲಿ ಹೇಳು ಲಕ್ಷ?” 

“ಕ್ಷೇಳಬಹುದಾದರೆ, ದೊರೆಗಳಿಗೆ ಹೇಳುವ ಮನಸಿದ್ದರೆ...” 

“ಎರಡೂ ಉಂಟು.” 

"ಹಾಗಾದರೆ ಎಲ್ಲರೂ ಸಂತೋಷಡದಿಂದಿರುವಾಗ ನಿಮ್ಮ ಮನಸಿಗೇನು 
ದುಗುಡದ ಯಾತನೆ? ಬಿಗಿದ ಮೋರೆಗೇನು ಕಾರಣ?” 

``ಅಷ್ಟಕ್ಕಾಗಿ ಇಷ್ಟು ಕಾತರವೇ?' 

``ಇನ್ನೇತಕ್ಕೆ ಕಾತರಪಡಲಿ. ನಿಮ್ಮ ಮೊಗದ ನಗೆಯೇ ನನ್ನ ಬಾಳ 
ಸೌಭಾಗ್ಯವಲ್ಲವೇ? ರವಿ ಮೂಡದೆ ಬಿಸಿಲೆಲ್ಲಿಂದ ಬೆಳಗುವದು ಹೇಳಿ. 'ಅದೇನು 
ಚಿಂತೆ ಎಂದು ನನಗೂ ಹೇಳಬಾರದೇ? ನಿಮ್ಮ ಹೃದಯ ಸಾಮ್ರಾಜ್ಯ ಲಕ್ಷ್ಮಿ 
ಆದರೂ ಚಿಂತೆ ಸಂಕ್ರಾಂತಿಯ ಎಳ್ಳುಬೆಲ್ಲವಲ್ಲ ಲಕ್ಷ್ಮೀ. ಅದನ್ನು ಹ೦ಚಬಾರದು, 
ಪಡೆದವನು ಭೋಗಿಸಬೇಕು. ಅದಕ್ಕಾಗಿ ಸುಮ್ಮನಿದ್ದೆ ನಿನಗೆ ಹೇಳಬಾರದೆಂದಲ್ಲ.” 

“ಎಲ್ಲದರಲ್ಲೂ ನಿಮ್ಮೊಂದಿಗೆ ಸಮಪಾಲು ಪಡೆದು ಸಪ್ತಪದಿ ನಡೆದವಳು 
ನಾನು, ಹೇಳಿ ದೊರೆ.” 


ನೃಪತುಂಗ ೩೧ 


“ಅಪ್ರಿಯ ವಿಷಯವನ್ನು ಕೇಳಲು ಇಷ್ಟು ಆತುರವೇ?” 

“ನಿಮ್ಮ ದುಃ ವಧ ಮುಖದರ್ಶನಕ್ಕಿಂತ ಹೆಚ್ಚಿನ ಅಪ್ರಿಯ ವಿಷಯ 
ಬೇರಾವುದೂ ಇಲ್ಲ. ಅದೇನು ಹೇಳಿ, ದುಃ ಖದ ವಿಷಯವಾದರೆ ಕಂಬನಿ 
ತೊಡೆಯಲು ನೀವು ಬಳಿ ಇರುವಾಗಲೇ ಕೇಳುವುದೇ ಮೇಲು.” 

"ಈ ದಿನ ಪ್ರಾತಃಕಾಲ ಆಸ್ದಾನ ಜೋಯಿಸರು ಹೇಳಿದರು...” 
“ಯಾರು? ಗೋಲಯಭಟ್ಟ ಸ 
“ಏನೆಂದು ಹೇಳಿದರು?” ದಿಗಿಲು ತುಂಬಿದ ಧ್ವನಿಯಲ್ಲಿ ಕೇಳಿದರು 
ಮಹಾರಾಣಿ, “ರಾಜಕುಮಾರ ಅಲ್ಲಾಯುಷಿಯೆ?”' 
“ಉಹೂ, ಆ ಭೀತಿ ಇಲ್ಲ.” 
“ಅಬ್ಬಾ! ಏನು ಹೇಳಿದರೋ ಎ೦ದು ಹೆದರಿದ್ದೆ. ಹಾಗಾದರೆ ಮತ್ತೇನು?” 
“ರಾಜಕುಮಾರನ ಜನ್ಮಕಾಲದ ಶಕುನ, ಗ್ರಹಗತಿಗಳನ್ನು ನೋಡಿದರೆ. 
ಬ್‌ ರಾಜ್ಯಕ್ಕೆ ಅಶುಭಶಂಕೆ ಕ೦ಡುಬರುತ್ತದೆ. ಎಂಡು. 
ಎನಿಜವೇ? 

Nee ಗೋಲಯಭಟ್ಟರು ಎಂದಾದರೂ ಸುಳ್ಳಾಡುವುದನ್ನು 
ಕೇಳಿದೀಯ?”” 

ದೊರೆಗಳಾಡಿದ ಮಾತನ್ನು ಕೇಳಿ ಮಹಾರಾಣಿಯ ತಲೆಯ ಮೇಲೆ 
ಗುಡ್ಡ ಕವಿದಂತೆ ಪಾತಾಳಕ್ಕಿಳಿದು ಹೋದರು. ಒಳಗೊಳಗೇ, 
ಕಂಬನಿಯಾಳದೊಳಗೇ Be ಧ್ವನಿಯನ್ನು ಬಲವಂತವಾಗಿ 
ಹೊರಗೆಳೆದು ನಿರಾಶೆಯಿಂದ ಕ್ಷೀಣವಾಗಿ, ಬಿರುಸಾದ ಧ್ವನಿಯಿಂದ ಹೇಳಿದರು- 

“ಮೊದಲು ಹೆದರಿದುದೇ ನಿಜವಾಗಿದ್ದರೂ ಚೆನ್ನಾಗಿತ್ತು.” 

ಆ ಮಾತು ಕೇಳಿಚಕ್ರವರ್ತಿಗಳ ಹೃದಯ ಹಾ ತಲ್ಲಣಿಸಿತು. 
ತಾಯಿಯ ಬಾಯಿಂದ ಈ ಮಾತು! 

“ಛೀ ಹಾಗಾಡಬಾರದು ಲಕ್ಷ್ಮ!” 

“ಬಯಸಿ ಬಯಸಿ ಕರುಳಿರಿವ ಕೂರಸಿಯನ್ನು ಹಡೆದಂತಾಯಿತು..” 

“ಏಕೆ ಲಕ್ಷಾ Wi 

ದ್ರಾ ರಾಜ್ಯವನ್ನು ಕಾಪಾಡಲೆಂದು ಮಗನನ್ನು ಬಯಸಿದೆ. ಹರಕೆ 

ಹೊತ್ತು ವ್ರತಮಾಡಿದೆ? ರಾಜ್ಯಕ್ಕೆ ಕಂಟಕನಾಗಲೆಂದಲ್ಲ. ಇದೇನೇ ನಾನು 
ಪಡೆದ ಸೌಭಾಗ್ಯ? ಎಧಿಗಿಷ್ಟು ಸಿಟ್ಟೇ ನನ್ನ ಮೇಲೆ? ಇಂಥ ಮಗನನ್ನು 
ಪಡೆದು, ಪ್ರಜೆಗಳಿಗೆ ಹೇಗೆ ಮೊಗ ತೋರಿಸಲಿ...2” 


ತ ನೃಪತುಂಗ 


“ಗೋಲಯಭಟ್ಟರು ಹೇಳಿದುದನ್ನು ಕೇಳಿದಾಗ ನನಗೂ ಹಾಗೇ ಅನ್ನಿಸಿತು. 
ಆದರೆ ಅದಾವುದನ್ನು ಅಷ್ಟು ಹಚ್ಚಿಕೊಳ್ಳಬಾರದು ಲಕ್ಷ್ಮೀ. ಬರುವುದೆಲ್ಲಾ 
ನಾವು ಅನುಭವಿಸಬೇಕೆಂದೇ ಬರುತ್ತವೆಯೇ ಹೊರತು, ಮನೋವ್ಯಥೆ 
ಮಾಡಿಕೊಂಡು ಕೊರಗುವುದಕ್ಕಲ್ಲ. ಸುಖ ದುಃಖಗಳು ಅಭ್ಯಾಗತರಂತೆ. 
ಒಬ್ಬರು ಬಂದರೆಂದು ಹಿಗ್ಗೇಕೆ ಮತ್ತೊಬ್ಬರು ಬಂದರೆಂದು, ಕೊರಗೇಕೆ? 
ಬರುವುದು ಬರಲಿ, ನಮ್ಮ ಕರ್ತವ್ಯವನ್ನು ಮಾತ್ರ ನಾವು ಮಾಡೋಣ.” 

“ಕಾಪಾಡುವ ದೈವವೇ ಕಾಡುವ ಪಿಡುಗಾದಾಗ ಏನು ಮಾಡುವುದು?” 

“ಕಾಡುವ ಪಿಡುಗೂ ದೈವದ ಅವತಾರವೇ ಎಂದು ನಂಬಿ ನಿಲ್ಲುವುದು.” 

“ದೈವವನ್ನೇ ಬೇಡಿ ಪಡೆದೆನಲ್ಲಾ, ಈಗ ಇನ್ನಾವ ದೈವ?” 

“ಪರಿಹಾರವಿಲ್ಲದ ದುಃಖವಾವುದೂ ಜಗತ್ತಿನಲ್ಲಿಲ್ಲ ಲಕ್ಷ್ಮ.” 

“ಅಂದರೆ ಈ ಅಶುಭಭೀತಿಗೂ ಪರಿಹಾರವಿದೆಯೇ?” 

“ಇದೆ.” 

“ಏನು ಪರಿಹಾರ? ಎಂದು ಮಾಡಬೇಕು? ಯಾವ ಗಹ ಶಾಂತಿ?” 

- ತಡೆಯಲಾರದೆ ಆತುರದಿಂದ ಕೇಳಿದರು ಮಹಾರಾಣಿ. 

“ಸರಿಯಾಗಿ ಯೋಚನೆ ಮಾಡಿ ಹೇಳುವುದಾಗಿ ಹೇಳಿದರು...'' 

"ಇರಬೇಕು ಪ್ರಭು. ಅವರ ಲೆಕ್ಕಾಚಾರ ತಪ್ಪಿರಬಹುದು. ನಿಮ್ಮ ಮಗ 
ಎಂದೂ ರಾಜ್ಯ ಕಂಟಕನಾಗಲಾರ.” 

“ನಿಜ, ಲಕ್ಷ್ಮಾ ನಿನ್ನಂಥ ತಾಯಿಯ ಮಗ ಕೆಟ್ಟವನಾಗಲಾರ. ನನಗಿರುವ 
ಭರವಸೆ ಅದೇ.” 

"ಪ್ರಭೂ, ನಿಮ್ಮ ಬಾಯ ಹರಕೆ ನಿಜವಾಗಲಿ.” 

`ನನ್ನ ಹರಕೆಗಿಂತ ನಿನ್ನ ಬಯಕೆಗೆ ಹೆಚ್ಚು ಬಲ ಲಕ್ಷ್ಮ ರಾಜ್ಯಕ್ಕೆ ರಕ್ಷಕ 
ಬೇಕೆಂದು ಮಗನನ್ನು ಬಯಸಿದೆ. ಅದು ಸಾರ್ಥಕವಾಯಿತು. ಆ ಮಗ 
ರಾಜ್ಯಕ್ಕೆ ರಕ್ಷಕನಾಗುವವನಾಗಲಿ ಎ೦ದು ಬಯಸು. ಅದೂ ಸಫಲವಾಗುತ್ತದೆ. 
ಹೆಣ್ಣಿನ ಬೇಡಿಕೆ ಬಹುಬೇಗ ದೇವರ ಕಿವಿ ಸೇರುತ್ತದೆ.” 

“ನಿಮ್ಮಂಥವರ ಕೈ ಹಿಡಿದ ಪುಣ್ಯದ ಫಲವಿರಬೇಕು ಅದು...” 

"ಊಹಾ, ಹಾಗಲ್ಲ-ಲಕ್ಷಾ ನಿನ್ನ ಕೈ ಹಿಡಿದುದು ನನ್ನ ಪುಣ್ಯ. ಒಂದು 
ಗಳಿಗೆ ಎಲ್ಲೋ ಕತ್ತಲಲ್ಲಿ ಅಲೆಯುತ್ತಿದ್ದೆ. ನೀನು ಬೆಳಕು ತೋರಿಸಿದೆ” 

“ಯಾವ ಬೆಳಕು, ಏನು ಕತ್ತಲು?” 

“ಬಯಸಿ ಪಡೆದ ಮಗ ಇಂಥವನಾಗಬಹುದೆಂದು ಕೇಳಿ ತಂದೆತನದ 


ನೃಪತುಂಗ ೩೩ 


ಕಾವಳದಲ್ಲಿ ತೊಳಲುತ್ತಿದ್ದೆ ಲಕ್ಷ್ಯ, ನಿನ್ನಂತೆ ತಾಯಿಗಿಂತ ಹೆಚ್ಚಾಗಿ, 
| ಮಹಾರಾಣಿಯಂತೆ ಚಿಂತಿಸಲಿಲ್ಲ. ಮೋಹದ 'ಕತ್ತಲ ಕಾಡಿನಲ್ಲಿ ಅಲೆಯುತ್ತಿದ್ದೆ. 
ಕರ್ತವ್ಯದ ಬೆಳಕು ತೋರಿಸಿದೆ. ಸ್ನ ೦ಥ ಮಹಾರಾಜ್ಞಿ ದೊರತ ಈ ರಾಜಕ್ಸೆ 
॥ ಚ್ಯುತಿಯಿಲ್ಲ ದೇವಿ.” 

ಪತ್ನಿಯ ಮೇಲಿನ ಅಭಿಮಾನ, ಪ್ರೇಮದಿಂದ ಚಕ್ರವರ್ತಿಗಳ ಮುಖ 
ಗವ ಹೊಳೆಯಿತು. ಕಾಂತಿ ತುಂಬಿದ ದೊರೆಯ ಮೊಗವನ್ನು ಕಂಡು 
ಮಹಾರಾಣಿಯ ಎದೆ ದುಗುಡವೂ ಮರೆಯಾಯಿತು. ತಾವೂ ೫ ವಾಗಿ, 
ಮೃದುವಾಗಿ ನಕ್ಕು ಹೇಳಿದರು- 

“ಮಹಾರಾಜರು, ವಂದಿಮಾಗಧರ ಗ ಕಸಿಯುವ ಯೋಚನೆ 
ಮಾಡುವಂತಿದೆ...” 

“ಏಕೆ?” 

“ಅರಸರೇ ಹೊಗಳಲು ನಿಂತಮೇಲೆ ವಂದಿಮಾಗಧರೇಕೆ ಪ್ರಭ?” 

*ಶಕಟಾಯನರು, ಜಿನಸೇನಾಚಾರ್ಯರು ನನಗೆ ಕಾವಾ ಭ್ಯಾಸ 
ಮಾಡಿಸಿದ್ದು ಸಾರ್ಥಕವಾಗಲಿಲ್ಲ. ನಿನ್ನಂಥ ಶಿಷ್ಕಳು ಸಿಕ್ಕಿದ್ದಿದ್ದರೆ ಚೆನ್ನಾ ಗಿತ್ತು.” 

“ಹೋಗಲಿ, ನನ್ನ ಮಗನಂತೂ ದೂರೆಗಳಿಗೆ ಮೆಚ್ಚಾಗಲ್ಲಿ ಕಾ ದಕೂ 
ಒಪ್ಪಿಗೆಯಾದೆನಲ್ಲ, ನನ್ನ ಭಾಗ್ಯ.” 

“"ಒಪಿಗೆ? ನಿನ್ನ ಬಾ ನಂದಿವರ್ಮ ಹುಚ್ಚಾಗಿ ಅಲೆದುದು ಮರೆತು 
ಹೋಯಿತೇ? ಪಲ್ಲವ ರಾಜಕುಮಾರನನ್ನೂ ಪ್ರವಾಸಿಯಂತೆ ಅಲೆಸಿದ 
ಮಾಟಗಾತಿ ನಿನ್ನ ಮಗಳು, ನೀನು ಅವಳ ತಾಯಿ! ಕೇಳಬೇಕೆ?'' 

“ಅನ್ನುವುದಾದರೆ ನನ್ನನ್ನು ಅನ್ನಿ. ಸುಮ್ಮನೆ ಅತ್ತೆಯ ಮನೆಯಲ್ಲಿರುವ 
ಅವಳನ್ನೇಕೆ ಅನ್ನುತ್ತೀರಿ?” 

“ಅನ್ನುವುದು- ಅದೂ ಶ೦ಖಳನ್ನು, ಅನ್ನುವುದಲ್ಲ ಲಕ್ಷ್ಮಾ ಅದು 
ಹೊಗಳಿಗೆಯ ಮಾತು.” 

"ಅವಳನ್ನು ಮಾಟಗಾತಿ ಎನ್ನುವುದು, ಅವಳ ತಾಯಿ ಎಂದು ನನಗೆ 
ಹೇಳುವುದು ಹೊಗಳಿಕೆಯೇ? ಶಂಖಾ ಬರಲಿ-ಅವಳನ್ನೇ ಕೇಳುತ್ತೇನೆ. ನಿಮ್ಮಷ್ಟೇ 
ಅವಳೂ "ಅಲಂಕಾರ ಶಾಸ್ತ' ಓದಿದಾಳೆ!” 

"ಆಯಿತು, ಒಪ್ಪಿದೆ. ನಿನ್ನ ಮಗಳು ಪಂಡಿತೆ, ನೀನು ಪರಮ ಪಂಡಿತೆ. 
ನಿಮ್ಮ ಕುಡಿಗಣ್ಣ ನೋಟದಲ್ಲಿ. ಕೋಟಿ blo ಶಾಸ್ತ್ರಕ್ಕೆ ಕೈ ಜೋಡಿಸಿ 
ನಿಂತಿವೆ? ನಾಲಗೆಯಲ್ಲಿ ಸಕಲ ಶಸ್ತ್ರಾಗಾರವುೂ.... 


ಇ 


೩೪ ನೃಪತುಂಗ 


“ಷ್‌, ಮೃದುವಾಗಿ ಹೇಳಿ. ಮಗುವಿಗೆ ಎಚ್ಚರವಾದೀತು. ಹೆಂಡತಿಯನ್ನು 
ಹೊಗಳುವುದರಲ್ಲಿ ದೊರೆಗಳಿಗೆ ಹಗಲು ಹತ್ತಿರಾಗುತ್ತಿರುವುದೂ ಮರೆತು 
ಹೋಯಿತೇನೋ' 

`ನೀನು ಬಳಿಯಿದ್ದರೆ ಹಗಲೇನು, ಇರುಳೇನು, ಜಗತ್ತೇ ಮರೆತುಹೋಗುತ್ತದೆ 
ದೇವಿ. ಎಷ್ಟು ಬೇಗ ಮನದ ಚಿಂತೆಯನ್ನು ಹರಿಸಿದೆ. ಮಲಗು ಲಕ್ಷ್ಮ ,ಮೈ 
ಬಳಲಿಸುವ “ಕಾಲವಲ್ಲ ಇದು.” 

“ಇನ್ನೊಬ್ಬರಿಗೆ ಮಾಡುವ ಉಪದೇಶವನ್ನು ತಾವೂ ಅನುಸರಿಸ 
ಬಹುದಲ್ಲವೇ ಪ್ರಭು)” 

“ನಿಜ ದೇವಿ. ನುಡಿದಂತೆ ನಡೆದಾಗಲೇ ಬದುಕು ಸಾರ್ಥಕ” 

ಎ೦ದು ನುಡಿದು ನೃಪತು೦ಗದೇವ, ಬಲಿತ ಇರುಳಿನ ಚಳಿಗಾಳಿಗೆ 
ಬರಿದಾಗಿ ಕೊರಗುವ ಶಯ್ಯೆಯತ್ತ ನಡೆದರು. ಮಹಾರಾಜ್ಞಿ ಮಾತ್ರ ನೋಡು 
ನೋಡುತ್ತಾ ಎದೆಯಾಳದಿರಿದ 'ಸುಯ್ದು ಬ೦ದ ನಿಟ್ಟುಸಿರು ತೊಟ್ಟಿಲನ್ನು 
ತುಂಬಿದ ಗಾಳಿಯಲ್ಲಿ ಬೆರೆಯಿತು. 


ಕ್ಲಿ 


ವಿಜಯೋತ್ಸವದ ದಿನವೇ ಜನಿಸಿದ ರಾಜಕುಮಾರನಿಗೆ, ಆಶ್ಚರ್ಯಕರ 
ವಾದ ಆ ಘಟನೆಯ ನೆನಪಿಗೆಂಬಂತೆ “ಅಕಾಲವರ್ಷ'ನೆಂದೂ, ಮಹಾರಾಜಿ 
ಯವರ ಇಚ್ಛೆಯಂತೆ 'ಕೃಷ್ಣ' ಎಂದೂ ನಾಮಕರಣವಾಯಿತು. ಶುಕ್ಷಪ ಕ್ಷದ 
ಚ೦ದ್ರನಂತೆ ದಿನದಿನಕ್ಕೆ ವರ್ಧಿಸುವ ಮಗನ ಆಟಪಾಟ, ನಲಿದಾಟಗಳಲ್ಲಿ 
ಮಹಾರಾಜ್ಞಿ ಆತನ ಜನ್ಮದಿನದಂದು ಮನದಲ್ಲಿ ಮೂಡಿದ ಮಗನ ಅಶುಭ 
ಶಂಖೆಯನ್ನು ಮರೆತುಬಿಟ್ಟರು. ಎಂದಾದರೂ "ಒಮ್ಮೆ ನೆನಪಾದಾಗ, ಮಗನ 
ಮುಗ್ಧ ಮನೋಹರ ಮುಖಮಂಡಲವನ್ನು ನೋಡಿ.” “ಛೀ ಹಾಗಾಗಲಾರದು. 
ಗೋಲಯ ಭಟ್ಟರ' ಲೆಕ್ಕಾಚಾರದಲ್ಲೇ ಏನೋ ತಪ್ಪಾಗಿರಬಹುದು” 
ಎಂದುಕೊಳ್ಳುವರು. ಒಂದು "ಗಳಿಗೆ ಆ "ಚಿಂತೆಯಿಂದ ನಸು ಮಲಿನವಾದ 
ಮುಖ ಯಗ ನಗೆಯ ಗಾಳಿ ಸೋಂಕಿ, ಮತ್ತೆ ಶುಭ್ರ ಪ್ರಪುಲ್ಲವಾಗುವುದು- 
ಮಳೆತೊಳೆದು ಹೂ ನೀಲಿಯಾದ ಬಾನಿನಂತೆ. ಮರುಗಳಿಗೆಯಲ್ಲೇ ಮಗನ 
ಲಾಲನೆಯಲ್ಲಿ ನಿರತರಾಗುವರು. 


ಕೃಷ್ಣನ ಸೇವೆ, ಉಪಚಾರ ಅಲಂಕಾರದಲ್ಲಿ ಅವರಿಗೆ ಬಿಡುವೇ ಇಲ್ಲ. 
ಎಷ್ಟು ಮಾಡಿದರೂ ಸಾಲದು. ಮಹಾರಾಣಿಯವರಿಗೇನು, ಅರಮನೆಯಲ್ಲಿರುವ 


ನೃಪತುಂಗ ಟೆ ೩೫ 


ಎಲ್ಲರಿಗೂ ರಾಜಕುಮಾರ ಕಣ್ಣುಬೊಂಬೆ. ಅವನ ಸೇವೆಗೆ ಎಲ್ಲರಿಗೂ ಆತುರ, 
ಕೃಷ್ಣ ಬರೀ ರಾಜಕುಮಾರನೆಂಬುದರಿಂದಲೇ ಅಷ್ಟು ಅಭಿಮಾನವಲ್ಲ. ಅವನ 
ರೂಪ ಅಂತಹುದು. ಎಷ್ಟು ನೋಡಿದರೂ ಇನ್ನಷ್ಟು ನೋಡಬೇಕು ಎನ್ನಿ; ಸುವಂಥ, 
ನೋಡಿದವರು ಎತ್ತಿ ಮುದ್ದಾಡಬೇಕು ಎನಿಸುವಂಥ ಸೌಂಭಯನು ಆ 
ಬಾಲರಾಜಪುತ್ರನದು. ಆ ರೂಪಕ್ಕೆ ಮೆರುಗು ಕೊಟ್ಟಂತೆ ಅವನ ಮಾತು. ಆ 
ರೂಪು ನೋಡುತ್ತಾ ಅವನ ಮಾತು ಕೇಳುತ್ತಾ ಮಹಾರಾಣಿಯವರಿರಲಿ, 
ದಾಸ ದಾಸಿಯರೂ ತಮ್ಮ ಕೆಲಸವನ್ನು ಮರೆತು ನಿಲ್ಲುವರು. 

ಕೃಷ್ಣ, ಕೃಷ್ಣ, ಕೃಷ್ಣ- ಮಹಾರಾಣಿಂಯರ ಬಾಳ ಬಾನನ್ನು ಆ ಬೆಳದಿಂಗಳ 
ಬೆಳಕು ಕವಿದು, ಬೇರಾವುದೂ ಕಾಣದು. ಅದರಲ್ಲಿ. ಅವನ ಅಟಪಾಟಗಳನ್ನು 
ಎಷ್ಟು ಬಣ್ಣಿಸಿದರೂ ತೀರದು-ಪತಿಯ ಮುಂದೆ. ಒಮ್ಮೊಮ್ಮೆ ಆ ವರ್ಣನೆಯ 
ಉತ್ಸಾಹದಲ್ಲಿ ತಾವು ವಯಸ್ಸಾದವರೆಂಬುದನ್ನು ಮರೆತು, ಮಗುವಿನ ಮುಗ 
ರೀತಿಯಲ್ಲಿಯೇ, ತೊದಲ್ಲು! ಡಿಯಲ್ಲಿಯೇ ಕಮ ಮಾತಾಡಿ, 'ನಿಮ್ಮ ಕುಮಾ 
ಹೀಗೆ ಮಾತಾಡಿದ' ಎನ್ನು] ಸರು. ಅದನ್ನು ಕೇಳಿ ಚಕ್ರವರ್ತಿಗೆ ನಗೆ ಬರುವುದು. 

“ಮಗನಿಗೇನೋ ಶೈಶವ. ಆದರೆ ಅವನ ಶೈಶವದ ಸೋಂಕು ನಿನಗೂ 
ಸೋಕಿದಂತಿದೆ ಲಕಾ ನ ನಗೆ ನಿನ್ನ ವಯಸ್ಸು ಒಲಿದೆ ಸರಿಯುತ್ತಾ ಹೋದರೆ 
ಮಗನ ಜೊತೆಗೆ ನಿನಗೂ ತೊಟ್ಟಿಲು ಕಟ್ಟಿಸಬೇಕಾಗುವುದೇನೋ?” ಎಂದು 
ನಗೆಯಾಡುವರು. ಮಹಾರಾಣಿ ಮುಖದ ಮೇಲೆ ಅರುಣೋದಯದ 
ಕಾಂತಿಯನ್ನು ಮೂಡಿಸಿ. 

ಇನ್ನೊ ಮ್ಕೊಮ್ಮೆ ಈ ಮಮತೆ ಅತಿಯಾಯಿತೇನೋ ಎನಿಸಿ- 

“ಯಾವುದನ್ನೂ ಇಷ್ಟು ಅತಿಯಾಗಿ ಹಚ್ಚಿಕೊಳ್ಳಬಾರದು ಲಕ್ಷ ಅತಿ 
ಯಾವ ಸಂದರ್ಭದಲ್ಲೂ ಒಳಿತಲ್ಲ” ಎನ್ನು; ವರು. 

“ನಮಗೇನು ಅತಿ ಇರುವುದು. ಇರುವುದು ಒಬ್ಬ ಮಗ. ಅವನಿಗೆ 
ಅಕ್ಕರೆ ಮಾಡುವುದೂ ಅತಿಯೆ?” 

- ಮಹಾರಾಜರು ತಮ್ಮ ಉತ್ಸಾಹದಲ್ಲಿ ಬೆರೆಯದುದನ್ನು ಕಂಡು 
ಮಹಾರಾಣಿ ಅಹುದೋ ಅಲ್ಲವೋ ಎನ್ನು ವಷ್ಟು ಅಸಮಾಧಾನದ ದ್ವನಿಯಲ್ಲಿ 
ಹೇಳುವರು. 

“ಹಾಗಲ್ಲ ಲಕ್ಷ್ಮ, ತಾಯಿ ಮಗನ ವಿಷಯದಲ್ಲಿ ಮಮತೆದಾಳುವುದು 
ತಪ್ಪಲ್ಲವಾದರೂ ಅದನ್ನು ವಕಪಡಿಸುವಾಗ ಸಂಯಮ ಬೇಕು.” 

“ಸಂಯಮ! ನೀವು ಶ್ರವಣರ ಶಿಷ್ಯರಾಗಿ ಬೆಳೆದುದರ ಫಲ ಇದು.” 

“ಹಾಗಲ್ಲ ದೇವಿ, ಹೂವಿನ ಗಿಡದ ಮೇಲೆ ಪ್ರೀತಿ ಇರಬೇಕು, ನಿಜ 
ಹಾಗೆಂದು ಹೆಚ್ಚಾಗಿ ನೀರು, ಗೊಬ್ಬರ ಹಾಕಿದರೆ ಗಿಡ 'ಉಳಿದೀತೇ9 ಮಕ್ಕಳೂ 


೩೬ ನೃಪತುಂಗ 


ಗಿಡದ ಹಾಗೆ. ಕಾಪಾಡುವಾಗ ಮಮತೆ ಬೇಕು. ಪ್ರೀತಿಸುವಾಗ ಸಂಯಮ 
ಬೇಕು. ನಿನಗಿರುವಷ್ಟೇ ಪ್ರೀತಿ ನನಗೂ ಇಲ್ಲವೇ, ಅವನ ಮೇಲೆ?” 
“ನಿಜ ಹೇಳಲೇ” 

“ಹೇಳು ಲಕ್ಷ ಭಿ 

"ರಾಜ್ಯದ ಮೇಲಿರುವಷು ಪ್ರೀತಿ ನಿಮಗೆ ಮಗನ ಮೇಲೂ ಇಲ್ಲ, ನನ್ನ 
ಮೇಲೂ ಇಲ್ಲ. ಮೂರು ತ್ರೂ ಅದರ ಚಿಂತೆಯೇ ಆಗಿದೆ ನಿಮಗೆ 
ಈಚೀಚೆಗಂತೂ ಇದ್ದದ್ದೂ ಹೆಚ್ಚಾಗಿದೆ, ಆ ರಾಜ್ಯದ ಚಿಂತೆ. ಸಚಿವರು, 
ಸಾಮಂತರು ಯಾರೊ ಇಲ್ಲದ “ಹಾಗೆ ದುಡಿಯುತಿ ಶ್ರೀರ. ಅಂತಃಪುರಕ್ಕೆ 
ಬಂದಾಗಲೇ ನಮ್ಮ ನೆನಪು. ಸ್ರ 

“ಸಚಿವರು, ಸಾಮಂತರು ಇಲ್ಲವೆಂದಲ್ಲ ಲಕ್ಷ ಅವರಿರುವುದು ದೊರೆ 
ಎಲ್ಲ ಭಾರವನ್ನೂ ಅವರ ಮೇಲೆ ಹಾಕಿ, ನಿಶ್ಚಿರಿತವಾಗಿ ಅಂತಃಪುರದಲ್ಲಿ 
ಮಲಗಲೆಂದಲ್ಲ. ಹಾಗೆ ಎಲ್ಲ ಕಾರ್ಯವನ್ನೂ ಅವರೇ ಮಾಡುವುದಾಗಿದ್ದರೆ, 
ಅರಸು ಎಂದೇಕೆ ಇರಬೇಕಾಗಿತ್ತು ಹೇಳು” ಅರಸು ಬರೀ ಸಿಂಹಾಸನಕೆ 
ಭಾರವಾದ ಉತ್ತವಮೂರ್ತಿಯೇಳಿ' ಹಾಗೆಂದುಕೊಂಡೇ ಎಷ್ಟೋ ರಾಜ್ಯಗಳು 
ಹೆಸರಿಲ್ಲದಾಗಿ ಹೋದುದು. ಪ್ರತೀಹಾರ ರಾಮಭದ್ರದೇವನ ಕಥೆ ನಿನಗೆ 
ಗೊತ್ತಿಲ್ಲವೆ?” 

ನಿಜ, ರಾಮಭದ್ರದೇವನ ವಿಷಯ ಮಹಾರಾಣಿಯವರಿಗೆ ತಿಳಿದಿತ್ತು. 
ಕೇತಕಿ ಎನ್ನುವ ವೇಶ ಹಯ ಬೇಟದಲ್ಲಿ ಮೈ ಮರೆತು ಪ್ರತೀಹಾರ ರಾಜ್ಯವನ್ನು 
ಶತ್ರುಗಳ ಪಾಲಿಗೆ ಸುಲಭ ಬೇಟೆ ಮಾಡಿದ ರಾಮಭದ್ರದೇವನನ್ನು ಕಡೆಗೆ 
ಅವನ ಮಗ ಮಿಹಿರಭೋಜನೇ ನಿಗ್ರಹಿಸಿ, ರಾಜ್ಯಸೂತ್ರ ಧರಿಸಿದುದು 
ಲಕ್ಷಿ €ದೇವಿಗೆ ಗೊತ್ತಿತ್ತು. 

“ನಮ ರಾಜ್ಯವೂ" ಹಾಗಾಗಬೇಕೆ ಲಕಾ... ..ಅಪ್ಪಾಜಿ ನನ್ನ ನೆತ್ತಿಯ 
ಮೇಲೆ ಬಹೆದೊಡ್ಡ ಭಾರ ಹೊರಿಸಿ ಹೋಗಿದ್ದಾಕೆ. ಈ ರಾಜ್ಯವನ್ನು ಕಾಪಾಡಿ 
ಉಳಿಸುತ್ತೇನೆಂದು 'ಜಿನಸೇನಾಚಾರ್ಯರಿಗೆ, ಚಿಕ್ಕಪ್ಪ ಕರ್ಕಸುವರ್ಣವರ್ಷರಿಗೆ, 
ಆಚಾರ್ಯ ಪಾತಾಳಮಲ್ಲರಿಗೆ, ಸಿಂಹಾಸನವನ್ನು ಹತ್ತುವಂದು ಮಾತು 
ಕೊಟ್ಟಿದ್ದು ನಿನಗೂ ನೆನಪಿರಬೇಕು ಲಕ್ಷ ನಿನ್ನ "ಮಗನೇ ನಾಳೆ ಎಂತಹ 
ತಂ ಎರಿದು ಮೂಗು ಮುರಿಯದಿರಲೆರಿದೆ ಇಷ್ಟು ಎಚ್ಚರವಾಗಿರಬೇಕಾಗಿದೆ. 
ಈಗಂತೂ ಮೈಯೆಲ್ಲಾ ಕಣಾಗಿದರೂ ಸಾಲದು. ೫ 

“ಅದಕ್ಕೆ ಜೇ ತ್ತೇನೆಯೇ ಪ ಪ್ರಭು. ಆದರೆ ಸದಾ ಚಿಂತೆಯೇ ಆದರೆ. 
ಹೇಗೆ?” 

“ಅದಕ್ಕೆ ಚಿಂತೆ ಮಾಡಿದಷ್ಟು ಸಾಲದು ದೇವಿ. ಹಾಗೆಂದು ನಿನಗೆ ನಮ್ಮ 
ಮೇಲೆ ಅಸಮಾಧಾನವೇ” 


ಯ ರ್ರ rn 


ನೃ ಪತುಂಗ ಸಿಪಿ 


“ಇಲ್ಲ ಪ್ರಭು, ಎಲ್ಲರ ಭಾರ ಹೊತ್ತವರು ನೀವು. ನಮ್ಮನ್ನೂ ಮರೆಯಬೇಡ 
ಎಂದು ಬೇಡಿಕೆ-ಅಷ್ಟ” 
“ನಿನ್ನನ್ನು ಮರೆತಿರುವುದು ಸಾಧ್ಯವೇ ಲಕ್ಷಾ 2 ನಿನ್ನ ನೆನಪೇ ನನಗೆ 


, ಈ ಭಾರವನ್ನು ಹೊರಲು ಬಲ ಕೊಟ್ಟಿರುವ ಶಕ್ತಿ ಒಂದು ಕಡೆ ನೀನು- 


ಇನ್ನೊಂದು ಕಡೆ ರಾಜ್ಯ ಈ ಎರಡು ಊರೆಗೋಲು ಹಿಡಿದು ಬಾಳ 
ಸೇತುವೆಯ ಮೇಲೆ ನಡೆಯುತ್ತಿದ್ದೇನೆ ಲಕ್ಷ, ಇದರಲ್ಲಿ ಯಾವುದಕ್ಕೆ ಚ್ಯುತಿ 
ಬಂದರೂ ನಾನು ಹೆಳವ.” 

ಮಹಾರಾಜರು ತನ್ನ ನೆತ್ತಿಯನ್ನು ನೇವರಿಸಿ ಆಡಿದ ಮಾತು ಕೇಳಿ, 
ಮಹಾರಾಣಿಯ ಹೃದಯ ಅಭಿಮಾನದಿಂದ ತುಂಬಿ ಬಂತು. 

“ನಿಮ್ಮ ಮಗ, "ನಿಮ್ಮ ಹಾಗೇ ಆದರೆ ಸಾಕು” 

— ಎಂದು ದೊರೆಯ ಮೇಲಿನ ಪ್ರೀತಿಯನ್ನು ಸೂಚಿಸಿದರು. 

“ವನ್ನ ಟಿ ಮ ಹೋಗಲಿ, ನಿನ್ನ ಹಾಗಾದರೂ ಆಗುವಂತೆ 
ಬೆಳಸು ಲಕ್ಷಾ 

“ಹಾಗೆಂದು ಆ ಭಾರ ನನ್ನ ಮೇಲೆ ಹಾಕಿ ನೀವು ಅವನನ್ನು ಮರತೇ 
ಬಿಡುತ್ತೀರಾ?” 

“ಉಹು, ಆದರೂ ನಿನ್ನ ರಕ್ಷಣೆಗೊಪ್ಪಿಸಿದ ಮೇಲೆ ನನಗೇನು ಚಿಂತೆ 
ಲಕ್ಷ್ಮಾ ನಿನ್ನ ಪ್ರೀತಿಯ ಕಣ್ಣಿನ ರಕ್ಷೆ ಇರುವುದಕ್ಕೆ ಬೇರಾವ ರಕ್ಷೆಯೂ 
ಬೇಕಿಲ್ಲ.” 

“ಆದರೆ ನನಗೆ ನಿಮ್ಮ ಪ್ರೀತಿಯ ರಕ್ಷೆ ಬೇಕು.” 

“ಅದು ಎಂದೂ ನಿನ್ನದೇ, ಆದರೆ ನಿನ್ನ ಪ್ರೇಮವನ್ನೆಲ್ಲಾ ಮಗನಿಗೇ 
ಧಾರೆ ಎರೆದುಬಿಡುಬೇಡ, ನಮಗೂ ಅಷ್ಟು ಇರಲಿ.” 

"ನೀವೂ ನಮ್ಮನ್ನು ಮರೆಯದಿದ್ದರೇ....” 

“ಮರೆಯುವುದಿಲ್ಲ ಲಕ್ಷ್ಯ” 

- ಎಂದರು ಚಕ್ರವರ್ತಿ" 

ಆದರೆ ದಿನದಿನಕ್ಕೆ ದಿಗಂತದಲ್ಲಿ ಕಾರ್ಮೋಡ ಕವಿಯುತ್ತಿರುವ ರಾಜ್ಯದ 
ಚಿಂತೆಯಲ್ಲಿ ಚಕ್ರವರ್ತಿಗಳಿಗೆ ಬೇರಾವ ನೆನಪು ಉಳಿಯುವುದೂ ಕಷ್ಟವಾಗಿತ್ತು 


೪ 


“ಅರಸೊತ್ತಿಗೆ ಸುಖದ ಸುಪ್ಪತ್ತಿಗೆಯಲ್ಲ, ಕಠಿಣ ಹೊಣೆಗಾರಿಕೆಯ ಮುಳ್ಳಿನ 
ಮಂಚ'' ಎಂದು ಜಿನಸೇನಾಚಾರ್ಯರು, ನೃಪತುಂಗ ಚಕ್ರವರ್ತಿ 


೩೮ ನೃಪತುಂಗ 


ರಾಜಕುಮಾರನಾಗಿದ್ದಾಗ ಹೇಳುತ್ತಿದ್ದುದು, ದಿನಗಳೆದಂತೆ ಹೆಚ್ಚು ಹೆಚ್ಚು 
ಸತ್ತವೆ೦ದು ಚಕ್ರವರ್ತಿಗೆ ಮನವರಿಕೆಯಾಗುತ್ತಿತ್ತು. 
ಆಸೇತು ಹಿಮಾಲಯಪರ್ಯಂತ ಕನ್ನಡ ರಾಜ್ಯದ ವಿಜಯಭೇರಿಯನ್ನು 
ಮೊಳಗಿಸಿ. ರಾಷ್ಟಕೂಟರ ಕೀರ್ತಿಪತಾಕೆಯನ್ನು ಮೆರೆಯಿಸಿದ್ದ ಪ್ರಭೂತವರ್ಷ 
ಗೋವಿಂದ ಚಿಕ್ರವರ್ತಿ ಬದುಕಿರುವಷ್ಟು ದಿನವೂ, ಅವರು ಗೆದ್ದವರು, 
ಸಾಮಂತರಾಗಿ, ರಾಜ್ಯದ ಗಡಿ ಕಾಯುವ ಭಟರಾಗಿದ್ದರು. ತುಂಗಭದ್ರಾ 
ನದಿಯ ತಡಿಯ ರಾಮೇಶ್ವರದ ಮೀಸಲು ಬನಕ್ಕೆ ಬೇಟೆಗೆಂದು ಹೋದ 
ಗೋವಿಂದ ಚಕ್ರವರ್ತಿ, ಅಲ್ಲಿಂದ ರಾಜಧಾನಿಗೆ ಹಿಂದಿರುಗುತ್ತಿದ್ದ ಹಾಗೇ 
ಹಾಸಿಗೆ ಹಿಡಿದು ಮಲಗಿದರು. ಅವರು ರೋಗಗಸ್ತರಾಗಿ ಮಲಗಿದಂದೇ, 
ಸಾಮಂತರು ಒಬ್ಬೊಬ್ಬರಾಗಿ, ರಾಜ್ಯದ ವೈರಿಗಳಾಗಿ, ದ್ವೇಷದ ಹಲ್ಲು ಮಸೆಯುತ್ತಾ 
ರಾಷ್ಟ್ರಕೂಟ ರಾಜ್ಯದ. ಮೇಲೆ ಅರಮ ನಡೆಸಲು "ಹೊತ್ತು ಕಾಯುತ್ತಿದ್ದರು. 
ನೃಪತುಂಗದೇವ ಇನ್ನೂ ಹದಿಮೂರು ವರ್ಷದ ಎಳೆಹರೆಯದ ಪ್ರಾಯದಲ್ಲಿರು 
ವಗ ಗೋವಿಂದ ಚಕ್ರವರ್ತಿಗಳು ಸ್ಪರ್ಗವಾಸಿಗಳಾದುದು, ವೈರಿಮಂಡಲಕ್ಕೆ 
ಇನ್ನಷ್ಟು ಅನುಕೂಲವಾಯಿತು. 
ಪೂರ್ವಚಾಲುಕ್ಯ ವಿಜಯಾದಿತ್ಯ, ಪ್ರತೀಹಾರ ನಾಗಭಟ್ಟ, ಪಲ್ಲವ 
ದಂತಿವರ್ಮ, ಪಾಂಡ್ಯದೊರೆಗಳಾದ ವರಗುಣ, ಶ್ರೀಮಾರ ಶ್ರೀವಲ್ಲಭರು, 
ಗಂಗ ಮಾರಸಿ೦ಹ, ನೋಳಂಬ ಸಿ೦ಂಹಪೋತ- ಒಬ್ಬೊಬ್ಬರೂ ಪೊರೆಬಿಟ್ಟ 
ಹಾವುಗಳಂತೆ ವೈ ರ ಸಾಧಿಸಲು ಸಿದ್ದರಾದರು. ಸುತ್ತ ಎದ್ದು ನಿಂತ ಈ ವೈರಿ 
ಮಂಡಲದ ಸ ರಾಷ್ಟಕೂಟ' ರಾಜ್ಯ, ಸುತ್ತಲೂ ಹಾಕಿದ ಬೆಂಕಿಯ 
ವರ್ತುಲದ ನಡುವೆ ಸಿಕ್ಕ ಪೇಟೆಯ ಮಿಗದಂತಿತ್ತು. | 
ಸುತ್ತ ವೈರಿಗಳ ಬೀತಿ ಕವಿದುಬಂದ ಹೊತ್ತಿನಲ್ಲೇ, ರಾಜಧಾನಿಯಲ್ಲಿ 
ಜಟ್‌ ಬಳ್ಳಿ ಗೊಂಚಲು ಗೊಂಚಲಾಗಿ ಅರಳಿತ್ತು. ನೃಪತುಂಗ 
ರಾಜಕುಮಾರನನ್ನೇ. ಕೊಲೆ ಮಾಡಿ, ರಾಷ್ಟ್ರಕೂಟ ರಾಜ್ಯಕ್ಕೆ. ಕಪು 
ನಿಲ್ಲದಂತೆ ನಜ ಆ ಗೊಂದಲದಲ್ಲಿ ರಾಜ ವನ್ನೇ Mok: CREE 
ನಡೆದವು. ೈಪತುಂಗನ ದೂರದ Sg ಾಔಿ ಜರಿಗ, ಗಂಗರ 
ಗೂಢಚಾರ ಕ ಇಬ್ಬರೂ ಸೇರಿ ಅಂತಃಪುರದ ಯವನದಾಸಿಯೊಂದಿಗೆ., 
ಸಂಚುಮಾಡಿ, ರಾಜಕುಮಾರ ಪ್ರಾಣಕ್ಕೆ ಸಂಚಕಾರ ತರಲು ಪ್ರಯತ್ನ ನಡೆಸಿದ್ದರು. 
ಈ ಒಳ-ಹೊರಗಿನ ಭೀತಿ ಪರಂಪರೆಯಲ್ಲಿ ರಾಷ್ಟಕೂಟ ರಾಜ್ಯ 
ಉಳಿಯುವುದೆಂಬ ನೆಚ್ಚಿಗೆ ಯಾರಿಗೂ ಇರಲಿಲ್ಲ. 


ನೃಪತುಂಗ ೩೯ 


. ಅಂಥ ವಿಪತ್ತಮಯದಲ್ಲಿ ಕರ್ಕಸುವರ್ಣವರ್ಷ, ಆಚಾರ್ಯ ಪಾತಾಳ 
ಮಲ್ಲರು ಚಿತ್ತಸ್ನೆ ರ್ಯವನ್ನು' ಕಳೆದುಕೊಳ್ಳದೆ, ಒಬ್ಬರು ತೋಳಬಲದಿಂದ, 
ಮತೊಬರು” ಓೌದ್ಧಿಬಲದಿಂದ ಶತ್ರುಗಳನ್ನು ಮಣಿಸಿ, ರಾಜಕುಮಾರನ 
ಜೀವನವನ್ನು ನಿಷ್ಕರಟಕವಾಗಿ ಮಾಡಿ, ಮತ್ತೆ ರಾಷ್ಟ್ರಕೂಟ ಸಿಂಹಾಸನವನ್ನು 
ಸಿರ ಗೊಳಿಸಿದ್ದರು. 
ಈಗ ಅವರಿಬ್ಬರೂ ಇಲ್ಲ - ಶತ್ರುಗಳು ಮಾತ್ರ ಹೊತ್ತು ಕಾಯುತ್ತಲೇ 
ಇದಾರೆ. 

ಪಲ್ಲವ ರಾಜಕುಮಾರ ನಂದಿವರ್ಮ, ನೃಪತುಂಗ ಚಕ್ರವರ್ತಿಯ ಮಗಳು 
ಶಂಖಾದೇವಿಯನ್ನು ಲಗೃವಾಗಿ, ಆ ದಿಕನ ಭೀತಿ ತಪ್ಪಿದುದಷ್ಟೇ ಅಲ್ಲ, 
ಪಾಂಡ್ಗರ ವಿರುದ” ರಾಷ್ಟಕೂಟ ರಾಜ್ಯಕ್ಕೆ ಪಲ್ಲವರು 'ಾವಲೌಗಿದಾರೆ. 
ವೆಂಗಿಹಳ್ಳಿಯ ವಿಜಯದಿಲಔ ಪೂರ್ವ ಚಾಲುಕ್ಕರೂ ಸಾಮಂತರಾಗಿ ಅವರ 
ಭೀತಿಯೂ ತಪ್ಪಿದೆ. ದಿನದಿನಕ್ಕೆ ಬೆಳೆಯುತ್ತಿರುವ ವೊರೆಯೂರಿನ ಚೋಳರ 
ಪ್ರಾಬಲ್ಯವೂ ಪಾಂಡ್ಯ ಭೀತಿಯನ್ನು ತಗ್ಗಿಸಲು ನೆರವಾಗಿದೆ. 

ಆದಿರೆ ಉತ್ತರ” ದಕ್ಷಿಣಗಳಲ್ಲಿ" ರಾಜ್ಯಕ್ಕೆ ಪ್ರಬಲ ವೈರಿಗಳಾಗಿ ನಿಂತ 
ಕನ್ಯಾಕುಬ್ದದ ಪ್ರಶೀಹಾರ ಮೆಹಿರಜೋಜ, ಸ್‌ ಗೆಂಗರಾಚಮಲ್ಲರು 
ಹೊತ್ತು “ಕಾಯುತ್ತಲೇ ಇದ್ದಾರೆ. ಮಿಹಿರಭೊಜನಂತೂ ನ ಪತುಂಗ 
ಚಕ್ರವರ್ತಿಯ ರಾಜ್ಯದ ಮೇಲಿನ" ದಾಳಿಗೆ ಮುನ್ನು ಡಿಯೆಂಬಂತೆ, ಸೌರಾಷ್ಟದ 
ರಾಷ್ಟ್ರಕೂಟರ ಮೇಲೆ ಆಗಾಗ ದಾಳಿ ಮಾಡುತ್ತಲೇ ಇದಾನೆ. ಸಿಂಧೊ 
ನದಿಯ ಪ್ರಾಂತದಲ್ಲಿ ಬೆಳೆಯುತ್ತಿರುವ ಅರಬ್‌ ದಾಳಿಗಾರರ ಭೀತಿ 
ಇಲ್ಲವಾಗಿದ್ದಿದ್ದರೆ, ಮಿಹಿರಭೋಜ ಎಂದೋ ಭೃಗುಕಚ್ಛ ನಗರವನ್ನು ಆಕ್ರಮಿಸಿ 
ರಾಷ್ಟ್ರಕೂಟ "ರಾಜ್ಯದತ್ತ ಕಾಲು ಚಾಚುತ್ತಿದ್ದುದು ಖಂಡಿತ. ಡು ಮಾತು 
ಮಾನ್ಯ ಖೇಟಕ್ಕೆ ಕುದುಕೆಗಳನ್ನು ಮಾರಲ'ಬರಿದ ಅರಬಿ ವ್ಯಾಪಾರಿಗಳಿಂದ 
ಚಕವರ್ತಿಗೇ ತಿಅದುಬಂದಿದೆ. 

ಇದೆಲ್ಲದರ ನಡುವೆ ನೃಪತುಂಗ ಚಕ್ರವರ್ತಿ ಮೈಯೆಲ್ಲ ಕಣ್ಣಾಗಿ ಬಾಳಬೇಕು. 
ಒಂದು ಗಳಿಗೆ ಎಚ್ಚರ “ಜಾರಿದರೂ ರಾಜ್ಯಕ್ಕೆ ವಿಪತು “ಸಿದ್ದ. ಕಂಚಿ, 
ವೆಂಗಿವೊಳಲು, ಮಧುರೆ, ತಲವನಪುರ, ಕನ್ಶಾಕುಬ್ಬ, ಹ ಮೊರದ 
ರಾಜಧಾನಿಗಳಿಂದ ದಿನದಿನವೂ ಬೇಹುಗಾರರು ಕಳಿಸುವ ಸುದ್ದಿಗಳನ್ನು 
ಸತಃ ಕೇಳಿ ಹೀಗೆಂದು ನಿರ್ಧರಿಸಬೇಕು. ಸೇನೆ ಸದಾ ಸಮರಸಿದ್ಧತೆಯಲ್ಲಿರುವಂತೆ 

"ಡಿಕೊಳ್ಳಬೇಕು. ಈ ಕಾರಣಕ್ಕಾಗಿಯೇ ಚಕ್ರವರ್ತಿಗಳು ರೌಜಧಾನಿಯನ್ನೇ 

"ಸಿರೀಭೂತಕಟಕ' ವಾಗಿ ಮಾಡಿದ್ದರು. ದಿನ ದಿನವೂ ಮೂಲಬಲಗಳ 

ಪಾಳೆಯದಿಂದ ಸುದ್ದಿ ತರಿಸಿ ಅವುಗಳ ಯೋಗಕ್ಷೇಮ ನೋಡುತ್ತಿದ್ದರು. 
ಸಾಮಂತರು ಸೇನೆಗಳ” ವಿವರ ತಿಳಿದು ಅವರಿಗೆ ಸೂಕ್ತ ಸಲಹೆ ಕೊಡುತ್ತಿದ್ದರು. 


೪೦ ನೃ ಪತುಂಗ 


ಇದರೊಂದಿಗೆ ಧಾರ ಸಾವಿರ ಕೆಲಸ, ನಿತ್ಯಕರ್ಮದ ಜಾತ್ರೆ, 
ಇದೆಲ್ಲದರ ಗೊಂದಲದಲ್ಲಿ ಎಷ್ಟೋ ದಿನ ಊಟ, ನಿದ್ರೆಗೆ ಬಿಡುವು ಸಿಗುವುದಿರಲಿ, 
ಉಸಿರು ಹೊಯ್ಯಲು ಬಿಡುವು" ಸಿಗುವುದೂ ಕಷ್ಟವಾಗುತ್ತಿತ್ತು. 

ಇದೆಲ್ಲಾ ಜಸ ತೂಕವಾದರೆ, ಚಕ್ರವರ್ತಿಗಳ : ಹೃದಯಾರಿತರಾಳದೊಳಗೆ 
ಕೊರೆವ ಯಾತನೆಯದೇ ಬೇರೊಂದು ತೂಕ. 

ನೃಪತುಂಗ ಚಕ್ರವರ್ತಿ ಮೈ ರಾಜ್ಯಭಾರದ ಸಹಸ್ತ ಕರ್ಮಗಳಲ್ಲಿ ಬಿಡುವಿಲ್ಲದೆ 
ನಿರತವಾಗಿದ್ದರೂ, ರಾಜ್ಯಕ್ಕಾಗಿ ಪ್ರಜೆಗಳ ಹಿತಚಿ೦ತನೆಗಾಗಿ ತಮ್ಮ ಪ ಪ್ರಾಣ 
ಪಣ ಒಡ್ಡಿದ್ದರೂ, ಧರ್ಮಜಿಜ್ಞಾಸೆಯಲ್ಲಿ ಸಾಹಿತ್ಯ ಚರ್ಚೆಯಲ್ಲಿ ಕಾಲ ಕಳೆಯಲು 
ಜೀವ ತುಡಿಯುತ್ತಿದೆ. ಅಷ್ಟು ಕೆಲಸದಲ್ಲೂ ಬಳದು ಗಳಿಗೆಯಾದರೂ ಬಿಡುವು 
ಮಾಡಿಕೊಂಡು, ಶಕಟಾಯನರೊಂದಿಗೋ, ಗುಣಭದ್ರಾಚಾರ್ಯರೊಂದಿಗೋ, 
ಶೀವಿಜಯನೊಂದಿಗೋ ಧರ್ಮ, ಕಾವ್ಯ, ಅಲಂಕಾರಗಳ ಚರ್ಚೆ ಮಾಡುವರು. 
ಬಾಲ್ಯದಿಂದಲೂ ಅದೇ ಒಲವಿನ ಇವರ ಜಿನಸೇನಾಚಾರ್ಯರು 
ಶಸ್ತಾಭ್ಯಾಸಕ್ಕ ಒತ್ತಾಯಮಾಡಿ ಕಳಿಸಬೇಕಾಗಿತ್ತು. ಕಾವ್ಯಸುಧಾನ ಪಿಪಾಸುವಾದ 
ಅರೆಸುಕುಮಾರನನ್ನು ದಿನದಿನವೂ ಆಚಾರ್ಯರು ಎಚ್ಚರಿಸುತ್ತಿದ್ದರು. 

“ರಾಜಕುಮಾರ, ನಿನ್ನ ಆಸೆ ಅಭಿಲಾಷೆ ಗಳು ಮುಖ್ಯ ವಲ್ಲ. 

ಅರಸುಕುಮಾರನಾಗಿ ಹುಟ್ಟಿದವನಿಗೆ, ತನ್ನ ರಕ್ಷಣೆಗೆ ಒಪ್ಪಿಸಲ್ಪಟ್ಟ ರಾಜ್ಯದ 
ಕ್ಷೇಮ ಚೆ೦ತನೆ ಮುಖ್ಯ. ಧರ್ಮದ ಬಗೆ. ನಿನಗೆ ತುಂಬಾ "ಆಸಕ್ತಿ ಇದೆ. 
ಅದರೆ ಆ ಆಸಕ್ತಿಯಲ್ಲಿ ರಾಜಧರ್ಮವನ್ನು ಮರೆಯಬೇಡ. ಸೈಧರ್ಮ 
ಪರಿಪಾಲನೆ ಮಾಡದವನು, ಇಹ ಪರಗಳೆರಡರಲ್ಲೂ ಕೇಡಿಗೆ ಗುರಿಯಾಗುವನು. 
ನಿನ್ನ ಕುಲಧರ್ಮವನ್ನು, ಆಶ್ರಮಧರ್ಮವನ್ನು ಮರೆಯಬೇಡ. ಇಹವನ್ನು 
ಮರತು ಪರಕ್ಕೆ ಸು ಮುಗಿಲಿಗೆ ಏಣಿ ಹಾಕಲು ಯತಿ ಸಿದಂತೆ. 
ಪ್ರತಿಯೊಬ್ಬರೂ' ಅವರವರ ಮಾರ್ಗದಲ್ಲಿಯೇ ಮುಕ್ತಿ ಸಾಧನೆಗೆ ಯತಿ. ಸಬೇಕು. 
ನಾನು ಶ್ರಮಣ-ನನಗೆ ಅದು ದಾರಿ; ನೀನು ದೊರೆ, ಸಂಸಾರಿ- ನೀನು ಆ 
ದಾರಿಯಲ್ಲೇ ನಡೆದು ಗುರಿ ಸೇರಬೇಕು. ತನ್ನ ಪಾಲಿಗೆ ಬಂದ ಕರ್ತವ [ವನ್ನು 
ಕುಶಲತೆಯಿಂದ. ತನ್ಮಯತೆಯಿಂದ ಮಾಜುಸುದೇ ಯೋಗ. 

ದಿನದಿನವೂ ಬೋಧನೆಯ ಬೆಳಕು ನೀಡಿ, ಚಕ್ರವರ್ತಿಯನ್ನು ಬೆಳೆಸಿದ್ದರು 
ಆಚಾರ್ಯರು. ಅವರು ಮುಕ್ತರಾದಾಗ ಚಕ್ರವರ್ತಿ, ಹಾಡ ಹಸುವನ್ನು 
ಕಳೆದುಕೊಂಡ ಕರುವಿನಂತೆ ಹರಿಬಲಿಸಿದ್ದರು. ಬಾಳಿನ ಕಣ್ಣು ಕುರುಡಾದಂತೆ 
ಚಡಪಡಿಸಿದ್ದರು. ಆ ಹೊತ್ತಿನಲ್ಲಿ ಜಿನಸೆ ೇನಾಚಾರ್ಯರ ಶಿಷ್ಠರಾದ ಗುಣಭದ್ರಾ 


ನೃಪತುಂಗ ೪೧ 


ಚಾರ್ಯರು ಚತ್ರವರ್ತಿಗಳನ್ನು ದುಃಖದ ಕಡಲಿನಿಂದಾಚೆಗೆ ದಾಟಿಸಿ 
ದಾರಿತೋರಿ ನುಡಿದಿದ್ದರು. 

“ಮಹಾರಾಜ, ಎಲ್ಲ ಜೀವವೂ ನಶ್ವರ. ಜಲಬುದ್ದುಧ ಎಷ್ಟು ಹೊಳಪಿನಿಂದ 
ಹೊಳೆದರೂ ಸಿಡಿಯಲೇ ಬೇಕು. ಮೃತರಾದವರ ಬಗ್ಗೆ ನಮಗೆ ಪ್ರೇಮವಿದ್ದರೆ, 
ಕ೦ಬನಿಗರೆಯುತ್ತಾ ಕುಳಿತುಕೊಳ್ಳುವುದೇ ಆ ಪ್ರೇಮಕ್ಕೆ ಸಾಕ್ಷಿಯಲ್ಲ, 
ಪರಲೋಕದಲ್ಲಿರುವ ಅವರ ಆತ್ಮಕ್ಕೆ ತೃಪ್ರಿಯಾಗುವಂತೆ. ಬದುಕಿರುವ ನಾವು 
ಬದುಕಬೇಕು. "ಶೋಕದಿಂದ ಹತುಶರಾಗಿ ಕುಳಿತರೆ ಅವರ ಆತ್ಮಕ್ಕೂ ಅತೃಪ್ತಿ 
ನಮ್ಮ ಆತ್ಮಕ್ಕೂ ಕೇಡು.” 

"ದು ಸಜ ಆಚಾರ್ಯ, ಆದರೆ ಬದುಕು ನಶ್ಚರವೆಂದು ಅರಿತೂ 
ಕನ್ನ ಡಿಯಲ್ಲಿ ಪ್ರತಿಬಿಂಬವನ್ನು ಕಂಡು ಹಲ್ಲುಕಿರಿಯುವ ಕೋಡಗನಂತೆ ಬದುಕಿನ 
ಕರ್ಮಚಕದಲ್ಲಿ ತೊಳಛಾಡಬೇಕೇ?" 

“ಅದು "ಜೀವಧರ್ಮ ಮಹಾರಾಜ, ನಟನು ತಾನು ಅಭಿನಯಿಸು 
ತ್ತಿರುವುದು ಶುದ್ಧ ನಾಟಕ, ಸತ್ಯವಲ್ಲವೆಂದು ಅರಿತೂ, ತನ್ಮಯತೆಯಿಂದ 
ಅಭಿನಯಿಸುವುದೆಲ್ಲವೇ? ನಾವೂ ಹಾಗೇ. ಬದುಕು ನಶ್ಚರವೆಂಬ ಅರಿವು 
ಬೇಕು-ನಿರ್ಲಿಪ್ಪನಾಗಿ ಸಂಸಾರ ಸಾಗರದಲ್ಲಿ ಈಸಾಡಲು, ಈಸುತ್ತಿರುವವರೆಗೂ 
ಮುಳುಗಬಾರದೆಂಬ ಎಚ್ಚರವೂ ಬೇಕು. ಹದಿನಾರು ಸಹಸ್ರ ಪತ್ನಿಯರ 
ಭೋಗಭಾಗ್ಯದ ವಿಲಾಸ ದಲ್ಲಿದ್ದೂ ಯೋಗರತವಾದ ಭರತಚಕ್ರಿಯಂತೆ 
ಬಾಳಬೇಕು. 'ಯೋಗಭೋಗಗಳಿರಡೆನ್ನೂ ಸಮಚಾತುರಿಯಿ೦ದ ಸಾಧಿಸಬಲ್ಲ 
ಸವ್ಯಸಾಚಿತ್ವ ನಿಮಗೆ ಸಿದ್ಧಿಸಬೇಕೆಂಬುದೇ ಗುರುದೇವರ ಆಶಯವಾಗಿತ್ತು. 
ಅವರ ಆಶೀರ್ವಾದವಿದೆ ನಿಮಗೆ. ಈ ನಿರ್ವಣ್ಣತೆಯನ್ನು ತೊರೆದು ಅದಕ್ಕೆ 
ಪ್ರಯತ್ನಪಡಿ. ಅರ್ಹಂತನ ಕೃಪೆ ನಿಮ್ಮ ಮೇಲಿರಲಿ. 4 

ಗುಣಭದ್ರಾಚಾರ್ಯರ ಸಮಯೋಚಿತವಾದ ಬೋಧನೆ ದುಃಖದ ಕತ್ರಲಲ್ಲಿ 
ದಾರಿತಪ್ಪತ್ತಿದ್ದ ಚಕ್ರವರ್ತಿಗಳನ್ನು ಮತ್ತೆ ಸರಿದಾರಿಗೆ ನಡೆಸಿತ್ತು. ಒಂದು. ಕ್ಷಣ 
ಕಣ್ಣು ಮರೆಯಾಗಿದ್ದ ಕರ್ತವೃಪಥ ಮತ್ತೆ ಕಣ್ಣೆದುರು ಸ್ಪಷ್ಟವಾಗಿ ಕಂಡಿತು. 

“ಆದರೂ ಈಗಲೂ ಆಗಾಗ ಅವರ ಮನಸ್ಸು ಕಟ್ಟಿಹಾಕಿದ ಹಸು, 
ನಿಂತಲ್ಲೇ, ಹುಲ್ಲುಗಾವಲಿನ ಕನಸು ಕಾಣುವಂತೆ, ಪಂಜರದೊಳಗಿನ ಗಿಣಿ 
ಪಂಜರದ ಕಡ್ಡಿಗಳ ನಡುವಿನಿಂದ ಕಾಣುವ ಬಾಂದಳದ ಇಣಿಕು ನೋಟಕ್ಕೆ 
ಹಾತೊರೆಯುವಂತೆ, ಸಿ೦ಹಾಸನದ ಮೇಲೆ ಕುಳಿತೂ, ತಪೋವನದ ಕನಸು 
ಕಾಣುತ್ತದೆ. 

ಮಗನಾಗಬೇಕೆಂದು ಬಯಸಿದ ಮಹಾರಾಜರ ಬಯಕೆಯ ಉತ್ಕಟತೆಗೆ 
ಪಿತೃ ಸಹಜವಾದ ಸಂತಾನಾಪೇಕ್ಷೆಯಂತೆ, ಈ ಕನಸೂ ಕಾರಣವಾಗಿತ್ತು. 


ಕಿ ನೃಪತುಂಗ 


ಗಂಡು ಮಗನಾಗಿ, ಅವನು ಈ ರಾಜ್ಯಭಾರಿ ಹೊರುವಂತಾದರೆ, ಅವನ 
ತಲೆಯ ಮೇಲೆ ರಾಜ್ಯರಕ್ಷಣೆಯ ಜವಾಬ್ದಾರಿಯ ಮಕುಟವಿಟ್ಟು ತಾನು 
ತನ್ನ ಯೋಗಾಭ್ಯಾಸ, ಧರ್ಮಚಿಂತನೆಯಲ್ಲಿ ಶೇಷಾಯಸ್ಸನ್ನು ಸ ಸವೆಸಬಹುದಲ್ಲಾ 
ಎಂದು ಅವರ ಹೃದಯ ಹಾತೊರೆಯುತ್ತಿತ್ತು. 

ಅವರ ಬೇಡಿಕ ಸಫಲವಾದಂತೆ, ಮಹಾರಾಜ್ಞಿಯ ಗರ್ಭಸುಧಾಂಬುಧಿ 
ಯಲ್ಲಿ ಪುತ್ರಾವತಾರವಾಗಿತ್ತು. 

ಆದರೆ ಆ ಜನನ, ಚಕ್ರವರ್ತಿಗಳು ಬಯಸಿದಂತೆ ಅಮಿಶ್ರಿತ ಆನಂದಕ್ಕೆ 
ಕಾರಣವಾಗದೆ, ರಾಜಜ್ಯೋತಿಷಿ ಗೋಲಯಭಟ್ಟರು ಹೇಳಿದ ಭವಿಷ್ಯ ದಿಂದಾಗಿ 
ಹರ್ಷಕ್ಕಿಂತ ಹೆಚ್ಚು ಚಿಂತೆಗೆ ಕಾರಣವಾಗಿತ್ತು. 

ಜ್ರ ಚಿಂತೆಯಿಂದಾಗಿಯೇ ಮಹಾರಾಜರಿಗೆ ಮಗನ ಮೇಲೆ ಹೆಚ್ಚು 
ಪ್ರೀತಿ ತೋರಿಸಲೂ ಭೀತಿ. ಯಾರು ಬಲ್ಲರು-ಬರಲಿರುವ ಅಶುಭ ಯಾವ 
ಗಳಿಗೆಯಲ್ಲಿ ಯಾವ ರೂಪ ತಾಳಿ ಬರಬಹುದು ಎಂದು. ಮಗನ ಮೇಲೆ 
ಅತಿ ವಾತ್ಸಲ್ಯ ತೋರಿಸಿದರೆ, ಆ ವಾತ್ಸಲ್ಯವೇ ವಿಷವಾಗಿ ಪರಿಣಮಿಸಿದರೆ... 
ಈ ಬೀತಿಯಿರೆದಾಗಿಯೇ ಮಹಾರಾಜರು ಇದ್ದೊಬ್ಬ ಮಗನ ಮೇಲೂ 
ಪ್ರೀತಿ ತೋರಲು ಹೆದರುವರು. ಅಷ್ಟೇ ಅಲ್ಲ. ಮಹಾರಾಣಿ ಮಗನನ್ನು ಅಷ್ಟು 
ಮುದ್ದು ಮಾಡುವುದನ್ನು ನೋಡಿದಾಗಲೂ ಅದು ಅತಿಯಾಯಿತೇನೋ 
ಎನಿಸುವುದು. ಆದರೆ ತಂದೆಯೇ ತಾಯಿಗೆ ಮಗನನ್ನು ಏಕಮಾತ್ರ ಪುತ್ರನನ್ನು 
ಪ್ರೀತಿಮಾಡಬೇಡ ಎಂದು ಹೇಳುವುದು ಹೇಗೆ? ಸ್ಟ ಮನಸ್ಸನ್ನೂ 
ನೋಯಿಸಲಾರದವರು ಇನ್ನು ತಮ್ಮ ಮಡದಿಯ ಮನನೋಯಿಸಲು 
ಸಾಧ್ಯವೇ? ಆದರೂ ಜಾ ಆ "ಮಮತೆ ಪರಿವಾರ ಜನರ ಮೇಲೆ 
ಮೀರಿದ ಆದರ, ಕಂಡ ಹಾಗೇ ರಾಜಕುಮಾರನಲ್ಲಿ ಕೆಟ್ಟ ಗುಣವೊಂದನ್ನು 
ಬೆಳೆಸುತ್ತಿದೆ. ಅದು ಅವನ ಹಠದ ಸ್ವಭಾವ. 

ರಾಜಕುಮಾರ ಕೇಳಿದುದನ್ನು ಇಲ್ಲವೆನ್ನದೆ ಬಾಯಲ್ಲಿ ಬರುತ್ತಿದ್ದ ಹಾಗೇ 
ಬಯಕೆ ತೀರಿಸಿ, ಆ ಎಳೆಯ ಮೆದುಳಿನಲ್ಲಿ ತಾನು ಬೇಡಿದುದೆಲ್ಲಾ ದೊರೆಯಲೇ 
ಬೇಕು ಎಂಬ ಮನೋಭಾವವನ್ನು ಮಾಡಿಸಿದೆ. ಹಾಗೇ ಅದು ಶೀಘ್ರವಾಗಿ 
ದೊರೆಯದಿದ್ದರೆ ಕೊಂಚ ಸಿಡುಕು, ಸ್ವಲ್ಪ ಅಳು-ಬೇಕೆಂದುದು ತನ್ನ ಬಳಿ 
ಹಾರಿಬರುವುಡಂದು ಅವನಿಗೆ ಮನವರಿಕೆಯಾಗಿ. ಈಗ ಬಯಸುವ. ಬುದ್ಧಿ . 
ಚಂಡಿತನಕ್ಕೆ ದಾರಿ ಮಾಡಿದೆ. ವಯಸ್ಸು ಬೆಳೆದಂತೆ ಈ ಹಟದ ಬುದ್ಧಿಯೂ | 
ಬೆಳೆಯುತ್ತಿದೆ-ಒಮ್ಮೊಮ್ಮೆ ತಾಯಿಗೂ 'ಬೇಸರವಾಗುವಂತೆ. 

ಹಾಗೇ ಬೆಳೆದು "ಆರು ವರ್ಷದ ಬಾಲಕನಾದ ರಾಜಕುಮಾರ ಕೃಷ್ಣ. 


ನೃಪತುಂಗ ೪೩ 


೫ 
ಒಂದು ದಿನ ಚಕ್ರವರ್ತಿಗಳು ಒಡ್ಡೋಲಗದಿಂದ ಹಿಂದಿರುಗಿದಾಗ 


ಮಹಾರಾಜ್ಞಿ, ಸಂಪೂರ್ಣ ರಾಜವಸ್ತ ಧರಿಸಿದ ತಂದೆಯನ್ನು ಮಗನಿಗೆ 


' ತೋರಿದಳು. ಮಹಾರಾಜನನ್ನು ಎನ ಇಕ್ಕದ ಕಣ್ಣಿನಿಂದ ನೋಡುತ್ತಿದ್ದ 
ರಾಜಕುಮಾರ. 

“ಅದೇನು ಹಾಗೇ ನೋಡುತ್ತಿ ಪುಟ್ಟ ದೊರೆ, ಅಪ್ಪಾಜಿಯವರನ್ನು ಎಂದೂ 
ನೋಡಿರಲಿಲ್ಲವೇ? ಹಾಗೆ ನೋಡಬಾರದು ಕಂದಾ” 

_ ಎಂದು ಮಗನಿಗೆ ಹೇಳಿದರು ಮಹಾರಾಣಿ. 

“ನೋಡಲಿ ಬಿಡು ಲಕ್ಷ್ಮಾ ಈ ವಿಚಿತ್ರ ಉಡುಪು ಧರಿಸಿದ ಪ್ರಾಣಿ 
ಅಪ್ಪಾಜಿಯೇ ಎಂದು ಸಂದೇಹವಾಗಿರಬೇಕು. ಅಲ್ಲವೆ ಕೃಷ್ಣ? ನೋಡು 
ಒಂದಲ್ಲ ಒಂದು ದಿನ ನಿನಗೂ ಈ ಉಡುಪು ಹಾಕುವ ಗ್ರಹಚಾರ ತಪ್ಪಿದ್ದಲ್ಲ. 
ನೀನು ಹಾಕಿಕೊಳ್ಳುತ್ತಿಯಾ?” 

_-ಮಹಾರಾಜು. ನಗುತ್ತಾ ಮಗನನ್ನು ಕೇಳಿದರು. 

“ಹೂ, ನಾನು ಹಾಕಿಕೊಳ್ಳುತ್ತೇನೆ ಅಪ್ಪಾಜಿ, ನನಗೂ ಕೊಡಿ” 

- ಎಂದು ಕೇಳಿದ ರಾಜಕುಮಾರ. 

“ಇದರಲ್ಲಿ ನಿನಗಾವುದು ಬೇಕು ಹೇಳು. ಈ ಕವಚವೇ, ಕತ್ತಿಯೇ 
ಹಾರವೇ, ಕಟಿಮಾಲೆಯೇ, ತೋಳಬಂದಿಯೆ, ರತ್ನ ಕಂಕಣವೇ, ಮುದ್ರಿಕೆ 
ಯುಂಗುರವೇ- ಯಾವುದು ಬೇಕು ಹೇಳು?” 

- ತಾವು ಧರಿಸಿದ ಸಾರ್ವಭೌಮ ಪದವಿ ಸೂಕಚವಾದ ಒಂದೊಂದು 
ತೋಡವನ್ನೂ ತೋರಿಸಿ ಕೇಳಿದರು. ರಾಜಕುಮಾರ ಅದಾವುದಕ್ಕೂ ಮನಸ್ಸು 
ಮಾಡದೆ, ಚಕ್ರವರ್ತಿ ಮಸ್ತಕದ ಮೇಲೆ ನವರತ್ನ ಕಾಂತಿಯಿಂದ ಥಳಥಳಿಸುತ್ತಿದ್ದ 
ರಾಜ ಮುಕುಟವನ್ನು ನೋಡಿ- 

“ನನಗದನ್ನು ಕೊಡಿ ಅಪ್ಪಾಜಿ” - ಎಂದ. 

“ಛಲ ಅದನ್ನು ಕೇಳಬಾರದು ಕೃಷ್ಣ” 

- ಎಂದು ಮಾಜಾ, ಕೇಳಬಾರದುದನ್ನು ಕೇಳಿದ ಮಗನನ್ನು 
ಗದರಿಕೊಂಡಳು. 

“ಊಹು-ನನಗದು ಬೇಕು ಅಪ್ಪಾಜಿ, ನಾನು ಅದನ್ನೇ ಹಾಕಿಕೊಳ್ಳಬೇಕು.” 

-ಕೃಷ್ಣ ತಾಯಿ ಗದರಿದುದನ್ನು ಕಂಡು ಸಿಟ್ಟಾಗಿ, ಪುಟ್ಟ ಕಾಲನ್ನು ನೆಲಕ್ಕೆ 
ಅಪ್ಪಳಿಸಿ ಹೇಳಿದ. 


೪೪ ನ್ಗ ೃಪತುಂಗ 


ಮಗನ ವಿಚಿತ್ರ ಬಯಕೆಯನ್ನು ಕಂಡು ಮಹಾರಾಜರಿಗೆ ನಗೆ ಬಂತು. 
ಆ ನಗುವಿನಲ್ಲೇ ಮಗನ ನೆತ್ತಿಯನ್ನು ನೇವರಿಸಿ... 

ಇದು ಬಹಳ ಭಾರ ಕೃಷ್ಣ ಇದನ್ನು ಧರಿಸಲು ತುಂಬಾ ಶಕ್ತಿ ಬೇಕು. 
ನಿನಗೆ ಇದನ್ನು ಧರಿಸುವ ಶಕ್ತಿ ಬಂದಾಗ, ನೀನೇ ಇದನ್ನು ಹಾಕಿಕೊಳ್ಳುವೆಯಂತೆ. 
ಆ ದಿನ ನಾನೇ ಇದನ್ನು `ನಿನ್ನ ನೆತ್ತಿಯ ಮೇಲಿಡುತ್ತೇನೆ ಕೃಷ್ಣ "ಇವೊತ್ತು 
ಬೇಡ” 

-ಎಂದರು. ಕೃಷ್ಣನಿಗೆ ಮಹಾರಾಜರ ಮಾತು ಅರ್ಥವಾಗಲಿಲ್ಲ. ತನಗೆ 
ಬೇಕಾದುದನ್ನು ಕೊಡುವುದಿಲ್ಲ ಎನ್ನು ತ್ತಿದ್ದಾರೆ. ಎನು ವುದಷ್ಟು. ಮಾತ್ರ 
ಅರ್ಥವಾಯಿತು. 

“ಊಹು, ನಾನಿವತ್ತೇ ಆ ಕಿರೀಟ ಹಾಕಿಕೊಳ್ಳುತ್ತೇನೆ ಅಪ್ಪಾಜಿ.'' 

“ಕೃಷ್ಣ. ಅದು ಮಹಾರಾಜರ ಕಿರೀಟ. ಅದು ನಿನಗೆ ಬೇಡ. ನಿನಗೆ 
ಅದಕ್ಕಿಂತ ಒಳ್ಳೆಯ ಕಿರೀಟ ಕೊಡುತ್ತೇನೆ, DE 

ಸ "ಮಗನ ಮನಸ್ಸನ್ನು ಆ ಕಿರೀಟದ ಕಡೆಯಿಂದ ಹೊರಳಿಸಲು 
, ಯತ್ನಿಸಿ ಹೇಳಿದರು ಮಹಾರಾಣಿ. 

'ಜೇರೇನು ಬೇಡ. ನನಗೆ ಅದು ಬೇಕು.” 

“ಬೇಡ ಎ೦ದುದನ್ನು ಕೇಳಬಾರದು ಕೃಷ್ಟ... y 

ಮಹಾರಾಣಿ ಗಡುಸಾದ ಧ್ವನಿಯಲ್ಲಿ ಹೇಳಿದರು. 

“ನನಗದು ಬೇಕು, ಆ ಕಿರೀಟವೇ ಬೇಕು. ಅಪ್ಪಾಜಿ, ನನಗದನ್ನು 
ಕೊಡಿ” ಎಂದು ಕೃಷ್ಣ ಮಹಾರಾಜರ ತೊಡೆಯನ್ನು ತೋಳುಗಳಿಂದ ಸುತ್ತಿ 
ಕೇಳಿದ. 

“ಇದು ನನ್ನದಲ್ಲ ಕೃಷ್ಣ, ಯಾರೋ ನನಗೆ ಇದನ್ನು ಕೊಟ್ಟಿದ್ದಾರೆ. 
ಒಂದು ದಿನ ಅವರೇ ಇದನ್ನು ನಿನಗೆ ಕೊಡುತ್ತಾರೆ ಕೃಷ್ಣ. "ಅಲದ "ಇದಕ್ಕೆ 
ಅಷ್ಟು ಅಪೇಕ್ಷೆಪಡಬಾರದು. ಸ ತುಂಬಾ ಬರೀ ಮುಳ್ಳಿದೆ. ಇ 

“ಮುಳಿಲ್ಲ, ಸುಳ್ಳು ಅಪ್ಪಾಜಿ.” 

“ಊಹೂ, ಸುಳ್ಳಲ್ಲ ಕೃಷ್ಣ" ನಾನು ಹೇಳಿದುದು ನಿಜ. ನೀನಿನ್ನೂ ಚಿಕ್ಕವನು. 
ಅದಕ್ಕೇ ಇದರಲ್ಲಿ ಮುಳ್ಳಿರುವುದು ನಿನಗೆ ಕಾಣುವುದಿಲ್ಲ.” 

"ಮುಳ್ಳಿಲ್ಲ ಅಪ್ಪಾಜಿ ನನಗೆ ಗೊತ್ತು ನನಗೆ ಕೊಡಬಾರದೂಂತ ಹಾಗೆ. 
ಹೇಳುತ್ತಿದೀರಿ. "ಸ 

ಮಗನಾಡಿದ ಮಾತು ಕೇಳಿ, ಚಕ್ರವರ್ತಿಯ ಹೃದಯಕ್ಕೇಕೋ ಮುಳ್ಳು 
ಮುರಿದಂತಾಗಿ, ಆ ವ್ಯಥೆ ಮುಖದಲ್ಲಿ ತೇಲಿ ಮರೆಯಾಯಿತು. 


\ 


ನೃಪತುಂಗ ೪೫ 


ಧ್ವನಿ ಕೊಂಚ ಗಂಭೀರವಾಯಿತು. 

“ನನಗೆ ಇದರ ಮೇಲೆ ಇದಕ್ಕಾಗಿ ಸುಳ್ಳಾಡುವಷ್ಟು ಆಸೆಯಿಲ್ಲ ಕೃಷ್ಣ 
ಎ೦ದಿದ್ದರೂ ಇದು ನಿನ್ನದೇ, ಇದೇ ನಿನ್ನ ಬಳಿ ಬರುವವರೆಗೂ ಸುಮ್ಮನಿರು. P 

“ಎಂದೋ ಜೇಡ, ಅದು ನನಗಿವತ್ತೇ ಬೇಕು.” 

ಮಹಾರಾಜ ದನಿಯಲ್ಲಾದ ಸೂಕ ಕ್ಷ, ಬದಲಾವಣೆಯನ್ನು ಗುರುತಿಸಿದ 
ಮಹಾರಾಣಿ, ತಂದೆಯ ಕಾಲು ಸುತ್ತಿದ್ದ ಮಗನನ್ನು ತಮ್ಮತ್ತ ಎಳೆದುಕೊಂಡು 
ಹೇಳಿದರು- 

“ಮಾತು ಅತಿಯಾಯಿತು ಕೃಷ್ಣಾ 

“ಸ್ವಲ್ಪ ಸುಮ್ಮನಿರು ಲಕ್ಷಾ ಜಡಿ 

ಎಂದು ಮಗನ ಮೇಲಿನ ಸಿಟ್ಟಿನಿಂದ ಮುಖ ಕೆಂಪಾದ. ಅರಸಿಯ 
ಬೆನ್ನನ್ನು ನೇವರಿಸಿ, ಮಗನ ಮುಖದತ್ತ ತೀಕ್ಷ್ಣವಾಗಿ ನೋಡುತ್ತಾ ಕೇಳಿದರು- 

“ನಿನಗೀಗಲೇ ಇದನ್ನು ಕೊಟ್ಟರೆ ನಾನು “ಕಾಡಿಗೆ ಹೋಗಬೇಕಾಗುವುದಲ್ಲಾ 
ಕೃಷ್ಣಾ...” 

“ಬಕ” 

“ನನಗಿದನ್ನು ಕೊಟ್ಟವರು, ನನ್ನ ನ್ನು ಕಾಡಿಗೆ ಕಳಿಸುತ್ತಾರೆ.” 

“ಕಳಿಸಲಿ” 

“ಕೃಷ್ಣಾ... 3 

ಮಗನ ಮಾತು ಕೇಳಿ ಮಹಾರಾಣಿ ಸಹನೆ ಸೋತು, ಕರ್ಕಶ ಧ್ವನಿಯಲ್ಲಿ 
ಮಗನನ್ನು ಕರೆದರು. 

“ದ್‌ ಲಕ್ಷ... ಹಾಗಾದರೆ ನಿನಗೆ ನಾನು ಬೇಕೋ, ಈ ಕಿರೀಟ ಬೇಕೋ 
ಕೃಷ್ಣಾ?” 

“ಕಿರೀಟ!” 

-ಖಚಿತವಾದ ಧ್ವನಿಯಲ್ಲಿ ಹೇಳಿದ ರಾಜಕುಮಾರ. ಮಗನಾಡಿದುದನ್ನು 
ಕೇಳಿ ಮಹಾರಾಣಿ ಚಾಟಿಯ ಏಟು ತಿಂದಂತೆ ತಲ್ಲಣಿಸಿದರು. 

“ಅಪ್ಪಾಜಿ ಕಾಡಿಗೆ ಹೋದರೆ, ನಾನೂ ಕಾಡಿಗೆ 'ಹೋಗುತ್ತೇನಲ್ಲ ಕೃಷ್ಣಾ 
ನಾನು ನಿನಗೆ ಬೇಡವೇ?” 
“ದುಃಖದಿಂದ ತುಂಬಿತುಳುಕುವ ದ್ವನಿಯಲ್ಲಿ ಮಗನನ್ನು ಕೇಳಿದರು 
ರಾಣಿ. | 

“ಹೋಗು, ನೀನೂ ಕಾಡಿಗೆ ಹೋಗು. ನನಗೆ ಕಿರೀಟ ಬೇಕು. ಅಪ್ಪಾಜಿ, 
ನನಗದನ್ನು ಕೊಡುತ್ತೀರೋ ಇಲ್ಲವೋ...” ಎ೦ದು ಕೃಷ್ಣ ಅಳುಮೊಗ ಮಾಡಿದ. 


ಪತುಂಗ 


et 


೪೬ 


"ನೀನು ಮಗನಲ್ಲ, ಹೊಟ್ಟೆಯಲ್ಲಿ ಹುಟ್ಟಿದ ವಿಷಕ್ರಿಮಿ” ಎಂದು 
ಕರ್ಕಶವಾಗಿ ಹೇಳಿ ಮಹಾರಾಣಿ, ಅಲ್ಲೇ ಇದ್ದ ಕಂಚಿನ ಸಣ್ಣ ಜಾಗಟೆಯನ್ನು 
ಬಾರಿಸಿ, ದಾಸಿಯನ್ನು ಕರೆದರು. 

ದಾಸಿ, ಹೆಜ್ಜೆ ಸದ್ದಾಗದಂತೆ. ಆದರೆ ವೇಗವಾಗಿ ಬ೦ದು, ಅವರೀರ್ವರಿಗೂ 
ನಮಸ್ಕರಿಸಿ- ಕ್‌ 

`ಏನಪ್ಪಣೆ ದೇವಿ?” ಎಂದಳು. 
“ಯುವರಾಜನನ್ನು ಕರೆದುಕೊಂಡು ಹೋಗು” ಎಂದು ದಾಸಿಗೆ ಅಪ್ಪಣೆ 
ಮಾಡಿದರು ಮಹಾರಾಣಿ. 

ದಾಸಿ, ಬಾಲಕನಾದರೂ ರಾಜಕುಮಾರನಿಗೆ ತೋರುವ ಗೌರವವನ್ನು 
ತೋರಿ, ಕೃಷ್ಣನನ್ನು ಎತ್ತಿಕೊಳ್ಳಲು ಹೋದಳು, ತಾನು ಕೇಳಿದ ಕಿರೀಟವನ್ನು 
ಕೂಡದಿದ್ದಕ್ಕಾಗಿ ಸಿಟ್ಟಿನಿಂದ ಬುಸುಗುಟ್ಟುತ್ತಿದ್ದ ಕೃಷ್ಣ ತನ್ನನ ನ್ನು ಎತ್ತಿಕೊಳ್ಳಲು 
ಬಂದ ದಾಸಿಯ ತೋಳನ್ನು ಕಟಕ್ಕನೆ ಕಡಿದೆ, ದಾಸಿಯ ತೋಳಿನಿಂದ ರಕ್ತ 
ಚಿಮ್ಮುವಂತೆ. ನೋವಿನಿಂದ "ಹಾ' ಎಂದು ಚೇರ ಹೊರಟ ದಾಸಿ, ಮಹಾರಾಜ 
ಮಹಾರಾಣಿಯರ ಇದಿರು ಚೀರಲಾರದೆ ಹಾಗೇ ಆ ನೋವಿನ ಧ್ವನಿಯನ್ನು 
ಸೆರೆಹಿಡಿದು ತೋಳಲ್ಲಿ ತುಯ್ಯುವ ರಾಜಕುಮಾರನನ್ನು ಎತ್ತಿಕೊಂಡು 
ಹೊರಟಳು. 

“ಕೆ೦ಚಲೆ, ಬಿಡು ಅವನನ್ನು ಕೆಳಗೆ” 

-ಗದ್ದರಿಸಿ ಹೇಳಿದರು ಮಹಾರಾಣಿ. ಮಹಾರಾಣಿಯ ಕಠಿಣ ಧ್ದನಿ ಕೇಳಿ 
ರಾಜಕುಮಾರನನ್ನು ಕೆಳಗಿಳಿಸಿ ಹೆದರಿ ನಿಂತಳು ದಾಸಿ. 

"ಹೋಗು ಅಲ್ಲಿರುವ ಛಡಿ ತೆಗೆದುಕೊಂಡು ಬಾ.” 

- ದಾಸಿಗೆ ಅಪಣೆ ಮಾಡಿದರು ಮಹಾರಾಣಿ. ಆ ಮಾತನ್ನು ಕೇಳಿ 
ದಾಸಿ ಮತ್ತಷ್ಟು ಗಾಬರಿಯಾಗಿ ನಡುಗುತ್ತಾ ನಿಂತಳು. ಆವಳು" ತಮ್ಮ 
ಮಾತು ಕೇಳದುದನ್ನು ಕಂಡು, ಮಹಾರಾಣಿ ತಾವೇ ಅಷ್ಟು ದೂರ ವೇಗವಾಗಿ 
ನಡೆದು ಛಡಿಯನ್ನು. ತಂದು- 

“ಕೃಷ್ಣ, ಬಾ ಇಲ್ಲಿ” ಎಂದು ಕರ್ಕಶವಾಗಿ ಕೂಗಿದರು. ತಾಯಿಯ ಆ 
ಚುರುಕಾದ ದ್ವನಿ ಕೇಳಿ ಕೃಷ್ಣನೂ ಗಾಬರಿಯಾದ. ಅದುವರೆಗೂ ಸುಮ್ಮನಿದ್ದ 
ಮಹಾರಾಜರು- 

“ಲಕ್ಷ್ಮ... ಸ ” ಎಂದು ಮಹಾರಾಣಿಯ ಬಳಿ ಸಾರಿ, ಅವರ ಕೈ ಹಿಡಿದರು. 

“ದಯವಿಟ್ಟು ಪ್ರಭು, ಅಡ್ಡಿ ಬರಬೇಡಿ” ಎಂದವರೇ, ತಮತ್ರ ತಿರುಗಿದ 
ಕೃಷ್ಣನ ಕೃ ಕೆ ಎಳೆದುಕೊಂಡು, ಅವನ ಅಂಗೈ ಮೇಲೆ ಛಡಿಯಿಂದ ಹೊಡೆದರು. 
ಶ್‌ ಮೃದುವಾದ ಅಂಗೈಯ ಮೇಲೆ ರಕ್ತದಲ್ಲಿ ಬರೆದಂತೆ 


ನೃ ಪತುಂಗ ೪೭ 


ಮೂಡಿತು ಛಡಿಯ ಗುರುತು. ಏಟಿನ ನೋವು ತಡೆಯಲಾರದೆ ಕೃಷ್ಣ- 
“ಅಮ್ಮಾ” ಎಂದು ಚೀರಿದ. 

“ತೊಲಗಾಚೆ, ಕೆ೦ಚಿಲೆ, ರಾಜಕುಮಾರನನ್ನು ಎಳೆದುಕೊಂಡು ಹೋಗು” 
ಎಂದರು ಮಹಾರಾಣಿ. 

“ನೋವಿನಿಂದ ತಲ್ಲಣಿಸುವ ರಾಜಕುಮಾರನನ್ನು ಎತ್ತಿಕೊಂಡು ವೇಗವಾಗಿ 
ಕಣ್ಣುಮರೆಯಾದಳು ದಾಸಿ. ದಾಸಿ ಕಣ್ಣುಮರೆಯಾದ ಕೂಡಲೇ ಮಹಾರಾಣಿ 
ಕೈಯಲ್ಲಿದ್ದ ಛಡಿಯನ್ನು ನೆಲಕ್ಕೆ ಬಿಸುಟು, ಉಕ್ಕಿಬ೦ದ ದುಃಖದ ಸೆಳೆತಕ್ಕೆ 
ಸೋತು. 'ಬಳಿಯಿದ್ದ ವರಾ ಮೇಲೆ re ಛಡಿಯ 
ಏಟು ತಿಂದವರಂತ. 

ದುಃಖದ ಬೇಗೆಯಲ್ಲಿ ಬೇಯುವ ಮಡದಿಯನ್ನು ಎತ್ತಿ ಎದೆಗೊತ್ತಿಕೊಂಡು 
ಹೇಳಿದರು ಮಹಾರಾಜರು- 

“ಲಕ್ಷ್ಮಾ...ಈ ದುಃಖದ ಹೆದರಿಕೆಗೇ ನಾನು ಅತಿ ಪ್ರೀತಿ ತೋರಿಸುವುದು 
ಬೇಡವಂದದ್ದು, ಹೋಗಲಿ ಬಿಡು.” 

“ಪ್ರಭು, ನಿಮಗೆ ತಕ್ಕ ಮಗನನ್ನು ಕೊಡಲಿಲ್ಲ, ನಾನು ನಿರ್ಭಾಗ್ಯೆ” 
ಎಂದರು ಮಹಾರಾಣಿ ಬಿಕ್ಕುತ್ತಾ 

“ಹಾಗನ್ನಬಾರದು ಲಕ್ವಾ" ೫ ತಾಯಿಯೇ ಹಾಗೆ ಹೇಳಬಹುದೆ, ಹುಡುಗು 
ಬುದ್ಧಿಯ ಮಾತನ್ನು ಅಷ್ಟು ಮನಸ್ಸಿಗೆ ಹಚ್ಚಿಕೊಳ್ಳಬಾರದು.” 

"ಇಲ್ಲ ಪ್ರಭು, ನನಗಿಂದು ತಿಳಿಯಿತು, ನಾನು ಹಡೆದುದು ಮಗನನ್ನಲ್ಲ 
ದುಃಖವನ್ನು.” 

"ಅಷ್ಟು ನಿರಾಶೆಯ ಕಠಿಣತೆಯನ್ನು ತಳೆಯಬಾರದು ದೇವಿ. ಇಂದು 
ದುಃಖವೆಂದು ಕಂಡದು, ನಾಳೆ ಆನಂದವಾಗಬಹುದು.” 

“ಇಲ್ಲ ಪ್ರಭು, ಇದು ಆನಂದವಾಗುವುದಿಲ್ಲ. ಕಹಿಸೋರೆಯ ಹೀಚು, 
ಬಲಿತಾಗಲೂ ವಿಷವೇ.” 

“ಊಹು, ಅಂಕೆ ಇಲ್ಲದೆ ಬೆಳದದ್ದರಿಂದ ಸ್ನ ಸ್ವಲ್ಪ ಹಟಮಾರಿತನ ಬಂದಿದೆ. 
ಸರಿಯಾದ ಗುರುವಿನ ಬಳಿ ಸೇರಿಸಿದರೆ, ಸ ಸರಿಹೋಗುತ್ತಾನೆ. ಚಿಂತೆ ಮಾಡಬೇಡ 
ಲಕ್ಷ್ಯ ಾ ಅಮೃತದಲ್ಲಿ ವಿಷ ಜನಿಸುವುದಿಲ್ಲ” 

“ಹಾಲಾಹಲ ಹುಟ್ಟಿದುದು ಕ್ಷೇರಸಾಗರದಲ್ಲೆ ಪ್ರಭು...'' 

“ಹುಚ್ಚು ಭೀತಿ ಬಿಡು ಅದನ್ನು. ಇನ್ನು ಮೇಲೆ ಕೊಂಚ ಪ್ರೀತಿ ಕಡಿಮೆ 
ಮಾಡಿ, ಅಂಕೆಯಲ್ಲಿಡು, ಸರಿಹೋಗುತ್ತಾನೆ.'' 

-ಎಂದು ಮಹಾರಾಜರು ಲಕ್ಷಾ ದೇವಿಯನ್ನು ಸಂತೈಸಿದರು. ಆದರೆ 


bu ನೃಪತುಂಗ 


ಅವರಾಡಿದ ಮಾತಿನಲ್ಲಿ ಏಕೋ ಅವರಿಗೇ ನಂಬಿಕೆ ಇದ್ದಂತಿರಲಿಲ್ಲ. 
ಮಹಾರಾಣಿಯವರೂ ಸಮಾಧಾನವಾದಂತೆ ತೋರಿಸಿಕೊಂಡರಾದರೂ 
ಅವರೆದೆಯಲ್ಲೂ ಮುಳ್ಳು ಅಳುಕುತ್ತಲೇ ಇದ್ದಿತು. ಕೊರಗಿನ ಕಿಡಿ ಹೊತ್ತಿತು 
ಅವರ ಮಮತೆಯ ಹೂ ಬಳ್ಳಿಯಲ್ಲಿ. 


ಶ್ರಿ 


ಅಂದಿನಿಂದ ರಾಜಕುಮಾರನನ್ನು ದಾರಿಗೆ ತರುವ ವಿಚಾರ ಉಳಿದೆಲ್ಲಾ 
ರಾಜಕಾರಣದ ಯೋಚನೆಗಳಿಗಿಂತ ಹಿರಿದಾಗಿ ಕಾಡತೊಡಗಿತು ಮಹಾರಾಜ 
ರನ್ನು. ಏನು ಕೆಲಸ ಮಾಡುತ್ತಿದ್ದರೂ, ಏನು ಯೋಚನೆ ಮಾಡುತ್ತಿದ್ದರೂ 
ಆ ಯೋಚನೆಯ ನಡುವೆ ತಟಕ್ಕನೆ ಹಟಮಾರಿ ಮಗನ ನೆನಪಾಗಿ, ಅವರ 
ಚಿತ್ತ ಜಲ ಕದಡುವುದು. ಹಾಗೇ ಚಿಂತಿಸುತ್ತಾ ಕುಳಿತುಕೊಳ್ಳುವರು. 

"ಈ ರಾಜ್ಯ ಈ ಸಿಂಹಾಸನ, ಈ ರಾಜಮಕುಟಕ್ಕೆ ಯೋಗ್ಯನಾದಾನೇ 
ಕೃಷ್ಣ? ಇದೆಲ್ಲವನ್ನೂ ನಿರ್ವಹಿಸುವ ಶಕ್ತಿ ಬರುವುದೇ ಅವನಿಗೆ” 

aL ಗೋದಾವರಿಯವರೆಗೆ ಹರಡಿದ ರಾಜ್ಯ ಅದರ ಸುತ್ತಲೂ 
ಹೊತ್ತು ಕಾಯುತ್ತಾ ನಿಂತ ವೈರಿ ಸಮೂಹ, ರಾಜ್ಯಾಡಳಿತದ ಸಹಸ್ರ ಸಮಸ್ಯೆಗಳು 
ನೆನಪಾಗಿ, ಅವರೆದೆಯಲ್ಲಿ ನಿರಾಶೆಯ ಹೊಗೆ ಜಂ “ತಲೆ ಕುಸಿದು 
ಕುಳಿತುಕೊಳ್ಳುವರು. 'ಮಹಾರಾಣಿಯ ಗರ್ಭದಲ್ಲಿ ಈ ರಾಜ್ಯಕ್ಕೆ ಯೋಗ್ಕನಾದ 
ಮತ್ತೊಬ್ಬ ಮಗನಾಗಬಾರದೇ?' ಎಂದು ಬಯಸಿ. 

ಬಯಕೆ, ಆಸೆದುಃ ಖಕ್ಕೆ ದಾರಿ ಎಂದು ಮಹಾರಾಜರು ಓದಿ, ಕೇಳಿ 
ಅರಿತಿದ್ದರು. ಆದರೆ ಆ ಮಾತು ಇಷ್ಟು ಕಟು ಸತ್ಯವಾಗಿ ತಮ್ಮ ಜೀವನದಲ್ಲೇ 
'ಮನವರಿಕೆಯಾಗುವುದೆಂದು ಊಹಿಸಿರಲಿಲ್ಲ. ಎಷ್ಟಾದರೂ. ಸತ್ಯ ವಿಚಿತ್ರ 
ಒಮ್ಮೆ ಬಯಕೆಯ ಬಳಿಯಲ್ಲಿ ಬಿಟ್ಟ ಫಲವನ್ನು ಕಂಡೇ ಮಹಾರಾಜರಿಗೆ 
ಮತ್ತೊಮ್ಮೆ ಬಯಸಲೂ ಹೆದರಿಕೆಯಾಗಿತ್ತು. 

ದ್ರ ಚೆಂತೆ-ಬಯಕೆಗಳ ನಡುವೇ ದಿನಗಳುರುಳಿ ರಾಜಕುಮಾರ ಎಂಟು 
ವರ್ಷ ವಯಸ್ಸಿನವನಾದ. ಅವನ ವಯಸ್ಸು ಹೆಚ್ಚಿದಂತೆ ಮಹಾರಾಜರ 
ಚಿಂತೆ ಹೆಚ್ಚಿತು. ಇಷ್ಟು ದಿನ ಚಿಕ್ಕ ವಯಸ್ಸು ಬೆಳೆಯಲಿ ಎಂದು ದಿನ 
ದೂಡಿದುದಾಗಿತ್ತು. ಇನ್ನು ದಿನ  ದೂಡುವಂತಿರಲಿಲ್ಲ. ಯಾರಾದರೂ 
ಸರಿಯಾದ ಗುರುಗಳ ಬಳಿ ಬಿಟ್ಟು ರಾಜಕುಮಾರನ ಬುದಿ ತಿದ್ದಿಸಬೇಕು. 
ಇಲ್ಲವಾದರೆ ಬಲಿತ ಬುದ್ದಿದಾರಿಗೆ “ಬರುವುದೇ? ಹಾಗೆಂದುಕೊಂಡು, ತಮಗೆ 


ನೃಪತುಂಗ ೪೯ 


' ಸರಿಯೆಂದು ಕಂಡುಬಂದ ಒಬ್ಬಿಬ್ಬರನ್ನು ರಾಜಕುಮಾರನಿಗೆ ವಿದ್ಯಾಭ್ಯಾಸ 


ಮಾಡಿಸಲು ಗೊತ್ತುಮಾಡಿದರು. ಆದರೆ, ಅಂತಿಂಥವರ ಕೈಯಲ್ಲಿ ಅದು 


` ಆಗುವ ಕೆಲಸವಲ್ಲವೆಂದು ಬಹುಬೇಗ ಮಹಾರಾಜರಿಗೆ ಮನವರಿಕೆಯಾಯಿತು- 


, ರಾಜಕುಮಾರನಿಗೆ ಶಿಕ್ಷಣ ಕೊಡಲು ನೇಮಿಸಿದ ಚ೦ದ್ರಪ್ರಭಾಚಾರ್ಯರು ತಮ್ಮ 


ವಿಫಲತೆಯನ್ನು ಸೂಚಿಸಿದಾಗ. 


ಆಚಾರ್ಯರು ಮಹಾರಾಜರನ್ನು ಕಂಡು, ಫಲ ಮಂತ್ರಾಕ್ಷತೆಯಿತ್ತು 
SW, 

“ಪ್ರಭು, ರಾಜಕುಮಾರರಿಗೆ ಪಾಠ ಹೇಳುವುದು ನನ್ನಿಂದ ಆಗದ ಕೆಲಸ, 
ಮನ್ನಿ; ಸಜೇಶ 

'ಅವರ ಮಾತಿನಲ್ಲಿ ಖಿನ್ನತೆ ತಾನೇತಾನಾಗಿ ಒಡಮೂಡಿತ್ತು. 

“ಏನಾಯಿತು ಆಚಾರ್ಯರೇ?” 

“ಏನೂ ಇಲ್ಲ ಪ್ರಭು.” 

“ಉಹೂ, ಏನೋ ಆಗಿದೆ. ನೀವೇನೋ ವಿಷಯವನ್ನು ನಮ್ಮಿಂದ 
ಮುಚ್ಚಿಡುತ್ತಿದ್ದೀರಿ. ಏನಿದ್ದರೂ ನಿಶ್ಶಂಕೆಯಿಂದ ಹೇಳಿ. ರಾಜಕುಮಾರರ 
ವಿಷಯವೆಂದು ಸಂಕೋಚಪಡಬೇಕಾದುದಿಲ್ಲ. ನಿಮ್ಮ ವಿಷಯದಲ್ಲೇನಾದರೂ 
ತಪ್ಪು ನಡೆದುಕೊ೦ಡರೇ?” 

“ಇಲ್ಲ ಪ್ರಭು. ಅವರಿಗೆ ಪಾಠ ಹೇಳುತ್ತೇನೆ ಎಂದು ಬಂದುದು ನಮ್ಮದೇ 
ತಪ್ಪಾಯಿತು. ನಮ್ಮಿಂದ ಅವರು ಕಲಿಯಬೇಕಾದುದೇನೂ ಇಲ್ಲ.” 

"ದರ. 

ಅವರಾಡಿದ ಮಾತು ಕೇಳಿ ಚಕಿತರಾಗಿ ಕೇಳಿದರು ಮಹಾರಾಜರು. 

“ನಿಜ ಪ್ರಭು, ಎಲ್ಲ ಪಾಠಗಳಿಗಿಂತಲೂ ದೊಡ್ಡದಾದ ಪಾಠವನ್ನು 
ರಾಜಕುಮಾರರು ಕಲಿತಿದ್ದಾರೆ...” 

“ಯಾವ ಪಾಠವನ್ನು?” 

“ತಾವು ರಾಜಕುಮಾರರು, ಉಳಿದವರು ತಮ್ಮ ಆಶ್ರಿತವರ್ಗ ಎ೦ಬ 
ಪಾಠ ಅವರು ಕಲಿತಿದ್ದಾರೆ ಪ್ರಭು, ಆ ಪಾಠ ಬೆಳೆದ ನೆಲದಲ್ಲಿ ಬೇರಾವ 
ಪಾಠವೂ ನಾಟುವುದಿಲ್ಲ. ದೊರೆಗಳ ಅಪ್ಪಣೆಯಾದರೆ ಒಂದು ಮಾತು 
ಬಿನ್ನವಿಸಿಕೊಳ್ಳುತ್ತೇನೆ.” 

“ಹೇಳಿ ಆಚಾರ್ಯ.” 

“ರಾಜಕುಮಾರರಿಗೆ ಪಾಠ ಹೇಳುವ ಮರ್ಯಾದೆ ತಪ್ಪಿದರೂ, ಅವರ 


4 


೫೦ ನೃಪತುಂಗ 


ಮೇಲೆ ನನಗೆ ಮೊದಲಿನಷ್ಟೇ ಪ್ರೀತಿ ಇದೆ ಪ್ರಭು. ನನ್ನ ಮಾತನ್ನು ತಪ್ಪ 
ತಿಳಿಯಬಾರದು.” 

"ನಮ್ಮ ಮುಂದೆ ಮಾತಾಡುವಾಗ ತಾವು ಆ ಬಗೆಯ ಸಂಕೋಚ 
ತೋರಿಸು ವುದು ನಮಗೇ ಶ್ರೇಯಸ್ಕರವಲ್ಲ ಆಚಾರ್ಯ. ಹೇಳಬೇಕಾದುದನ್ನು 
ಆಶೀರ್ವಾದವೆಂದು ಹೇಳಿ.” 

ಮಹಾರಾಜರಾಡಿದ ಮಾತನ್ನು ಕೇಳಿ, ವ ದ್ಧ ಚಂದ್ರಪ್ರಭಾಚಾರ್ಯರ 
ಕಣ್ಣಲ್ಲಿ ಅಯಾಚಿತವಾಗಿ ನೀರಾಡಿತು. ಹೇಳಿದರು”. 

“ಮುಕ್ತಕಂಠದಿಂದ ಹೇಳುತ್ತೇನೆ ಪ್ರಭು-ನೂರುವರ್ಷ-ಅಲ್ಲ ಸಾವಿರ 
ಚ್ಟ: ಬೆಳಕಾಗಿ ಬಾಳಿ.” 

ಭಗವದನುಗ್ರಹ. ನ 

“ರಾಜಕುಮಾರರ ವಿಷಯದಲ್ಲಿ ನಾನು ಹೇಳುವುದಿಷ್ಟೇ ಮಹಾಪ್ರಭು. 
ಅರಮನೆಯ ವಾತಾವರಣ ತಪ್ಪಿಸುವವರೆಗೂ ಅವರಿಗೆ ವಿದ್ಯೆ ಹತ್ತುವುದಿಲ್ಲ. 
ಹಾಗೇ ರಾಜಕುಮಾರರಿಗೆ ಯಾರಲ್ಲಿ ಗೌರವಿದೆಯೋ, ಅವರನ್ನು ಗುರುಗಳಾಗಿ 
ನೇಮಿಸಿ. ತಾವು ನನ್ನಲ್ಲಿ ಏನೋ. ನಂಬಿಕೆಯಿಟ್ಟು ದೊಡ್ಡ ಜವಾಬ್ದಾರಿಯ 
ಕೆಲಸ ಒ ಒಪ್ಪಿಸಿದಿರಿ. ಪ್ರಭುವಿನ ಭರವಸೆಗೆ ತಕ್ಕವನಾಗಬಿಲ್ಲ ನಾನು. ಮನ್ನಿ; ಸಬೇಕು. 
ಅಪ್ಪಣೆಯಾದರೆ ಹೋಗಿಬರುತ್ತೇನೆ. 

“ರಾಜಕುಮಾರರಿಗೆ ನಾವು ಬುದ್ಧಿ ಹೇಳುತ್ತೇವೆ ಆಚಾರ್ಯ. ದುಡುಕಿ 
ಅವಿನಯತೆಯ ಮಾತಾಡಿದ್ದರೆ ಕ್ಷಮಿಸಿ.” ಮತ್ತೊಂದು ಬಾರಿ ಪ್ರಯತ್ನಮಾಡಿ.” 
“ಅದರಿಂದ ಉಪಯೋಗವಾಗುವುದಿಲ್ಲ: ಪ್ರಭು. ಶಿಷ್ಯನಿಗೆ ಗುರುವಿನಲ್ಲಿ 
ಗೌರವವಿಲ್ಲವಾದಲ್ಲಿ ವಿದ್ಯೆ ವಿಕಾಸವಾಗುವುದಿಲ್ಲ. ಆದ್ದರಿಂದ ಆ ಪ್ರಯತ್ನ 
ಬೇಡ. ನಮಗಿನ್ನು ಅಪ್ಪಣೆಯೇ?” 

"ಸ್ವಲ್ಪ ತಡೆಯರಿ ಆಚಾರ್ಯ!” 

_ಎಂದು ಹೇಳಿ ಮಹಾರಾಜರು, ಬೆಳ್ಳಿಕಟ್ಟಿಗೆಯ “ಆಳನ್ನು ಕರೆದು, 
ಭಂಡಾರಿಯಿಂದ ಶಾಲುಜೋಡಿ, ನೀರು ನಿಷ್ಠ ನಾಣ್ಯಗಳನ್ನು ಹೊನ್ನ 
ಹರಿವಾಣದಲ್ಲಿ ತರಿಸಿ, ಆಚಾರ್ಯರಿಗಿತ್ತು ಹೇಳಿದರು- 

“ಆಚಾರ್ಯ, ತಾವು ತಮ್ಮ ಮೇಲಿನ ಅಭಿಮಾನದಿಂದ ಏನಾಯಿತೆಂಬು 
ದನ್ನು ಹೇಳದಿದ್ದರೂ, ರಾಜಕುಮಾರರಿಂದ ಅಪಚಾರವಾಗಿದೆಯೆಂಬುದಷ್ಟು 
ನಮಗೆ ಮನವರಿಕೆಯಾಗಿದೆ. ತಾವು ಅಸಮಾಧಾನಪಡಬಾರದು. ನಿಮ್ಮಂಥವರ 
ಅಸಮಾಧಾನದ ನಿಟ್ಟುಸಿರು ಸೋಕಿದರೆ ಈ ರಾಜ್ಯ ಕರ್ಪೂರದಂತೆ ದಹಿಸಿ 
ಹೋಗುತ್ತದೆ. ಹೋಗುವಾಗಲೂ ಒಳಿತಾಗಲೆಂದು ಹರಸಿ ಹೋಗಿ. ನಮ್ಮ 


ನೃಪತುಂಗ ೫೧ 


ಮಕ್ಕಳು ನಿಮ್ಮಿಂದ ಎದ್ಯಾದಾನ ಪಡೆವ ಭಾಗ್ಯ ಪಡೆದು ಬರಲಿಲ್ಲ. ಅದು 


ನಮ್ಮ ದೌರ್ಭಾಗ್ಯ.” 


| 
| 
ಬ 
| 


ದೊರೆಗಳ ್ವ ಒಂದೊಂದು ಮಾತಿನಲ್ಲೂ ಅವರ ಹೃದಯದ ಅಪಾರ 
ಃ ಯಾತನೆ ತೆರೆತೂಗುತ್ತಿತ್ತು. ಅವರ ಮಾತನ್ನು ಕೇಳಿದ ಬಳಿಕ ಆಚಾರ್ಯರಿಗೆ 
MA ಗಂಟಲು ಗದ್ಗದವಾಯಿತು. ಬರಲಾರೆನೆನ್ನುವ ಮಾತನ್ನು 
ಬಲವಂತಾಗಿ ಎಳೆತಂದು- 

“ಪ್ರಭು, ಈ ರಾಜ್ಯಕ್ಕೆ ನಿಮ್ಮ ಸದ್ಗುಣವೇ ಪರಮ ರಕ್ಷಾದೇವತೆ” ಎಂದು 
ನುಡಿದು ಮರ್ಯಾದೆಯಿಂದ ಮಹಾರಾಜರಿತ್ತ ಉಡುಗೊರೆಯನ್ನು ಸ್ವೀಕರಿಸಿ 
*ರಮಭವರ್ಧತಾಂ ರಾಷ್ಟ್ರಕೂಟ ಸಂತಾನಶ್ರೀಃ” ಎಂದು ಹರಸಿ, ಇದರು. 

ಆಚಾರ್ಯರು ಕಣ್ಣಿದಿರಿನೆಂದ ಮರೆಯಾಗುವವರೆಗೂ ಪ ಪ್ರಯತ್ನಪೂರ್ವಕ 
ವಾಗಿ ಗಾ೦ಭೀರೃವನ್ನು ಕಾಪಾಡಿಕೊಂಡಿದ್ದ ಚಕ್ರವರ್ತಿ, ಅವರು 
ಕಣ್ಣುಮರೆಯಾದ ಕೂಡಲೇ ಆಸನದ ಮೇಲೆ ಕುಸಿದುಬಿದ್ದು ನಿಟ್ಟುಸಿರಿಟ್ಟರು. 

ಆಚಾರ್ಯರು ಹೋಗುವುದನ್ನೇ ಕಾದಿದ್ದಂತೆ ಮರುಗಳಿಗೆಯೇ ರಾಜಕುಮಾರ 
ತಾನೇ ಮಹಾರಾಜರಿದುರು ಬಂದು ಕೇಳಿದ- 

“ಅಪ್ಪಾಜಿ, ಆಚಾರ್ಯರು ಹೋದರೆ?” 

“ಹೋದರು ಕೃಷ್ಣ ಮತ್ತೆ ಬರುವುದಿಲ್ಲವೆಂದು ಅಪ್ಪಣೆ ಪಡೆದು ಹೋದರು.” 

"ಒಳ್ಳೆಯದೇ ಆಯಿತು ಅಪ್ಪಾಜಿ, ಇನ್ನವರು ಬರುವುದೇ ಬೇಡ.” 

“ಗುರುಗಳ ವಿಷಯಲ್ಲಿ ಅಗೌರವದ ರಾ ಶ್ರೇಯಸ್ಕರವಲ್ಲ 
ಕಷ್ಟ” 

“ಅವರು ಮಾತ್ರ ತಮ್ಮ ವಿಷಯದಲ್ಲಿ ಅಗೌರವದಿಂದ ನಡೆದುಕೊಳ್ಳ 
ಬಹುದೇ ಅಪ್ಪಾಜಿ?” 

“ಹಿರಿಯರು ಎಂದೂ, ಏನು ಮಾಡಿದರೂ ನಮಗೆ ಅಗೌರವವಲ್ಲ. 
ಕೃಷ್ಣಾ ಹಿರಿಯರು ಮಾಡಿದುದನ್ನು ಆಶೀರ್ವಾದವೆಂದು ಗ್ರಹಿಸಬೇಕು.” 

“ಅಪಮಾನ ಮಾಡಿದರೂ...” 

“ಬಹಳ ಚಿಕ್ಕ ವಯಸ್ಸಿನಲ್ಲೇ ಬಹುದೊಡ್ಡ ಮಾತುಗಳನ್ನಾಡುವುದನ್ನು 
ಅಭ್ಯಾಸ ಮಾಡಿದ್ದೇಯ ಕೃಷ್ಟ 'ಅದು ತಪ್ಪು. ಅಗೌರವ, ಅಪ ಪಮಾನ ಕಾಜ 
ನಮಗೆ ಅಪಮಾನ. ಅಗೌರವ ಇತರರಿ೦ದ ಆಗುವುದಿಲ್ಲ ಮಗೂ. ನಮ್ಮ 
ನಡತೆಯೇ ನಮಗೆ ಮಾನಾಪಮಾನವನ್ನುಂಟು ಮಾಡುವುದು. ನೀರನ್ನು 
ಕಲಕಿದಂತೆ ಗಾಳಿ, ಬೆಟ್ಟವನ್ನು ಕಲಕಲು ಸಾಧ್ಯವೇ? ಇಂಥ ಭಾವನೆಯನ್ನು 
ಬಿಡಬೇಕು ಕೃಷ್ಣ ರಾಜಕುಮಾರ ನಡತೆಯಲ್ಲೂ ರಾಜಕುಮಾರನಾಗಿರಬೇಕು.” 


ನ ನೃಪತುಂಗ 


“ನೀವು ಯಾವಾಗಲೂ ಹೀಗೆಯೇ ವಿಚಿತ್ರವಾಗಿ ಮಾತಾಡುತ್ತೀರಿ ಅಪ್ಪಾಜಿ. 
ನಿಮ್ಮೆಲ್ಲರ ಕಣ್ಣಿನಲ್ಲೂ ನಾನೇನು ಮಾಡಿದರೂ ತಪ್ಪೆ. ನಿಮಗೆ "ನನ್ನ ಮೇಲೆ 
ಪ್ರೀತಿಯೇ ಇಲ್ಲ ಅಪ್ಪಾಜಿ. 8 

ಪ್ರೀತಿ ಎಂದರೆ ಏನು ಕೃಷ್ಣಾ? ನೀನು ಮಾಡಿದುದೆಲ್ಲಾ ಸರಿ ಎನು ವುದೇ 
ಪ್ರೀತಿಯೇ?” 

"ಇಲ್ಲ, ಇತರರನ್ನು ಮೆಚ್ಚಿ, ನನ್ನಲ್ಲಿ ತಪ್ಪು ಕಾಣುವುದು ಪ್ರೀತಿಯೇ 
ಅಪ್ಪಾಜಿ? ಆ ಮುದುಕ....'' 

'ಕೃಷ್ಣ-ಮಾತು ಬಳಸುವಾಗ ಎಚ್ಚರವಿರಲಿ.” 

-ಅದುವರೆಗೂ ಮೃದುವಾಗಿ ಮಾತನಾಡುತ್ತಿದ್ದ ಮಾಹಾರಾಜರು 
ಆಚಾರ್ಯರನ್ನು ಮಗ 'ಮುದುಕ' ಎಂದು ತಾತ್ಸಾರವಾಗಿ' ಕರೆದುದನ್ನು ಕೇಳಿ 
ಬಿರುಸಾಗಿ ಚುರುಕು ಮುಟ್ಟುವ ಧ್ವನಿಯಲ್ಲಿ ಹೇಳಿದರು. 

“ತಪ್ಪಾಯಿತು ಅಪ್ಪಾಜಿ" ತುಟಿ ಕಚ್ಚಿ ಹೇಳಿದ ರಾಜಕುಮಾರ. 

“ಆಚಾರ್ಯರು ಬೀದಿಯ ಭಿಕಾರಿಯಂತೆ ನನ್ನನ್ನು ಮಾತನಾಡಿಸಬಹುದೇ 
ಅಪ್ಪಾಜಿ?” 

“ನು ಹೇಳಿದರು?” 

"ಹೇಳಿಕೊಟ್ಟ ಪಾಠ, ಈ ದಿನ ಒಪಿಸಲಿಲ್ಲ...” 

“ತಪ್ಪಲ್ಲವೇ?” 

“ಇರಬಹುದು ಅಪ್ಪಾಜಿ ಆದರೆ, ಅಷ್ಟಕ್ಕೇ ಅವರು ಬೇರೆಯವರಾಗಿದ್ದರೆ 
ಗೆಣ್ಣು ಮುರಿಯುವಂತೆ ಏಟು ಬೀಳುತ್ತಿತ್ತು” ಎಂದರು. 

ಅದಕ್ಕೆ ನೀನೇನು ಹೇಳಿದೆ?” 

“ಅರಮೆನೆಯ ವೇತನದಿಂದ ಜೀವಿಸುವವರಿಗೆ ರಾಜಕುಮಾರರು 
ಯಾರೆಂದು ಗೊತ್ತಿರಬೇಕು ಎಂದೆ.” 

“ಆಡಾರದ ಮಾತಾಡಿದೆ ಕೃಷ್ಣಾ, ನಮ್ರತೆ ಇರಬೇಕಾದಲ್ಲಿ ದುರಹಂಕಾರದ 
ಮಾತನಾಡಿದೆ. ರಾಜಕುಮಾರ ಏನಿಸಿಕೊಂಡ ನಿಮಗೆ ಈ ರೀತಿ ಮಾತಾಡಲು 
ನಾಚಿಕೆಯಾಗಬೇಕಾಗಿತ್ತು. ನಿಮ್ಮ ತಾಯಿ ಈ ಮಾತು ಕೇಳಿದರೆ ಎಷ್ಟು 
ನೊಂದುಕೊಳ್ಳುತ್ತಾಲೆ, ಬಲ್ಲೆಯಾ” ಕೃಷ್ಣ?” 

“ಅಮ್ಮನಿಗೂ' ಹೇಳಿ, ಆಕೆಯ ಕೈಯಲ್ಲೂ ನಿಮ್ಮ ಹಾಗೆ ಅನ್ನಿಸಿ 
ಕೊಂಡದ್ದಾಯಿತು ಅಪ್ಪಾಜಿ. ನೀವಿಬ್ಬರೂ ಬಟ ಎಲ್ಲರ ಕೆಣ್ಣಿನಲ್ಲೂ ನಾನೇ 
ಪಾಪಿ. ಒಬ್ಬರಿಗೂ ನನ್ನ ಮೇಲೆ ಪ್ರೀತಿ ಇಲ್ಲ” 

— ಎಂದು ಕೃಷ್ಣ ಸಿಟ್ಟನಿಂದ ನೆಲಕ್ಕೆ ಕಾಲಪ್ಪಳಿಸುತ್ತಾ ಬಿರುಗಾಳಿಯಂತೆ 
ಹೊರಟುಹೋದ. 


| 
| 
) 


ನೃಪತುಂಗ ೫೩ 


"ಅಯ್ಯೋ ನಿರ್ಭಾಗ್ಯ!” ಎಂದು ನಿಟ್ಟುಸಿರು ಬಿಟ್ಟರು ಮಹಾರಾಜರು. 
ಮರುಗಳಿಗೆಯೇ ಅವರ ಹೃದಯದಲ್ಲಿ ಅಪಾರ ಕಹಿ ಕಲಕಿ ಬಂದು ತಮಗೆ 
ತಾವೇ ಹೇಳಿಕೊಂಡರು- 

“ನಿರ್ಭಾಗ್ಯ. .ನಿರ್ಭಾಗ್ಯ...ನೀನಲ್ಲ ಕೃಷ್ಣ ಬಯಸಿ ಬಯಸಿ ನಿನ್ನಂಥ 
ಮಗನನ್ನು ಪಡೆದ ನಾನು ನಿರ್ಭಾಗ್ಯ” 

ಆ A ಅಂದುಕೊಳ್ಳುತ್ತಿದ್ದ ಹಾಗೇ ಚಕ್ರವರ್ತಿಗಳ ಕಣ್ಣಿದಿರು ಕತ್ತಲ 
ಪಡೆ ಬೀಡು ಬಿಟ್ಟಂತಾಯಿತು. 


ಹ 


ರಾಜಕುಮಾರನಿಗೆ ತಕ್ಕ ಗುರುಗಳನ್ನು ಆರಿಸುವುದು ಚಕ್ರವರ್ತಿಗಳಿಗೆ 
ದೊಡ್ಡದೊಂದು ಸಮಸ್ಯೆಯಾಯಿತು. ಸಟ್ಟಮಾರಯೂ ಅಹಂಭಾವದ 
ಸ್ಹಭಾವದವನೂ ಆದ ಅವಕ ಮನಸ್ಸನ್ನು ಒಲಿಸಿಕೊಳ್ಳುವ ಶಕ್ತಿಯೂ ಗುರು 
ವಾಗುವವರಲ್ಲಿ ಇರಬೇಕಾಗಿತ್ತಲ್ಲದೆ, ಹೋತಿ ವಿಶಾಲವಾದ ಸಾಮ್ರಾಜ್ಯದ 
ಸಾರ್ವಭೌಮನಾಗತಕ್ಕನಿಗೆ ಆಗತ [ವಾದ ವಿದೆ [ಗಳನ್ನು ಕಲಿಸಿ, ಆ ಮಹತ್ತದ 
ಹೊಣೆಗಾರಿಕೆಯನ್ನು ಹೊರಬೇಕಾದ ಶಿಸ್ತು, ಸಂಯಮ ಅಂತಃ ಕರಣಗಳನ್ನು 
ರಾಜಕುಮಾರ ಮನೋಭೂಮಿಯಲ್ಲಿ "ಅರಳಿಸುವ ಶಕ್ತಿಯೂ ಅವರಿಗೆ 
ಇರಬೇಕಾಗಿತ್ತು. ಇಲ್ಲವಾದಲ್ಲಿ ಅಂಥ ಗುರುವಿನಿಂದ ಉಪಯೋಗ 
ವಾಗುವಂತಿರಲಿಲ್ಲ. ಆದರೆ ಅಂಥ ಗುರುಗಳನ್ನು ಎಲ್ಲಿಂದ ತುರುವುದು? 
ಈ ಗುರುತರವಾದ ಹೊಣೆಗಾರಿಕೆಯನ್ನು ಹೊರಬಲ್ಲ ಗುರು ಯಾರು? 

ಚ೦ದ್ರಪ್ರಭಾಚಾರ್ಯರ ಪ್ರಸ೦ಗ ಆರಕಂಥವರಿಗೆ ಈ ಕಾರ್ಯವನ್ನು 
ಒಪ್ಪಿಸಿದರೆ ಎಂಥ ಕಹಿಯುಸಿತೇಕುಗುತ್ತದೆ ಎ೦ಬುದನ್ನು ಚಕ್ರವರ್ತಿಗಳಿಗೆ 
ಕಲಿಸಿತ್ತು ಆದರೆ ಸರಿಯಾದ ಗುರು ಎಲ್ಲಿ ಸಿಗಬೇಕು? 

ಅಂಥ ಗುರು ದೊರೆವವರೆಗೂ ರಾಜಕುಮಾರ ಸ್ಪಚ್ಛೆಂದವಾಗಿ ಅಲೆದಾಡಿ 
ಕೊಂಡಿರಬೇಕೇ, ಅಂತಃಪುರದ ಕೈಗೊಂಬೆಯಾಗಿ ಅದು ಇದ್ದದ್ದೂ ಅಪಾಯಕರ. 

ಹಾಗಾದರೇನು ಮಾಡಬೇಕು ಒ೦ಬ ಹೊಯ್ದಾಟದಲ್ಲಿ ಚಕ್ರವರ್ತಿಗಳ 
ಚಿತ್ತವೃತ್ತಿ ತೂಗಾಡುತ್ತಿರುವಾಗಲೇ ಒಂದು ದಿನ ಬನವಾಸಿ ಹನ್ನೆರಡು 


೫ ನೃಪತುಂಗ 


ಸಾವಿರದ ಮಂಡಲೇಶ್ವರರಾದ ಬಂಕೇಶರು ಚಕ್ರವರ್ತಿಗಳು ಭೇಟಿಗೆಂದು 
ರಾಜಧಾನಿಗೆ ಬಂದರು. 

ಬಂಕೇಶರು ಚಕ್ರವರ್ತಿಗಳ ಲ ಪಾತ್ರರಾದ ಮಂಡಲಾಧಿಪತಿಗಳೂ, 
ನೆಚ್ಚಿನ ಸೇನಾಧಿಪತಿಗಳು ಅಷ್ಟೇ ಅಲ್ಲ, ಸಮಾನವಯಸ್ಸರಾದ ಅವರಲ್ಲಿ 
ಪ್ರಭು- ಸಾಮಂತ ಸಂಬಂಧಕ್ಕೂ ಮೀರಿದ ಆಪ ಸ್ನೇಹವಿತ್ತು. ಮಂಡಲೇಶ್ವರ 
ರೊಂದಿಗೆ ನಾಲ್ಕು ದಿನ ಕಳೆದರೆ, ಚಕ್ರವರ್ತಿಗಳ ಮನಸ್ಸು ಎಷ್ಟೋ 
ಹಗುರಾಗುತ್ತಿತ್ತು ಎಂತಲೇ ಅವರು ರಾಜಧಾನಿಗೆ ಬಂದ ಸುದ್ದಿ 'ಸಮ್ಮುಖದ 
ಕರಣೀಕರಿ೦ದ ತಿಳಿದಾಗ ಚಕ್ರವರ್ತಿಗಳಿಗೆ ಅವರನ್ನು ಬೇಗ ಕಾಣುವ ಆಸೆ 
ಯಾಯಿತು. ಬ೦ಕರಸರು ಭೇಟಿ ಬೇಡುವ ಮೊದಲೇ, “ಮಾರ್ಗಾಯಾಸ 
ತೀರಿದ್ದರೆ ಬರಬಹುದು' ಎ೦ದು ತಾವೇ ಹೇಳಿ ಕಳುಹಿಸಿದರು. 

ಮೆಹಾರಾಜರ ಮಧ್ಯಾಹ್ನದ ಅಲನಿದ್ರೆ ತೀರಿದ ಬಳಿಕ ಬಂಕರಸರು 
ಚಕ್ರವರ್ತಿಗಳ ಬೇಟಿಗೆ ಬಂದರು-ಕಾಣಿಕೆಸಓತೆ. ಕಾಣಿಕೆಯ ಹರಿವಾಣಗಳನ್ನು 
ಹೊತ್ತು ತಂದ ಆಳುಗಳು, ಅದನ್ನು ಚಕ್ರವರ್ತಿಗಳು ಹಸ್ತಸರ್ಶದಿಂದ ಸ್ವೀಕಾರ 
ಮಾಡಿದ ಬಳಿಕ ಅವನ್ನು ಅರಮನೆಯ ಭಂಡರಾರಿಗೆ ಒಪ್ಪಿಸೆಲು ತೆಗೆದುಕೊಂಡು 
ಹೋದರು. 

“ಬಹು ದಿನಗಳ ಮೇಲೆ, ಮಂಡಲೇಶ್ಹರಿಗೆ ರಾಜಧಾನಿಯ 
ಬ ಜ್ರ ಬಂಕರಸರ ವಂದನೆಯನ್ನು ಸ್ವೀಕರಿಸಿ, ಕೇಳಿದರು. 

ಜಧಾನಿಯ ನೆನಪೇನೋ ನಿತ್ಯವೂ ಇತ್ತಲೇ" ಸೆಳೆಯುತ್ತಿತ್ತು. ಆದರೆ 

ಕೆಲಸ ಪ ಒತ್ತಡದಲ್ಲಿ ಇತ್ತ ಕಡೆ ಬರಲಾಗಶೆಲ್ಲ. ಕೊಂಚ `ಬಡುವಾದ 
ಕೂಡಲೆ ಧಾವಿಸಿ ಬಂದೆ. ಕ 

“ನಿಮ್ಮ ವಿಶ್ವಾಸಕ್ಕೆ ನಾವು ಚಿರಯಣಿಗಳು ಬಂಕರಸರೇ. ಮನೆಯಲ್ಲಿ 

ಸೌಭಾ ಂಗ್ಯವತಿಯವೆರು'ಕೆ ಕೇಮವೇ” 

"ಪ್ರಭುಗಳ ಅನುಗಹ, ಅರ್ಹಂತನ ಕೃಪೆ. ಮನೆಯ ಕಡೆ ಎಲ್ಲವೂ 
ಕಕನ 

`ನಿಮ್ಮ ಚಿರಂಜೀವಿಗಳು ಹೇಗಿದ್ದಾರೆ-ಕೇಳುವುದೇನು-ತಂದೆಗೆ ತಕ್ಕ ಮಗ! 
ತಂದಯಂತೆಯೇ ಇರಬೇಕು. ರಾಜಕುಮಾರರ ವಯಸ್ಸೇ ಅಲ್ಲವೇ ನಿಮ್ಮ 
ಚಿಷ RE ಸ್ಯ 

ಜಕುಮಾರರಗಿಂತ ಒಂದು ವರ್ಷ ದೊಡ್ಡವನಿರಬೇಕು ಲೋಕಾದಿತ್ತ 

ಅವನ ಯಗ ನನ್ನನ್ನು ಇಲ್ಲಿಯವರೆಗೂ ಎಳೆದುತಂದದ್ದು. ಇ 

ಬಂಕೇಶರ ಮಾತು ಕೇಳಿ 'ಚಕ್ರವರ್ತಿಗಳಿಗೆ ಮಂಡಲೇಶ್ವರರಿಗೂ ಪುತ್ರ 
ದುಃಖವೇ ಎನಿಸಿ ವೃಥೆಯಾಯಿತು. ಆದರೂ ಅದನ್ನು ತೋರಗೊಡದೆ. 


| ತಿ 


ನೃಪತುಂಗ ೫೫ 


“ನಮ್ಮಿಂದ ಏನಾದರೂ ಆಗುವುದಿತ್ತೇನು?” - ಎಂದು ಕೇಳಿದರು. 
'`ಮಹಾತ್ಕಾರ್ಯವೊಂ೦ದು ಪ್ರಭುಗಳಿಂದ ಆಗಬೇಕಾದುದಿದೆ. ಅಪ್ಪಣೆ 


ಯಾದರೆ ಬಿನ್ನವಿಸಿಕೊಳ್ಳುತ್ತೇನೆ.” 


“ನಮ್ಮಿಂದ ಆಗಬಹುದಾದ ಕಾರ್ಯ ಯಾವುದಿದ್ದರೂ ನಾವು ಮಾಡಿ 


| ಕೊಡಲು ಸಿದ್ಧರಾಗಿದೇವೆ. ಹೇಳಿ” 


“ಆಶ್ರಿತರಲ್ಲಿ ಪ್ರಭುಗಳಿಗೆ ಪರಮವಾತ್ನಲ್ಕ.” 
“ನಿಜ, ಆಶ್ರಿತರಿಗೆ ಪ್ರಭುಗಳಲ್ಲಿ ಇರುವಷ್ಟೇ. ಅದಿರಲಿ-ವಾತ್ಸಲ್ಯದ 
ಮಾತಾಡುವಾಗಲೂ ನಿಂತೇ ಮಾತನಾಡಬೇಕೇ? ಆಸನ ಸ್ವೀಕಾರ ಮಾಡಿ.” 

“ಪಭುಗಳಿದಿರು ನಿಂತು ಮಾತನಾಡುವುದೇ ನಮಗೆ ಶ್ರೇಯಸ್ಕರ.'”' 

"ಇದು ಓಲಗಸಾಲೆಯಲ್ಲ, ಓಲಗವೂ ಅಲ್ಲ, ಕುಳಿತುಕೊಳ್ಳಿ. ನೀವು 
ಕುಳಿತು ಮಾತನಾಡಬೇಕೆಂಬುದು ನಮ್ಮ ಅಪೇಕ್ಷೆ.” 

“ಪ್ರಭುಗಳ ವಿಶ್ವಾಸ ದೊಡ್ಡದು. ಆದರೂ ಇತರರು ಅದನ್ನು ತಪ್ಪು 
ತಿಳಿಯಬಹುದು.” 

"ಆ ಭೀತಿ ಏನೂ ಇಲ್ಲ, ಕುಳಿತುಕೊಳ್ಳಿ. ಬೇರಾರೂ ಈಗ ಬರುವಂತಿಲ್ಲ. 
ಒಂದು ವೇಳೆ ಬಂದರೂ, ನಾವೇ ಮಂಡಲಾಧೀಶ್ವರನಿಗೆ ಅವರು ಮಾಡಿದ 
ತಪ್ಪಿಗಾಗಿ ಕುಳಿತುಕೊಳ್ಳುವ ಶಿಕ್ಷೆ ವಿಧಿಸಿದ್ದೇವೆಂದು ಹೇಳುತ್ತೇವೆ. ಆಯಿತೆ... 
ಸಂಕೋಚ ಬೇಡ. ಮೈ ನಿಂತಾಗ ಮಾತು ಹೃದಯದಿಂದ ಬರುವುದಿಲ್ಲ.” 

-ಎ೦ದರು ಚಕ್ರವರ್ತಿಗಳು ನಗುತ್ತಾ. ಆ ವಿಶ್ವಾಸಕ್ಕೆ ಇದಿರಾಡಲಾರದೆ, 
ಬಂಕರಸರು ಆಸನ ಸ್ವೀಕಾರ ಮಾಡಿದರು. 

“ಈಗ ಹೇಳಿ-ನಮ್ಮಿಂದ ನಿಮಗೇನಾಗಬೇಕಿತ್ತು? ಯಾವ ಕಾರ್ವಭಾರ 
ಇಷ್ಟು ದೂರ ನಿಮ್ಮನ್ನು ಎಳತಂದಿತು?'' 

“ಅದೇ ನನ್ನ ಚಿರಂಜೀವಿಯ ವಿಷಯ. ಅವನಿಗೆ ಸರಿಯಾದ 
ಗುರುಗಳೊಬ್ಬರನ್ನು ಗೊತ್ತುಮಾಡಿ, ಅವರ ವಶಕ್ಕೆ ಅವನನ್ನು ಒಪ್ಪಿಸಬೇಕಾಗಿದೆ.” 
“ಅಂತೂ ನಮ್ಮೀರ್ವರಿಗೂ ಒಂದೇ ಸಮಸ್ಯೆ ಎಂದಂತಾಯಿತು.” 

“ಅ೦ದರೆ...ಪ್ರಭುಗಳ ಮಾತು ಅರ್ಥವಾಗಲಿಲ್ಲ?” 

“ನಮಗೂ ಅದೇ ಸಮಸ್ಯೆ ರಾಜಕುಮಾರರಿಗೂ ಒಬ್ಬ ಸರಿಯಾದ 
ಗುರುಗಳು ಬೇಕಾಗಿದೆ. ಯಾರನ್ನಾದರೂ ದೃಷ್ಟಿಯಲ್ಲಿಟ್ಟರುವಿರೇನು?” 

“ದೃಷ್ಟಿಯಲ್ಲೇನೋ ಒಬ್ಬರು ಇದಾರೆ. ಅವರು ಒಪ್ಪುವರೋ ಬಿಡುವರೋ 
ಅದು ಮುಂದಿನ ಮಾತು. ಅದಕ್ಕೆ ಮೊದಲು ಅವರನ್ನು ಬೇಡಲು ಚಕ್ರವರ್ತಿಗಳ 
ಅಪ್ಪಣೆ ಬೇಕು.'' 


೫೬ ನೃಪತುಂಗ 


“ಯಾರು ಹೇಳಿ?” 

"ಪೂಜ್ಯ ಗುಣಸೇನಾಚಾರ್ಯರು” 

ಬಂಕೇಶರು ಹೇಳಿದ ಹೆಸರು ಕೇಳಿ, ಚಕ್ರವರ್ತಿಗಳ ಮುಖ ಚಿ೦ತಾಗಸ್ತ 
ವಾಯಿತು. ಕೂಡಲೇ ಉತ್ತರ ಕೊಡದೆ ಕುಳಿತರು. 

`ನನ್ನ ಬೇಡಿಕೆ ತಪ್ಪಾನಿದ್ದರೆ ಪ್ರಭುಗಳು ಕ್ಷಮಿಸಬೇಕು” 

“ನಮ್ಮ ಬೇಡಿಕೆಯಲ್ಲೇನೂ ತಪ್ಪಿಲ್ಲ ಬಂಕರಸರೇ. ಆದರೆ ಅವರು ಇದಕ್ಕೆ 
ಒಪ್ಪುವರೇ ಎಂದು ಸಂದೇಹ. ಬಹು. ದೊಡ್ಡ ಕಾರ್ಯದ ಹೊರೆ ಹೊತ್ತಿದಾರೆ 
ಆಚಾರ್ಯರು.” 

“ತಪಸಿನಲ್ಲಿದಾರೆಯೇ?” 

“ಹೂ. ಹಾಗೇ ಅನ್ನಬಹುದು. ನೀವು ಹೇಳುವ ದೃಷ್ಟಿಯ ತಪಸ್ಸಲ್ಲ 
ವಾದರೂ ಬೇರೊಂದು ib ತಪಸ್ಟೇ ಅದು.” 

ಏನೆಂದು ಕೇಳಬಹುದೇ? 

“ತಪ್ಪೇನೂ ಇಲ್ಲ, ತಮ್ಮ ಜೀವಮಾನ ಕಾಲದಲ್ಲಿ ಜಿನಸೇನಾಚಾರ್ಯರು 
ಮುಕ್ಕಾಲುಭಾಗ ಮುಗಿಸಿದ “ಪೂರ್ವ ಪುರಾಣ' ವನ್ನು ಪೂರ್ಣಗೊಳಿಸುವ 
ಕಾರ್ಯದಲ್ಲಿ ನಿರತರಾಗಿದ್ದಾರೆ ಆಚಾರ್ಯರು. ಲೋಕೋದ್ಧಾರವಾಗುವ 
ಮಹಾಕಾರ್ಯ ಅದು. ಭಗವಜ್ಜಿನಸೇನಾಚಾರ್ಯರ ಭವ್ಯ ಕೃತಿಯನ್ನು 
ಪೂರ್ಣಮಾಡುವುದು, ಗುರುಗಳ ಪಟ ಸಿ ಶಿಷ್ಯರಾದ ಗುಣಭದ್ರಾಚಾರ್ಯರಿಂದಲೇ 
ಸಾಧ್ಯ. ಎಂತಲೇ ಅವರೂ ಸದಾ ಆ “ಕಾರ್ಯದ ತಪಸ್ಸಿನಲ್ಲಿ ನಿರತರಾಗಿದಾರೆ. 
ಈಚೀಚೆಗೆ ಹೆಚ್ಚಾಗಿ ಅರಮನೆಯತ್ತ ಕೂಡಾ ಬರುವುದಿಲ್ಲ. ಅದಕ್ಕೇ ಈ 
ಕೆಲಸಕ್ಕೆ ಅವರನ್ನು ಕೇಳಲು ಭೀತಿ. ನ್‌ 

“ಹಾಗಾದರೆ” ಪಃ ಬಯಕೆಯನ್ನು ಬಿಟ್ಟುಬಿಡುವುದೇ ಮೇಲು..” 

“ಹಾಗೆ ಬೇಡ. ನಿಮ್ಮ ಬಯಕೆಯನ್ನು ಆಚಾರ್ಯರ ಕಿವಿಯ ಮೇಲೆ 
ಹಾಕಿ. ನಿಮ್ಮ ಬಿನ ಹವನ್ನು ಅವರು ಮನ್ನಿ ಸಿದರೆ ನಮ್ಮ ಸ್ವಾರ್ಥವನ್ನೂ 
ಅಷ್ಟು ಸಾಧಿಸಬಹುದು. ಬಸದಿಗೆ ಹೇಳಿ ಕಳಿಸಿ ತಿಳಿದುಕೊಳ್ಳುತ್ತೇವೆ. ದರ್ಶನಕ್ಕೆ 
ಸಮಯವಿದೆ ಎಂದರೆ ಭೇಟಿ ಮಾಡೋಣ. ಒಂದು ವೇಳೆ" ಅವರು ನಿಮ್ಮ 
ಚಿರಂಜೀವಿಯರನು ಶಿಷ್ಯರಾಗಿ ಸ್ವೀಕರಿಸಲು ಒಪ್ಪಿದರೆ, ಆಗ ನಾವು ಹೇಳಿದಂತೆ 
ಕೇಳಬೇಕು ನೀವು. D 

"ಅಪ್ಪಣೆ ಕೊಡಿಸಿ ಪ್ರಭು.” 

“ಆಚಾರ್ಯರು ಒಪ್ಪಿದ ಬಳಿಕ ಆ ಮಾತು. ಈಗ ಅದರ ಅವಸರವಿಲ್ಲ... 
ಆ ಮಾತು ಆಯಿತಲ್ಲ. ಮತ್ತೇನು ವಿಶೇಷ ನಿಮ್ಮ ಪ್ರಾಂತದತ್ತ? ಎಲ್ಲಾ 


ನೃ ಪತುಂಗ | ೫೭ 


ಕ್ಷೇಮವೇ? ತಲವನಪುರದ ಅರಸರು ಹೇಗಿದಾರೆ? ದಾಳಿಯ ಸಿದ್ದತೆಗಳೇನೂ 
ಇಲ್ಲವಲ್ಲ.” 

“ಗಂಗ ಅರಸು ರಾಚಮಲ್ಲರಿಗೆ ಆ ಧೈರ್ಯವಿಲ್ಲ. ಆದರೆ ಆ ಬಯಕೆ 
ಇಲ್ಲವೆಂದಲ್ಲ. ರಾಚಮಲ್ಲರ ಕುಮಾರಿ ಜಾಯಬ್ಬೆಯನ್ನು ನೊಳಂಬದೊರೆ 
ಪೊಳಲ ಚೋರರಿಗೆ ಕೊಟ್ಟು ವಿವಾಹವಾದುದು ಪ್ರಭುಗಳಿಗೆ ತಿಳಿದಿರಬೇಕು?” 

“ಹೂ, ನಮಗೂ ವಿವಾಹದ ಆಹ್ಹಾನ ಪತ್ರಿಕೆ ಬಂದಿತ್ತು. ಗಂಗರಾಯ 
ಜ್‌ ತಂದು ತಲುಪಿಸಿದರು.” 

“ಆ ವಿವಾಹದ ಆಂತರ್ಯ, ರಾಷ್ಟ್ರಕೂಟರ ವಿರುದ್ದ ಸಮರದಲ್ಲಿ 
ನೊಳಂಬರ ನೆರಪು ಪಡೆಯುವುದೇ ಆಗೆದೆಯೆಂದು ಜೇಹುಗಾರರಿಂದ 
ತಿಳಿಯಿತು. ಶಿವಮಾರ ನೆಟ್ಟ ದ್ವೇಷದ ಬಳ್ಳಿ ಇನ್ನೂ ನಶಿಸಿಲ್ಲ. ನಾನೇನೋ 
ಎಚ್ಚರವಾಗಿ. 

“ಅದು ಇಷ್ಟು ಬೇಗ ನಶಿಸುವುದಲ್ಲ. ತಂದೆಯವರು ಅವರನ್ನು “ಕೃತಘ್ನ 
ಗಂಗ'ರೆಂದು ಕರೆದುದು ತಪ್ಪಲ್ಲ. ಅಂತೂ ಪನ ಆ ಬಿರುದನ್ನು ನಕ 
ಪಡಿಸಿಕೊಳ್ಳುವ ಯತ್ನ ದಲ್ಲಿದ್ದಾರೆ ಎನ್ನಿ. 

“ಪ್ರಯತ ವೇನಿದ್ದರೂ ಫಲಿಸುವುದಿಲ್ಲ.” 

“ಸ್ವಧಾ ಎಚ್ಚರವಾಗಿರಬೇಕು. 4 

“ನಾನು ಜೀವ೦ತನಾಗಿರುವವರೆಗೂ ಪ್ರಭುಗಳಿಗೆ ಆ ಚಿಂತೆ ಬೇಡ.” 

“ನಿಮ್ಮ ವಿಷಯದಲ್ಲಿ ನಮಗೆ ಆ ಭರವಸೆ ಇದೆ. ಆದರೂ...” 

“ವನು ಸಂಶಯ ಪ್ರಭು?” 

“ಸಂಶಯವಲ್ಲ. ಸಮರದ ಮಾತು ಬಂದರೆ ಬೇಸರವಾಗುತ್ತದೆ. 
ಅರಸರೆನ್ನಿ, ಸಿಕೊಂಡವರಿಗೆ ಸದಾ ಯುದ್ಧ ಚಿಂತೆಯೊಂದೇ ಇರಬೇಕೇ? ಇನ್ನೆಷ್ಟು 
ನೆತ್ತರಿನಲ್ಲಿ ನೆಲ ನೆನೆದು, ಯುದ್ಧ ಬೇಡವೆಂಬ ಬುದ್ಧಿ ಬರಬೇಕೋ. ತಮ್ಮ 
ಕ್ಷುದ್ರ ದ್ವೇಷ, ಪ್ರತೀಕಾರಕ್ಕಾಗಿ ಎಷ್ಟು ಜನ ನಿರಪರಾಧಿಗಳಿಗೆ ಸಾವು ತರಬೇಕು? 
ಸ್ನೇಹ ಸಂಧಾನಗಳೆಲ್ಲಾ ರೀ ಹಸರಿಗೆ ಮಾತ್ರ ಉಳಿದಿರುವಂತೆ ಕಾಣುತ್ತದೆ. 
ಈ ಅರಸರಿಗಿರುವ ಸಮರಾತುರವನ್ನು ಕಂಡರೆ, ಅವರು ಸಿದ್ಧತೆ 
ಮಾಡಿಕೊಳ್ಳುತ್ತಿದ್ದಾರೆಂದು ನಾವು, ನಾವು ಸಿದ್ಧರಾಗುತ್ತಿದ್ದೇವೆಂದು ಇನ್ನೊ! ಬರು 
-— ಈ ರಕಪಾತ 'ಿದತೆಗೆ ಬಿಡುವೇ ಇಲ್ಲವೇ?” 

“ನನಗೂ ಹಾಗೇ ಅನಿಸುತ್ತದೆ ಪ್ರಭು - ಈ ವ್ಯರ್ಥ ರಕ್ತಪಾತದಿಂದ 
ಜಗತ್ತಿಗೆ೦ದು ಮುಕ್ತಿ?” 

“ಸೇನಾಧಿಕಾರಿಗಳಿಗೂ ಸಮರ ದ್ವೇಷವೇ?” 


೫೮ ನೃ ಪತುಂಗ 


“ಸೇನಾಧಿಪತಿಯೂ ಮನುಷ್ಯನಲ್ಲವೇ ಪ್ರಭು? ಶತ್ರುಗಳು ಸತ್ತಾಗ, 
ನೊಂದಾಗ ಹೃದಯಕ್ಕೆ ಉನ್ನತ ಹರ್ಷವಾಗಬಹುದು. ಆದರೆ ಆ ಪ್ರಯತ್ನ ದಲ್ಲಿ 
ನಮ್ಮ ಪ್ರೀತಿಯ ಜನರೂ ಸಾಯುವುದಿಲ್ಲವೇ? ಆ ನೋವು ನಮ್ಮೆದೆಯನ್ನಿ ರಿಯು 
ವುದಿಲ್ಲವೇ ಪ್ರಭು? ಒಮ್ಮೊಮ್ಮೆ ಸಮರವಾದಾಗಲೂ ನೂರಾರು ಮಂದಿ 
ಮೆಚ್ಚಿನ ಭಟರನ್ನು ಕಳೆದುಕೊಂಡು, ಅವರ ಮನೆಯವರಿಗೆ ಅವರೆಲ್ಲರ 
ಸಾವಿನ ಸ ಸುದ್ದಿ ಕರಚಲು ಹಿಂದಿರುಗುವಾಗ ಸೇನಾಧಿಪತಿಯ ಎದೆಯೂ 
ಬಿರಿದುಹೋಗುತ್ತದೆ ಪ ಪ್ರಭು. ಆದರೇನು ಮಾಡುವುದು. ಕ್ಷತ್ತಿಯರಲ್ಲಿ ಅಹಿಂಸಾ 
ಬುದ್ದಿ ತಪ್ಪು ನಂದು ಜನ ಭಾವಿಸುತ್ತಿರುವವರೆಗೊ ಕತ್ತಿಗೆ ವಿಶ್ರಾಂತಿ 
ಕೊಡುವಂತಿಲ್ಲ. ಈ 

“ಅಂತೂ ನಮ್ಮಿಬ್ಬರ ಆಲೋಚನೆಗಳೂ ಒಂದೇ ಎಂದ ಹಾಗಾಯಿತು. 
ಎಂದೋ ಒಂದು ದಿನ ಈ ಸಮರದಾಹದಿಂದ ಜಗತ್ತಳಯವಾಗಿ ಬಳಿಕ 
ಯುದ್ಧ ಬೇಡ, ಭಗವಂತನು ಕೊಟ್ಟ ಬುದ್ಧಿಯ ಶಕ್ತಿಯನ್ನು ಉಪಯೋಗಿಸಿ 
ವೈಮನಸ್ಯವನ್ನು ತೀರಿಸಿಕೊಳ್ಳೋಣ ಎಂಬ ಬುದ್ಧಿ ಬರುತ್ತದೆ ಲೋಕಕ್ಕೆ. 
ತಾರು ಖಂಡಿತ. ಆದರೆ ಆ ದಿನದವರೆಗೂ ನಾವಿಬ್ಬರೂ ಇರುವುದಿಲ್ಲ. 
ಆದ್ದರಿಂದ ಆ ಚಿಂತೆ ಏಕೆ?.... ಬರುಬರುತ್ತಾ ನಮ್ಮ ಸ್ವಾರ್ಥಬುದ್ಧಿ ಹೆಚ್ಚುತ್ತಿದೆ 
ಬಂಕರಸರೇ. ಜಿ 

ಚಕ್ರವರ್ತಿಗಳ ಮಾತು ಕೇಳಿ ಬಂಕರಸರಿಗೆ ಆಶ್ಚರ್ಯವಾಯಿತು. ಆ 
ಮಾತನ್ನು ನಂಬದೆ ಹೇಳಿದರು- 

ಚಿ ಚಿನ್ನಕ್ಕೆ ತುಕ್ಕು ಹಿಡಿಯುವು ದಿಲ್ಲ ಪ್ರಭು.” 

“ಹಾಗನ್ನುತ್ತೀರಾ — ನೋಡಿ. ನಿಮಗೆ ರಾಜಧಾನಿಯಲ್ಲಿ ಬೇರೆ 
ಕೆಲಸವಿತ್ತೇ ನೋ. ಆದರೆ ಇಲ್ಲೇ ಹಿಡಿದು ನಿಲ್ಲಿಸಿಬಿಟ್ಟೆವು ಇಷ್ಟು "ಹೊತ್ತು. 
ಬಸದಿಗೆ” ಚಾರದನ್ನು ಕಳಿಸಿ, ಅಲ್ಲಿಂದ ಸುದ್ದಿ ಬಂದಮೇಲೆ ನಿಮ್ಮ ಬಿಡಾರಕೆ 
ಸುದ್ದಿ ಕಳಿಸುತ್ತೇವೆ. “ಗಬಹುದೇ? ಹಾಗೇ-ಈಃ ರಾತ್ರಿ ಇಲ್ಲೇ ಜೋಜನಕ್ಕೆ 
ಬರಬಹುದಲ್ಲ' - ಪಂಜೆ ಲಾಭವನ್ನು ನೀಡುವುದಾದರೆ ಸಂತೋಷ. ಟ್ಟ 

“ಅಪ್ಪಣೆ, ಅಂತೂ "ನನ್ನಲ್ಲಿ ಪ್ರಭುಗಳಿಗೆ ತುಂಬಾ ವಿಶ್ವಾಸ. ಆ ಎಶ್ವಾಸಕ್ಕೆ 
ಪಾತ್ರರಾಗುವ ಯೋಗ್ಯತೆ ನಮ್ಮದಾಗಲಿ ಎಂದು ಹಾರೆ ಸುತ್ತೇವೆ. ತ 

“ಯಾರೂ ಕನ್ನ ಡಿಯ ಸಾಲ ತೀರಿಸುವುದಿಲ್ಲ ಬ6ಕರಸರೇ” 

- ನಗುತ್ತಾ ಹೇಳಿದರು ಮಹಾರಾಜರು. 

“ಪ್ರಭುಗಳು ಮನ್ನಿಸಬೇಕು. ನನಗೆ ಕತ್ತೆಯ ಭಾಷೆ ಅರ್ಥವಾದಂತೆ. 
ಕಾಡ್‌ ಭಾಷೆ ಅರ್ಥವಾಗುವುದಿಲ್ಲ. ಚತ 

“ಕಾವ್ಯವೇನೂ ಇಲ್ಲ ಬ೦ಕರಸರೇ. ನಾವು ಮುಖ ನೋಡಿಕೊಂಡಾಗ, 
ಕನ್ನಡಿ ನಮ್ಮ ಮುಖವನ್ನೇ ನಮಗೆ ತೋರಿಸುತ್ತದೆ. ಅದಕ್ಕಾಗಿ ಕನ್ನಡಿಗೆ 


ನೃ ಪತುಂಗ ೫೯ 


ನೀವು - "ಸುಂದರವಾದ ಮುಖ ತೋರಿಸಿದೆ' ಎಂದು ಕೃತಜ್ಞತೆ ತೋರಿಸು 
ತ್ತೀರಾ?) ನಿಮ್ಮ ಮುಖ ಇದ್ದಂತೆ ತೋರಿಸುವುದು ಕನ್ನ ಡಿಯ ಧರ್ಮ. 
ನಾವೂ ಅಷ್ಟೇ" — ನಿಮ್ಮ ವಿಶ್ವಾಸವನ್ನೇ ನಮ್ಮಲ್ಲಿ ಕಂಡು "ಅದಕ್ಕೆ ಕೃತಜ್ಞತೆ 
ಅರ್ಪಿಸಬಾರದು ಎಂದೆ" ಕ್ಕ 

“ಈ ಒ೦ದು ಮಾತಿಗೆ ನೂರು ಜನ್ಮದ ಜೀವ ಕೊಡಬಹುದು ಪ್ರಭು, 
ಅಪ್ಪಣೆಯಾದರೆ ಬರುತ್ತೇನೆ. ಸನಿ ಧಾನಕ್ಕೆ "ತುಂಬಾ ತೊಂದರೆ ಕೊಟ್ಟೆ ಬಹು 
ಹೊತ್ತು ಮಾತನಾಡಿಸಿ 

ನಂಥ ತೊಂದರೆ ಆಗಾಗ ಕೊಡುತ್ತಿರಿ.” 

ಬಂಕರಸರು ಚಕ್ರವರ್ತಿಗಳಿಗೆ ಅಬಿಮಾನ ತುಂಬಿದ ಹೃದಯದಿಂದ 
ವಂದಿಸಿ ಬಿಡಾರಕ್ಕೆ ತೆರಳಿದರು. 

ಆ ಸಂಜೆಯೇ ಆಚಾರ್ಯರ ಸಾಯಂಪೂಜೆ, ಉಪಹಾರ ಮುಗಿದ 
ಮೇಲೆ, ಚಕ್ರವರ್ತಿಗಳು ಬ೦ಕರಸರೊಡನೆ ಚೌವ್ವೀಸ ತೀರ್ಥಂಕರ ಬಸದಿಯ 
ಬಳಿಯ ಆಶ್ರಮದಲ್ಲಿ ವಾಸವಾಗಿದ್ದ ಗುಣಭದ್ರಾಚಾರ್ಯರನ್ನು ದರ್ಶನ 
ಮಾಡಿದರು. ಚಕ್ರವರ್ತಿಗಳ ಪಂಚ ಸುವರ್ಣ ಕಲಶದ ಮೇನಾ ಬಸದಿಯ 
ಬಾಗಿಲಿಗೆ ಬರುತ್ತಿದ್ದ ಹಾಗೇ ಆಚಾರ್ಯರು ಶಿಷ್ಠ ಸ ಸಮೇತರಾಗಿ ಚಕ್ರವರ್ತಿಗಳನ್ನು 
ಅವರ ಹಿಂದೆ ಆಶ್ವಾರೋಹಿಗಳಾಗಿ ಬಂದ ಬಂಕರಸರನ್ನು ಆಶೀರ್ವಚನಗಳಿಂದ 
ಇದಿರುಗೊಂಡು, “ಬಸದಿಯಲ್ಲಿ ಅವರಿಗೆ ತೀರ್ಥ ಪ್ರಸಾದಗಳನ್ನಿತ್ತು. ತಮ್ಮ 
ಅಧ್ಯಯನ ಮಂದಿರಕ್ಕೆ ಕರೆದೊಯ್ದರು. 

"ಸಾಮ್ರಾಜ್ಯ ಕುಶಲವೇ ಮಹಾರಾಜ?” 

ಗುಣಭದ್ರಾಚಾರ್ಯರು ತಮ್ಮ ಉಸಿರಿನಿಂದ ಗಾಳಿಯಲ್ಲಾಡುವ ಕ್ರಿಮಿಗಳಿಗೆ 
ತೊಂದರೆಯಾಗಬಾರದೆಂದು ಬಾಯಿಗೆ ತೆಳುವಾದ ಬಟ್ಟೆ ಅಡ್ಡವಿಟ್ಟುಕೊಂಡು 
ಕೇಳಿದರು ಚಕ್ರವರ್ತಿಗಳೂ, ಬ೦ಕರಸರೂ ಕುಳಿತ ಮೇಲೆ. 

“ಆಚಾರ್ಯರ ಕೃಪೆಯಿಂದ ಯಾವ ತೊಂದರೆಯೂ ಇಲ್ಲ ಆಚಾರ್ಯರ 
ತಪಸ್ತಾಧನೆ ನಿರ್ಬಾದಿತವಾಗಿ ನಡೆಯುತ್ತಿದೆಯೇ?” 

ಧಮ್ಮ ಆಳ್ವಿಕೆಯಲ್ಲಿ ಯಾವುದಕ್ಕೂ ಕೊರತೆಯಿಲ್ಲ. ಬಂಕರಸರೂ 
ಬಹುದೂರ ದಯಮಾಡಿಸಿದರು. ಬಸವಾಸಿಯತ್ತ ಎಲ್ಲಾ ಕ್ಷೇಮವೇ?” 
“ಆಚಾರ್ಯರ ಆಶೀರ್ವಾದ” - ಎಂದರು ಬಂಕರಸರು, ಆಚಾರ್ಯರಿಗೆ 
ವಂದಿಸಿ. | 

“ಚಕ್ರವರ್ತಿಗಳೂ, ಅವರ ನೆಚ್ಚಿನ ಮಂಡಲೇಶ್ವರರೂ ಒಟ್ಟಿಗೇ ಬ೦ದುದರಲ್ಲಿ 
ಏನೋ "ವಿಶೇಷವಿರಬೇಕು. ಅಲ್ಲವೇ?” 

“ಆಚಾರ್ಯರಿಗೆ ತೊಂದರೆಯಾಗದಿದ್ದರೆ, ಒಂದು ಮನವಿ ಸಲ್ಲಿಸಬೇಕೆಂದು 


ಟ್ರಾ ನೃಪತುಂಗ 


ಬಂದೆ. ಚಕ್ರವರ್ತಿಗಳೂ ಕೃಪೆಯಿಟ್ಟು ನನ್ನೊ! ೦ದಿಗೆ ಬಿಜಯ ಮಾಡಿದರು - 
ನನ್ನ ಮನವಿಯನ್ನು ತಾವೇ, ನನ್ನ ಪರವಾಗಿ ಹೇಳಲು.” 

“ಅಂತೂ ಸವನ ಸಿದ್ದತೆ ಮಾಡಿಕೊಂಡೇ ಬಂದಿದೀರಿ. ಅಪ್ಪಣೆಯಾಗಲಿ, 
ನನ್ನಿಂದೇನಾಗಬೇಕು?9' 

“ಅಚಾರ್ಯರಿಗೆ ತೊಂದರೆಯಾಗದಿದ್ದರೆ, ನನ್ನ ಮಗನನ್ನು  ಶಿಷ್ಟನನ್ನಾಗಿಸಿ 
ಸ್ವೀಕರಿಸಿ, ವಿದ್ದಾ ]ನುಗಹ ಮಾಡಬೇಕು.” 

ಬಂಕರಸ ಕ್ರ "ಮಾತು ಕೇಳಿ ಆಚಾರ್ಯರು ಒಂದು ಗಳಿಗೆ 
ಚಿ೦ತಾಮಗ್ನರಾದರು. ಅದನ್ನು ಕಂಡು ಬಂಕರಸರು ಕೇಳಿದರು- 

“ನನ್ನ 'ಬೇಡಿಕೆಯಿಂದ ರರ ತೊಂದರೆಯಾಯಿತೆ?” 

ಹು, ತೊಂದರೆಯಲ್ಲ, ಕೈಯಲ್ಲಿ ಹಿಡಿದ ಕೆಲಸ ಮುಗಿದಿದ್ದರೆ 
ಚಿಂತೆ ಮಾಡುತ್ತಿರಲಿಲ್ಲ... 

“ನಿಜ, ಆಚಾರ್ಯರು ಬಹು ದೊಡ್ಡ ಭಾರ ಹೊತ್ತಿದೀರ.... 

“ದೊಡ್ಡ ಭಾರವೇನು ಬಂತು. ಭಗವಜ್ಜಿನಸೇನಾಜಾರ್ಯರು ಕಟ್ಟಿದ 
ಭವ್ನಸ ಸೌಧಕ್ಕೆ" ಚಿಲ್ಲರೆ ಗಾರೆ ಕೆಲಸ ಮಾಡುವುದಷ್ಟೇ ನಾನು ಮಾಡಬೇಕಾಗಿರುವ 
ಕಾರ್ಯ. ಅಷ್ಟೂ ನನ್ನಿಂದ ಆಗದೆ ತೊಳಲಾಡುತ್ತಿದ್ದೇನೆ. ಆ ಕೆಲಸವೊಂದು 
ಮುಗಿದಿದ್ದರೆ, ಯೋಚನೆಯನ್ನೇ ಮಾಡುತ್ತಿರಲಿಲ್ಲ. KY 

“ಅಂದರೆ... ತ ನಿರಾಶೆಯ. ಧ್ವನಿಯಲ್ಲಿ ಕೇಳಿದರು ಬಂಕರಸರು. 

“ನಿರಾಶರಾಗಬೇಡಿ.... ಆಚಾರ್ಯರು ನನಗೆ ಅನುಗಹಿಸಿದ ವಿದ್ಯೆಯನ್ನು 
ಸತ್ಪಾತ್ರರಲ್ಲಿ ದಾನಮಾಡಿದರೇ ಗುರುಯಣ ತೀರುವುದು. ಆದ್ದರಿಂದ ನಿಮ್ಮ 
ಮಾತಿಗೆ ಇಲ್ಲವೆನು ವುದಿಲ್ಲ. ಆದರೆ ನೀವು ಒಂದು ಕೆಲಸ ಮಾಡಬೇಕು. ೆ 

“ಅಪಣೆಯಾವರೆ ಹೇಳಿದುದನ್ನು ಮಾಡಲು ಸಿದ್ದವಾಗಿದ್ದೇವೆ. ಗ 

“ಪೂರ್ವಪುರಾಣದ ಕೆಲಸ ಮುಗಿಯುವವರೆಗೂ ನಾನು ರಾಜಧಾನಿ 
ಯಿಂದ ಕದಲಲಾರೆ. ಆದ್ದರಿಂದ ನಿಮ್ಮ ಚಿರಂಜೀವಿಯನ್ನೇ ಇಲ್ಲಿ ಬಿಡಲು 
ಸಾಧ್ಯ ವಾದರೆ ಸಂತೋಷ. ಇ 

ಆಚಾರ್ಯರ ಮಾತಿಗೆ ಬಂಕರಸರು ಉತ್ತರ ಕೊಡುವ ಮೊದಲೇ 
ಅದುವರೆಗೂ ಸುಮ್ಮನಿದ್ದ ಚಕ್ರವರ್ತಿಗಳು ಹೇಳಿದರು- 

“ಆಚಾರ್ಯರು ಕಾಲಜ್ಞಾನಿಗಳೆನ್ನು ವುದರಲ್ಲಿ ಸುಳ್ಳಿಲ್ಲ. ನಾನು 
ಆಡಬೇಕೆಂದಿದ್ದ ಮಾತನ್ನು ತಾವೇ ಆಡಿ, ತನ್ನ ಭಾರ ಹಗುರ ಮಾಡಿದಿರಿ. 
ಫಾಷೂ ಈಗ ಮಾತಾಡಲು ಅಡ್ಡಿಯಿಲ್ಲ.” 

“ಚಕ್ರವರ್ತಿಗಳೂ ಏನೋ ಉದ್ದೇಶವಿಟ್ಟುಕೊಂಡೇ ಬಂದಿರುವಂತಿದೆ” 
- ಆಚಾರ್ಯರು ಕೇಳಿದರು. 


ನೃ ಪತುಂಗ ೬೧ 


“ಹೂವಿನ ಬಳಿ ದುಂಬಿ ನಿರುದ್ದೇಶವಾಗಿ ಬರುತ್ತದೆಯೇ? ಸ್ವಾರ್ಥವಿಲ್ಲದ 
ಸಂಸಾರಿಯುಂಟೇ ಆಚಾರ್ಯರೇ? “ಬಂಕರಸರ ಪ್ರಾರ್ಥನೆ ನಮ್ಮ 'ಪಾರ್ಡನೆಗೆ 
ಪೀಠಿಕೆ.” 

“ಮಹಾರಾಜರು ಅಪಣೆ ಕೊಡಿಸಬೇಕು - ತಮ್ಮದೇನು ಪ್ರಾರ್ಥನೆ?” 

“ಬಂಕರಸರು ಕೇಳಿದ ವರವೇ ನಾವು ಕೇಳುವುದೂ.” 

“ಅಂದರೆ 

“ಅವರ ಚಿರಂಜೀವಿಗೆ ಆದ ಅನುಗ್ರಹ ರಾಜಕುಮಾರರಿಗೂ ಆಗಬೇಕು. 
ರಾಜಕುಮಾರರ ವಿಷಯ ಆಚಾರ್ಯರಿಗೆ ತಿಳಿದಿರಬೇಕು. ಅದೊಂದು 
ದೊಡ್ಡ ಯೋಜನೆಯಾಗಿದೆ. ತಾವು ಅವರ ರಕ್ಷಣೆಯ ಹೊಣೆ ಹೊತ್ತರೆ, 
ದೊಡ್ಡ ಚಿಂತೆ ಪರಿಹರಿಸಿದಂತಾಗುತ್ತದೆ. ಬಂಕರಸರ ಮಕ್ಕಳೂ ಇಲ್ಲಿಗೇ 
ಬರುವುದಾದರೆ, ರಾಜಕುಮಾರರಿಗೂ ಒಳ್ಳೆಯ ಜೊತೆ ದೊರೆತಂತಾಗುತ್ತದೆ. 
ಹಾಗೆ ಮಾಡುವುದೂ ನಿಮಗೂ ಒಪ್ಪಿಗೆಯೇ ಬ೦ಕರಸರೇ? ನಿಮ್ಮ ಕುಮಾರ, 
ರಾಜಕುಮಾರರೊಂದಿಗೆ ಇರಲಿ, ಆಗಬಹುದೇ?” 

ಚಕ್ರವರ್ತಿಗಳಾಡಿದ ಮಾತನ್ನು ಕೇಳಿ ಬಂಕರಸರಿಗೆ ಒಂದು ಗಳಿಗೆ 
ಏನು ಹೇಳಬೇಕೆಂದು ತೋಚಲಿಲ್ಲ. ಕೃತಜ್ಞತಾ ಮೂಕವಾಗಿತ್ತು ಅವರ 
ಹೃದಯ. 

“ಏನಾದರೂ ತೊಂದರೆಯೇ ಬಂಕರಸರೇ?” - ಆಚಾರ್ಯರೇ ಕೇಳಿದರು. 

“ತೊಂದರೆಯಿಲ್ಲ ಆಚಾರ್ಯ, ಪ್ರಭುಗಳ ಔದಾರ್ಯವನ್ನು ಕಂಡು 
ಮಾತು ಸೋತುಹೋಯಿತು. ತಲೆಯ ಮೇಲೆ ಬಂಗಾರದ ಕಿರೀಟವಿಡುತ್ತೇನೆ 
ಎನ್ನುತ್ತಿದ್ದಾರೆ ಚಕ್ರವರ್ತಿಗಳು. ಏನು ಹೇಳಲಿ?” 

ಸಾಗ ಬಿಡಬಹುದೇ - ಹೂ ಎನ್ನಿ" 

-ಆಚಾರ್ಯರು ನಗುತ್ತಾ ಹೇಳಿದರು. 

“ಪ್ರಭುಗಳ ಬಯಕೆ, ನಷ್ಣ ಪಾಲಿಗೆ ಮಹಾದಾಜ್ಞೆ, | 

— "ತಲೆಬಾಗಿ ನುಡಿದರು ಸ್‌ 

“ನಿಮ್ಮಿಬ್ಬರ ಎಶ್ವಾಸ ಹೀಗೇ ಚಿರಂತನವಾಗಲಿ” ಎಂದು ಹರಸಿದರು 
ಗುಣಭದ್ರಾಚಾರ್ಯರು. 

“ಅಂತೂ ನಾವಿಬ್ಬರೂ ಸಂಸಾರಿಗಳು ಸೇರಿ, ಆಚಾರ್ಯರ ಕೊರಳಿಗೆ, 
ಬೇಡವೆಂದ ಸಂಸಾರವನ್ನು ಮತ್ತೆ ಕಟ್ಟುತ್ತಿದ್ದೇವೆ.” 

-ಚಕ್ರವರ್ತಿಗಳು ಹೇಳಿದರು. 

“ಹಾಗಲ್ಲ ನಿಜವಾದ ಶ್ರವಣನನ್ನಾಗಿ ಮಾಡುತ್ತಿದೀರ.” 


“ಅಂದರೆ...” ಆಚಾರ್ಯರ ಮಾತು ಕೇಳಿ ಚಕಿತರಾಗಿ ಬಂಕರಸರು 
ಕೇಳಿದರು. 

“ಶ್ರವಣ, ಸನ್ಯಾಸಿ, ಸ್ವಂತ ಸಂಸಾರದಿಂದ ದೂರನಾಗಿರುವುದು, ಒಂಟಿ 
ಮರದಂತೆ ಮೆರೆಯುವುದಕ್ಕಲ್ಲ. ಜಗತ್ತಂಸಾರದ ಭಾರ ಹೊರಲು ವೈಯಕ್ತಿಕ 
ವ್ಯಾಮೋಹಗಳು ಅಡ್ಡಿಯಾಗಬಾರದೆಂದು ನಾನು ಶ್ರವಣನಾಗುತ್ತೇನೆ ಎಂದೆ. 

ನೀವು ಈ ಪದವಿಯನ್ನು ನನಗೆ ನೀಡಿದಿರಿ.” 

ಆಚಾರ್ಯರ ವಿಶಾಲ ಮನೋಭಾವನೆಯನ್ನು ಕಂಡು ನೃಪತುಂಗ 
ಚಕ್ರವರ್ತಿ-ಬ೦ಕರಸರೂ ಬೆರಗಾದರು. 

ಕೊಂಚ ಹೊತ್ತು ಹಾಗೇ ಹಗುರವಾದ ಮನಸ್ಸಿನಿಂದ 
ಲೋಕಾಭಿರಾಮವಾಗಿ ಮಾತನಾಡುತ್ತಿದ್ದು, ಬಳಿಕ ಆಚಾರ್ಯರಿಗೆ ವಂದಿಸಿ, 
ಅಪ್ಪಣೆ ಪಡೆದು ಹೊರಟರು. 

"ಚಕ್ರವರ್ತಿಗಳು ಮೇನೆಯಲ್ಲಿ ಕುಳಿತು ಹೊರಟರು. ಅವರ ಹಿಂದೆಯೇ 
ಹೊರಡಲೆಂದು ಬಂಕರಸರು ಕುದುರೆ ಹತ್ತುವಾಗ, ಆಚಾರ್ಯರ ಶಿಷ್ಯನೊಬ್ಬನು 
ಅವಸರವಾಗಿ ಬಂದು- 

“ಆಚಾರ್ಯರು ನಿಮ್ಮೊಂದಿಗೆ ಏನೋ ಮಾತನಾಡಬೇಕಂತೆ, ಒಂದು 
ಗಳಿಗೆ ಬರಬೇಕು” ಎಂದ. 

ಅನಿರೀಕ್ಷಿತವಾಗಿ ಬ೦ದ ಆಚಾರ್ಯರ ಕರೆಯನ್ನು ಕೇಳಿ, ಚಕಿತರಾಗಿ, 
ಶಿಷ್ಯರನ್ನು ಹಿಂಬಾಲಿಸಿ ಹೋದರು ಬಂಕರಸರು. 

ಕತ್ತಲು ಕವಿದ ಆಶ್ರಮದ ಕೈಸಾಲೆಯಲ್ಲೇ ಆಚಾರ್ಯರು ಬ೦ಕರಸರಿಗಾಗಿ 
ಕಾದು ನಿಂತಿದ್ದರು. 

“ಹೊರಡುವಾಗ ಹಿಂದಕ್ಕೆ ಕರೆದೆ... ಒಂದು ಮಾತು ನಿಮಗೆ 
ಹೇಳುವುದಿತ್ತು.” 

-ಆ ಮಾತನಾಡಿದ ಆಚಾರ್ಯರ ಭಾರವಾದ ಧ್ವನಿಯನ್ನು ಕೇಳಿ, 
ಬ೦ಕರಸರಿಗೆ ಮತ್ತಷ್ಟು ಆಶ್ಚರ್ಯವಾಯಿತು. ಹಾಗೆ ಏಕೋ ಅರ್ಥವಾಗದ 
ಭೀತಿ ಕವಿಯಿತು. ಅವರ ಹೃದಯದಲ್ಲಿ. 

“ಏನು? ಅಪ್ಪಣೆಯಾಗಬೇಕು' 

“ಚಕ್ರವರ್ತಿಗಳಿಗೆ ಇನ್ನು ಮುಂದೆ ಈಗಿರುವುದಕ್ಕಿಂತೂ ಹೆಚ್ಚಾಗಿ ನಿಮ್ಮ 
ನೆರವು ಬೇಕು ಬಂಕರಸರೇ?” 

“ಅಂದರೆ ನನ್ನ ನಿಷ್ಠೆಯಲ್ಲಿ ಆಚಾರ್ಯರಿಗೆ ಸಂಶಯವೇ?” 

“ಇಲ್ಲ” 


ನೃ ಪತುಂಗ ೬೩ 


“ಹಾಗಾದರೆ ಮತ್ತೇಕೆ ಈ ವಿಚಿತ್ರ ಅಪಣೆ9” 

“ಈ ವರ್ಷದಿಂದ "`ಚಕ್ರವರ್ತಿಗಳಿಗೆ. ಕುಜದೆಸೆ ಆರಂಭವಾಗುತ್ತದೆ. ಕುಜದೆಸೆ 
೭ ವರ್ಷ, ಬಳಿಕ ರಾಹುದೆಸೆ ೧೮ ವರ್ಷ ಚಕ್ರವರ್ತಿಗಳಿಗೆ ತುಂಬಾ 
ಕ್ರೂರವಾದ ಕಾಲ. ಹಲಬಗೆಯ ದುಃಖ ಅವರನ್ನು ಹತ್ತಿ ಕಾಡಬಹುದು. 
ಅದಕ್ಕಾಗಿಯೇ ನಾನೂ ರಾಜ ನಧಾನಿಯನ್ನು ಬಿಟ್ರು ಕದಲುವುದಿಲ್ಲವಂದದ್ದು, 
ನೀವೂ. ಅವರ ಬೆನ್ನ ನೆರಳಾಗಿ ಕಾದಿಕಬೇಕು. ಈಗಿರುವ ಎಚ್ಚರದ ಹತ್ತರಷ್ಟು 
ನೂರುಪಾಲು ಎಚ್ಚರ ಬೇಕು. ರಾಜಕುಮಾರರಿಗೂ ಈಗ ಗಹದತೆ ಚೆನ್ನಾ ಗಿಲ್ಲ. 
ರಾಜ್ಯಕ್ಕೂ ವಿಪ ತ್ತು ಒದಗುವ ಸಂಭವವಿದೆ. ಗೋಲಯಭಟ್ಟರು ಮೊನ್ನ, 
ಹ $ ಪಳ ಹೋದರು. ಚಕ್ರವರ್ತಿಗಳಿಗೇ ಇದನ್ನು ಹೇಳಿ, ಅವರ ಮನಸ್ಸು 
ನೋಯಿಸಲು ಬಾಯಿ ಬರಲಿಲ್ಲ. ಅವರ ಬಲಗ್ಗೆ ಯಾದ ನಿಮಗೆ ಹೇಳಿದ್ದೇನೆ. 
ನಿಮ್ಮ ದೊರೆಯನ್ನು ಕಾಪಾಡಿಕೊಳ್ಳಬೇಕು. 

"ಅಂದೇ ಚಕ್ರವರ್ತಿಗೆ ವಿಪ ತ್ತು ಕಾದಿದೆಯೋ ಏನೋ ಎ೦ಬಷ್ಟು 
ಕಕ್ಕುಲತೆಯಿಂದ ಹೇಳಿದರು ಆಚಾರ್ಯರು. 

“ನಿಮ್ಮ ಆಶೀರ್ವಾದ ಬಲವೊಂದಿರಲಿ ಆಚಾರ್ಯ, ನನ್ನ ಪ್ರಾಣ 
ಒಪ್ಪಿಸಿಯಾದರೂ ದೊರೆಯನ್ನು ಕಾಪಾಡಿಕೊಳ್ಳುತ್ತೇನೆ. 

“ನಿಮ್ಮಂಥ ಆಪ್ತರನ್ನು ಪಡದ ಚಕ್ರವರ್ತಿಗಳು ಧನ್ಯರು. ಕ 

“ಅಲ್ಲ ಆಚಾರ್ಯ, "ಚಕ್ರವರ್ತಿಗಳು ನಮ್ಮ ಹಲಜನುಮದ ಪುಣ್ಯದ 
ಪುರುಷರೂಪ. ಅಂಥವರಿಗೇ ಮತ್ತೆ ಮತ್ತೆ ಈ "ಕೂರ ಕಾಟ ಒದಗಬೇ i 
ಆಚಾರ್ಯ? ಹುಟ್ಟಿದಂದಿನಿಂದಲೂ ಚಕ್ರವರ್ತಿಗಳ ಬಾಳು ಇದೇ ದುಃಖ 
ಗೀತೆಯಾಯಿತು. ಇದೇನು ವಿಧಿಯಣಕ?” 

“ಗಂಧವನ್ನು ಅರೆದಾಗಲೇ ಅದು ವಾಸನೆ ಬೀರುವುದು, ಚಿನ್ನ ಪುಟಕ್ಕೆ 
ಬಿದ್ದಾಗಲೇ ಹೊಳೆಯುವುದು, ಧೂಪ ಅಗಿ ದಗ್ಗವಾದಾಗಲೇ ಜ್ಯಾ ಸನೆ 
ಬೀರುವುದು - ಇದು ಭಗವನ್ನಿಯಮ ಬಂಕರಸರೇ. ಅದಕ್ಕೆ ನಾವು ಇದಿರೆ? 
ಕಷ್ಟದ ಉಳಿಯಲ್ಲಿ ಕತ್ರಿ, ಚಕ್ರವರ್ತಿಗಳ ಬಾಳನ್ನು ನಟರ ಶಿಲವಾಗಿ 
ಮಾಡಬೇಕೆಕೆದು 'ದೈವೇಚ್ಛಿ ನಡೆಯಲಿ. ಅಂತೂ “ನೀವು ಮಾತ್ರ ಎಚ್ಚರ 
ಬಿಡಬೇಡಿ.” 

“ನಿಮ್ಮ ಆಶೀರ್ವಾದದ ರಕ್ಷೆ ಇರಲಿ, ಆಚಾರ್ಯ.” 

“ಅದು. ಸದಾ ನಿಮ್ಮದೆ” — ಎಂದು ತಲೆಮುಟ್ಟಿ ಹರಸಿದರು ಆಚಾರ್ಯರು. 

“ಕೃತಾರ್ಥನಾದೆ” ಎಂದು ಬ೦ಕರಸರು, ಚಿಂತಾಭಾರದಿಂದ ನಿಧಾನವಾಗಿ 


೬೪ ನೃಪತುಂಗ 


ಹೊರಬಂದು, ಆಳು ಹಿಡಿದಿದ್ದ ಕುದುರೆಯನ್ನು ಹತ್ತಿ ಪಂಜಿನವರು ದಾರಿ 
ತೋರುತ್ತಿರಲು ಕುದುರೆಯನ್ನು ಮುಂದೆ ನಡೆಸಿದರು. ಅವರ ಹಿಂದೆ ಮುಂದೆ 
'ಅಂಗರಕ್ಷಕರ ಕುದುರೆಗಳು ಓಡಿದವು. 


9) 


ಕತ್ತಲು ಕವಿವ ಮೊದಲು, ಅಸಮಯ ಸೂರ್ಯ ರಕ್ತಾರುಣ ಉಜ್ಜಲ 
ಕಾಂತಿಯಿಂದ ಥಳಥಳಿಸುವಂತೆ ನೃಪತುಂಗ ಚಕ್ರವರ್ತಿಗಳ `ಬಾಳು ಬೆಳಿನ 
ಹೊಳೆಯಾಯಿತು, ಮಹಾರಾಜ್ಞಿಯವರು ಮತ್ತೆ ಗರ್ಭಧಾರಣೆ ಮಾಡಿದುದು 
ತಿಳಿದಾಗ. ರಾಜಕುಮಾರ ಕೃಷ್ಣನು ಗುಣಭದ್ರಾಚಾರ್ಯರ ಶಿಷ್ಯನಾದ ಮೇಲೆ 
ಮಹಾರಾಜರಿಗೆ ಆ ದಿಕ್ಕಿನ ಚಿಂತೆ ಕಡಿಮೆಯಾಗಿ, ಹೃದಯ ಹಗುರಾದ 
ಹೊತ್ತಿನಲ್ಲಿ ಮಹಾರಾಣಿಯವರು ಗರ್ಭವತಿಯರಾದುದು ಅವರಿಗೆ ಮತ್ತಷ್ಟು 
ಸಂತೋಷವನ್ನು ೦ಟು ಮಾಡಿತು. ಹೂವು ಅರಳುವ ಮುನ್ನ ಅರೆಬಿರಿದ 
ತುಂಬು ಮೊಗ್ಗುಗಳ ಪರಿಮಳಮಯ ಅಲಂಕಾರದಿಂದ ಚೆಲುವಾದ 
ಬಳ್ಳಿಯಂತೆ, ಮೂಡಲಿರುವ ರವಿ ಕಾಂತಿಯ ಆಗಮನ ಸೂಚಕವಾದ ರಕ್ತ 
ಸುವರ್ಣಪುಭಾತಕಾಂತಿಯಿಂದ ಕಮನೀಯವಾದ ನೀಲಬಾಂದಳದಂತಿದ್ದರು 
ಮಹಾರಾಜ್ಞಿ ತುಂಬು ಗರ್ಭವತಿಯಾದ ಮಹಾರಾಣಿಯವರು ಅಂ ಪುರದಲ್ಲಿ 
ನಿಧಾನವಾಗಿ ನಡೆಯುವುದನ್ನು ಕಂಡಾಗ, ನದಿಯ ವಕ್ಷದ ಮೇಲೆ, 
ಗಂಭೀರಗತಿಯಿಂದ ಚಲಿಸುವ ಹ೦ಸೆಯ ನೆನಪಾಗುವುದು ಮಹಾರಾಜರಿಗೆ. 
ಮೊದಲೇ ಲಾವಣ್ಯ ಲಕ್ಷ್ಮೀ ಯಂತಿದ್ದ ಮಹಾರಾಣಿಯವರ ರೂಪಕಾಂತಿಯಿ೦ದು, 
ಹುಣ್ಣಿಮೆಯ ತಣ್ಣದಿರಿನ ತುಂಬುಕಾಂತಿಯಂತೆ ಆಹ್ಲಾದಕಾರಿಯಾಗಿತ್ತು. 

'ದೇಶದಲ್ಲಿ ಶಾಂತಿ, ಮನೆಯಲ್ಲಿ ಉಲ್ಲಾಸ - ಬೇಗುದಿಯ ದಿನಗಳಿದ್ದುದೂ 
ಮರೆತುಹೋಯಿತು ಮಹಾರಾಜರಿಗೆ. ಕಷ್ಟದ ಚಿಂತೆಯ ದಿನಗಳು ಕಳೆದು, 
ಇನ್ನು ಎಲ್ಲಾ ಸುಖ-ಶಾಂತಿ-ಸಮಾಧಾನದ ದಿನಗಳು ಎಂದವರು ಹಗುರವಾದ 
ಹೃದಯದಿಂದ ನಿಟ್ಟುಸಿರು ಬಿಡುವಾಗ ಗಂಗದೊರೆ ರಾಚಮಲ್ಲನು ಮೃತನಾಗಿ, 
ಯುವರಾಜನಾಗಿದ್ದಾಗಲೇ ರಾಷ್ಟಕೂಟರ ಮೇಲೆ ಹಲ್ಲುಮಸೆ ಯುತಿದ್ದ 
ನೀತಿಮಾರ್ಗ ಪಟ್ಟಕ್ಕೆ ಬಂದು, ಚಕ್ರವರ್ತಿಗಳ ಚಿತ್ತಶಾಂತಿ ಭಂಗವಾಯಿತು. 
ಅವನಿಂದ ಕೂಡಲೆ "ಯಾವ ಭೀತಿಯೂ ಇಲ್ಲವಾದರೂ, ಆತ ಸಿಂಹಾಸನದ 
ಮೇಲೆ ಬಲವಾಗಿ ಕುಳಿತು ಬೇರೂರುವವರೆಗೂ - ಕಡಿಮೆಯೆಂದರೆ ಒಂದೆರಡು 
ವರ್ಷಗಳ ಕಾಲವಾದರೂ ಯುದ್ಧಭಯವಿಲ್ಲವಾದರೂ ಹಾಗೆಂದು 


ನೃಪತುಂಗ ೬೫ 


ನಿಶ್ಚಿಂತೆಯಿಂದ ಇರುವಂತಿರಲಿಲ್ಲ. ಯಾವ ಗಳಿಗೆಗೇನೋ ಎಂದು 
ಸಿದ್ಧವಾಗಿರಬೇಕಾದ ಪರಿಸ್ಥಿತಿ ಪ್ರಾಪ್ತವಾಗಿತ್ತು ನೀತಿವರಾರ್ಗನ 
ಸಿಂಹಾಸನಾರೋಹಣದಿಂದ. 

ದಕ್ಷಿಣ ಕಡೆಯಿಂದ ಈ ಅಪಾಯದ ಗಂಟೆ ಮೊಳಗುತ್ತಿರುವಾಗಲೇ 
ಉತ್ತರದಿಂದಲೂ ಅಪಾಯದ ಕೂಗು ಕೇಳಿ ಬಂದಿತು. ಉತ್ತರದಲ್ಲಿ ಪ್ರತೀಹಾರ 
ಮಿಡಿರಭೋಜನು, ಮತ್ತೊಮ್ಮೆ ಭೃಗುಕಚ್ಚದ ಮೇಲೆ ದಾಳಿಮಾಡಲು 
ಸಿದ್ದತೆಗಳನ್ನು ಮಾಡಿಕೊಳ್ಳುತಿದ್ದಾನೆಂಬ ಅಪಾಯದ ಸುಳಿವು, ಚಕ್ರವರ್ತಿಗಳಿಗೆ 
ee ಜೀನಾದವರೆಗೆ ವ್ಯಾಪಿಸಿದ ಕೀರ್ತಿಯ ನೃಪತುಂಗ 
ಚಕ್ರವರ್ತಿಗಳ ದರ್ಶನ ಮಾಡಲೆಂದು ಬಂದ, ಅರೇಬಿಯಾದ. ಪ್ರವಾಸಿ 
ಸುಲೇಮಾನ್‌ನಿಂದ ತಿಳಿಯಿತು. 

ದಕ್ಷಿಣ ಭಾರತದ ರಾಜಧಾನಿಗಳಲ್ಲೆಲ್ಲಾ ತಲೆಮಣಿಯಾದ ಮಾನ್ಯಖೇಟ 
ಪ್ರಮುಖ ವ್ಯಾಪಾರ ಕೇಂದವೂ ಆಗಿತ್ತು. ಗೋಲಕೊ೦ಡದ ವಜ್ರ, ಪೈಠಣದ 
ಮಸ್ಲಿನ್‌ ಬಟ್ಟೆಗಳನ್ನು ಕೊಳ್ಳಲು ದೇಶವಿದೇಶಗಳಿಂದ ಪ್ರತಿದಿನ ವ್ಯಾಪಾರಿಗಳು 
ಮಾನ್ಯಖೇಟಕ್ಕೆ ಬರುತ್ತಿದ್ದರು. ಎಲ್ಲಕ್ಕಿಂತ ಹೆಚ್ಚಾಗಿ ಸೇನೆಗೆ ಬೇಕಾದ ಕುದುರೆಗಳು 
ಸಿಂಧ್‌, ಅರೇಬಿಯಾಗಳಿಂದ ಬರುತ್ತಿದ್ದುದರಿಂದ, ಕುದುರೆಯ ಮಾರಾಟಕ್ಕಾಗಿ, 
ಪರ್ಶಿಯದ ದ್ರಾಕ್ಷಾರಸ, ಯವನದಾಸಿಯರನ್ನು ಮಾರಲು ನೂರಾರು ಮಂದಿ 
ಮುಸ್ಲಿಂ ವ್ಯಾಪಾರಿಗಳು ಮಾನ್ಯ ಖೇಟಕ್ಕೆ ಬರುತ್ತಿದ್ದರು. ಎಷ್ಟೋ ಜನ ಅಂಥ 
ವ್ಯಾಪಾರಿಗಳು ರಾಜಧಾನಿಯಲ್ಲೇ ನೆಲಸಿದ್ದರು. ಅವರಿಗಾಗಿ 'ಮಸೀದಿಯೂ 
ಒ೦ದು ಇತ್ತು ರಾಜಧಾನಿಯಲ್ಲಿ. ಅಲ್ಲದೆ, "ಅವರ ವ್ಯವಹಾರಗಳನ್ನು ಅವರ 
ಧರ್ಮ ರೀತಿಯಲ್ಲಿ ಬಗೆಹರಿಸಲು, ಅವರ ಧರ್ಮಗುಡ ಡಾ? Lec 
ಕೊಡಲ್ಲಟ್ಟಿತ್ತು 

ಸಿಂಧ್‌ನಲ್ಲಿ. ನೆಲಸಿದ ಅರಬಿಯವರು ನೆರೆಯ ಹಿಂದೂ ರಾಜ್ಯಗಳ 
ಮೇಲೆ ದಾಳಿ ಮಾಡಿ ಹಿಂಸೆ ಮಾಡುತ್ತಿದ್ದರೂ, ಅದಕ್ಕೆ ಪ್ರತೀಕಾರವಾಗಿ 
ತಾವು ಇಲ್ಲಿ ಮುಸ್ಲಿಮರ ಮೇಲೆ ಇಲ್ಲದ ಭಾರ ಹೇರಿ ಹಿಂಸಿಸುವ ಬುದ್ಧಿ 
ಚಕ್ರವರ್ತಿಗಳಿಗಿರಲಿಲ್ಲ. ಪರಮತೀಯರೆಂದು ಅವರ ಬಗ್ಗೆ ಅಸಹನೆಯೂ 
ಇರಲಿಲ್ಲ. ಅದಕ್ಕಿಂತಲೂ ಮಿಗಿಲಾಗಿ ವ್ಯಾಪಾರಕ್ಕೆಂದು 'ಕಡಲಾಜೆಯಿಂದ 
ಬರುವ. ಆ ಸಾಹಸಿಗಳ ಬಗೆಗೆ ಅಭಿಮಾನವೇ ಇತ್ತು. ಚಕ್ರವರ್ತಿಗಳ ಆಪ್ತ 
ಮಿತ್ರರಲ್ಲಿ ಮಾನ್ಯ ಖೇಟದ ಖಾಜಿ ಸೈಯದ್‌ ಇಮಾಂರವರೂ ಒಬ್ಬರು. 

” ಧರ್ಮಾಭಿಮಾನಿಗಳಾದ ನೃಪತುಂಗ ಚಕ್ರವರ್ತಿಗಳು ಸಕಲ ಧರ್ಮಗಳ 
ಸಾರವನ್ನು ತಿಳಿಯಬೇಕೆಂಬ ಆಸೆಯುಳ್ಳವರಾಗಿದ್ದರು. ಬ್ರಾಹ್ಮಣ, ಜೈನ, ಬೌದ್ಧ, 


5 


ಇತ್ತೆ ನೃಪತುಂಗ 


ಎಲ್ಲ ಮತಗಳ ಗ್ರಂಥಗಳನ್ನೂ ಓದುತ್ತಿದ್ದರು. ತಿಳಿದವರೊಂದಿಗೆ ವಿಚಾರ 
ಮಾಡಿ, ಆಯಾ ಮತಗಳ ಹಿರಿಮೆಯನ್ನರಿತು ಸಂತೋಷಪಡುತ್ತಿದ್ದರು. 
ಶಿಲಾಹಾರ ಫುಲ್ಲಶಕ್ತಿಯ ಸಚಿವ ವಿಷ್ಣು ಕೃಷ್ಣಗಿರಿಯ ಬೆಟ್ಟದಲ್ಲಿದ್ದ ಸಂಘಾರಾಮದ 
ಭಿಕ್ಷುಗಳಿಗಾಗಿ ವಸತಿ ಮಂದಿರಗಳನ್ನು ಕಟ್ಟಿಸಿ, ವೈಶಾಖ ಶುದ ಪೂರ್ಣಿಮೆಯ 
ದಿನೆ' ಬುದ್ದ ಭಗವಾನನ ಜನ್ಮ ದಿನೋತ್ಸವ ASE ಚಕ್ರವರ್ತಿಗಳೇ 
ಆ ಉತ್ಪ ಕ್ಕೆ ಬಿಜಯಮಾಡಿನಸಿ, ಅಲ್ಲಿನ ಚೈತನ್ಯದ ಪೂಜೆಗಳು : ಸತತವಾಗಿ 
ನಡೆಯಶೆಂದು ನೂರು ದ್ರಮ್ಮಗಳ ಕಾಣಿಸ ಒಪ್ಪಿಸಿ ಬಂದಿದ್ದರು. ಸ್ವತಃ 
ಚಕ್ರವರ್ತಿಗಳಿಗೆ ಅಹಿಂಸಾ ಪ್ರಧಾನವಾದ ಜಿನಧರ್ಮದಲ್ಲಿ ಹೆಚ್ಚಿನ ಆಸಕ್ತಿ 
ಇದ್ದರೂ, ಎಲ್ಲ ಧರ್ಮಗಳ ಬಗ್ಗೆಯೂ ಸಮಾನ ಗೌರವವಿತ್ತು. ಸಮಾನ 

ಮವಿತ್ತು. ಗೊರವನಾಗಲಿ, ಕಾಪಾಲಿಕನಾಗಲಿ, ಶ್ರವಣನಾಗಲಿ, 
ಭಾಸ - ಖಾಜಿಯಾಗಲಿ ಎಲ್ಲರೂ ಒಂದೇ ಅವರ 
ದೃಷ್ಟಿಯಲ್ಲಿ. ಚಕ್ರವರ್ತಿ ವೈಯಕ್ತಿಕವಾಗಿ ಯಾವ ಧರ್ಮದಲ್ಲೇ ಶ್ರದ್ಧೆ ತೋರಿದರೂ, 
ಚಕ್ರವರ್ತಿಯಾಗಿ ಆ RE: ಭೇದ ಮಾಡಿದರೆ, ಅಂಥ ಅರಸನಿಗೆ ವಿನಾಶ 
ತಪ್ಪದು. ಚಕ್ರವರ್ತಿ ಚಕ್ರವರ್ತಿಯಾಗಿ ಪಾಲಿಸಬೇಕಾದುದು ಪ್ರಜಾ 
ಧರ್ಮವೊಂದೇ” ಎಂದು. ಜೀನಸೇನಾಚಾರ್ಯರು ಅವರ ಮನದಲ್ಲಿ 
ನಾಟುವಂತೆ ಹೇಳಿದ್ದರು. ದಂಡಿಯ “ಕಾವ್ಯಾದರ್ಶ'ದ ರೀತಿಯಲ್ಲಿ ತಾವೇ 
ಕವಿ ಶ್ರೀವಿಜಯರಿಂದ ಬರೆಸಿದ “ಕವಿರಾಜಮಾರ್ಗ್ಗ'ವೆಂಬ ಅಲಂಕಾರ 
ಗಂಥದಲ್ಲಿ “ಕಾವ್ಯ ಪರಧರ್ಮಗಳಿಗೆ, ಪರಧರ್ಮೀಯರಿಗೆ ನೋವನ್ನು ೦ಟು 
ಮಾಡದಂತಿರಬೇಕಾದುದು ಕಾವ್ಯದ ಅಗತ್ಯವಾದ ಗುಣಗಳಲ್ಲೊಂದು” ಎಂದು 
ಹೇಳಿ ಬರೆಸಿದ್ದರು. 

ಚಕ್ರವರ್ತಿಗಳ ಈ ವಿಶಾಲ ಧರ್ಮದ್ಯ ಷ್ಟಿಯಿ೦ದಾಗಿಯೇ, ಸಕಲ 
ಧರ್ಮೀಯರೂ ನಿಶ್ಚಿಂತೆಯಿಂದ ರಾಯ ಬ೦ದು ನೆಲಸುವಂತಾಗಿ 
ಮಾನ್ಯಖೇಟ ಹತ್ತಾರು ಬಣ್ಣದ ಸು೦ದರ, ಪುಷ್ಪಗಳಿಂದ ತುಂಬಿದ 
ಉದ್ಯಾನದಂತಿತ್ತು. “ಖಾಜಿ ಸೈಯದ್‌ ಸಾ ಆ ಉದ್ಯಾನದ ಒಂದು 
ಪರಿಮಳ ಪುಷ್ಪ 

ಸದಾ ಶುದ್ಧವಾಗಿ, ಕೊಕ್ಕರೆಯ ಗರಿಯಂತೆ ಬೆಳ್ಳಗಿರುವ, ಮೊಳಕಾಲುವರೆಗೆ 
ಬರುವ ಅಂಗಿ, ಪಾದದ ಬಳಿ ಕಚ್ಚಿಕೊಂಡು, ಮೇಲೆ ಅಗಲವಾದ 
ಪಾಯಿಜಾಮಾ; ನೆತ್ತಿ ಮೇಲೆ ಬಿಳಿದಾರದಲ್ಲೇ ಕಸೂತಿ ಮಾಡಿದ ಬಿಳಿಯ 
ಬಟ್ಟೆಯ ಟೋಪಿ; ನಯವಾದ ಜರಿಯ ಕಸೂತಿ ಕೆಲಸ ಮಾಡಿದ, ಆದರೆ 
ಆಡೆಂಬರವಿಲ್ಲದ ಪರ್ಷಿಯದ ಮೋಜು ಕಾಲಲ್ಲಿ; ತೆಳುವಾದ ಆದರೆ ದೃಢವಾದ 
ದೀರ್ಪ ದೇಹಯುಪ್ಟಿ ಬಿಳಿದಾಗಿ ಎದೆಯನ್ನಾ! ಲಂಗಿಸಿದ ಗಡ್ಡ, ಮೊನಚಾದ 


ನೃ ಪತುಂಗ ೬೭ 


| ಮೂಗು, ಸದಾ ಹಾಸ್ಕದಿ೦ದ ನಗುವ ಕಣ್ಣುಗಳ ಖಾಜಿಗಳನ್ನು ನೋಡಿದರೆ 
' ಎಲ್ಲರಿಗೂ ಪ್ರೀತಿಯೇ, "ಅಭಿಮಾನವೇ. ಅಷ್ಟು ) ದೂರದಲ್ಲಿ ನರು ಬರುತ್ತಿದ್ದರೆ, 
ಬರುತ್ತಿರುವವರು ಅವರೇ ಎಂದು ಸಾರಿ” ಹೇಳುವುದು, ಅವರ ಕವಿಯ 
 ಸಂದಿನಲ್ಲಿಟ್ಟ ಅತ್ತರಿನಲ್ಲದ್ದಿದ: ಅರಳೆಯ ಪರಿಮಳ. ಅದರ ಖ್ಯಾತಿ 
ಮಾನ್ಯಖೇಟದ ತುಂಬಾ ಹರಡಿತ್ತು. ಅಷ್ಟೇ ಹೆಸರುವಾಸಿಯಾದುದು, ಅವರು 
| ದಿನವೂ ಸ್ನೇಹಿತರಿಗೆ ತಪ್ಪದೆ ಕೊಡುತ್ತಿದ್ದ ಗುಲಾಬಿಯ ಹೂವು. 

ಖಾಜಿಗಳ ಮ ಹೂವು-ಪರಿಮಳದ ವಿಷಯವಾಗಿ ಚಕ್ರವರ್ತಿಗಳೇ 
| ಹಾಸ್ಯ ಮಾಡಿದ್ದರು, ಒಮ್ಮೆ ಖಾಜಿಗಳು ಅವರಿಗೆ, ತಮ್ಮ ಸ್ನೇಹದಂತೆ ಹಿತವಾದ 
ಪರಿಮಳ ಬೀರುವ ಗುಲಾಬಿಯ ಹೂವನ್ನು ಒಪ್ಪಿಸಿದಾಗ. 

| “ಕೈಯಲ್ಲಿ ಗುಲಾಬಿ-ಕಿವಿಯಲ್ಲಿ ಅತ್ತರ್‌!” ಇದು ಎಂದೂ ತಪ್ಪುವುದಿಲ್ಲವೇ 
ನಿಮಗೆ?” 

“ಊಹೂ. ಎ೦ದೂ ತಪ್ಪುವುದಿಲ್ಲ ಇರಲೇಬೇಕು." 

“ನೀವು ಧರ್ಮಗುರುಗಳು. ನಿಮಗೆ ಅದು ಒಪ್ಪುವುದೇ?” 

ಕೆ) ಅದು ತಪು” 

ಹಾಗ ಲ್ವ, ನವನ್ನು ಲ್ಲಿ ಈ ಪುಷ್ಪ ಪರಿಮುಳಾಲಂಕಾರ' 
ವಿಟಯೋಗ್ಯವಾದುದೆ೦ದು ಹೇಳಿದ. ಇವು ವಿಲಾಸವಸ್ತುಗಳೆಂದು ಹೆಸರಾಗಿದೆ. 
ಆದ್ದರಿಂದ ನಿಮ್ಮಂಥವರಿಗೆ ಅದು ನಿಷಿದ್ದ ಎನ್ನು; ತಾರೆ. ಕ 

“ಹಾಗೆಂದರೆ ಇವು ಹೇಯವಾಧುವರಿಡೇಸ” 

“ಒಂದು ರೀತಿಯಲ್ಲಿ.” 

“ಹಾಗಾದರೆ ಭಗವಂತನಿಗೆ ನಾವು ಇವನನ್ನು ಅರ್ಪಿಸುತ್ತೇವಲ್ಲಾ, ಅದು 
ಆಗಬಹುದೇ, ಷಹಾನ್‌ಷಹ. ನನಗೇನೋ ಅದು ತಪ್ಪು ಭಾವನೆಯೆಂದೇ 
ತೋರುತ್ತದೆ. ನಮ್ಮ ` ಪೈಗಂಬರರು ಹೇಳಿದಾರೆ ಖುರಾನ್‌-ಎ-ಷರೀಫ್‌ನಲ್ಲಿ 
- “ಒಂದು ದುಡ್ಡಿದ್ದರೆ ರೊಟ್ಟಿ ತೆಗೆದುಕೋ, ಎರಡು ದುಡ್ಡಿದ್ದರೆ ಒಂದು 
ದುಡ್ಡಿಗೆ ರೊಟ್ಟಿ - “ಇನ್ನೊ ೦ದು ದುಡ್ಡಿಗೆ ಹೂವು ತೆಗೆದುಕೋ” ನಂತ. ನಮ್ಮ 
ದೊಡ್ಡ ಕವಿಗಳೊಬ್ಬರು ಜೀಳಿದಾರೆ. “.ದೇವರ ಮಂದಹಾಸ ಭೂಮಿಯಲ್ಲಿ 
ಹೂವಾಗಿ ಅರಳಿದೆ. ಅದರ ಅರ್ಪಣೆಯಿಂದ ದೇವ ದೇವನಿಗೆ 
ಸಂತೋಷವಾಗುವಪ್ರು ಬೇರಾವುದರಿಂದಲೂ ಆಗುವುದಿಲ್ಲ. ನಲ್ಲೆಯ ನಗುಮೊಗ 
ನೋಡಿ ಉಲ್ಲಾಸ ಪಡುವ ಪ್ರಿಯನಂತೆ ದೇವರು ಅನಂದಪಡುತ್ತಾನೆ — 
ಹೂವು ಅರ್ಪಿಸಿದಾಗ' ಎಂತ. ಟ್‌ 

“ಭಗವಂತನಿಗೆ ಅರ್ಪಿಸುವುದು ಸರಿ - ಆದರೆ ನೀವು ಎಲ್ಲರಿಗೆ ಹೂವು 


೬೮ ನೃಪತುಂಗ 


“ಎಲ್ಲರೂ ಭಗವ೦ತನ ಅವತಾರವೇ ಅಲ್ಲವೆ ಬಾದಷಹ? ಖುದಾ 
ನಮ್ಮ ಕಣ್ಣಿಗೆ ಕಾಣುವುದು ಮನುಷ್ಯನ ರೂಪದಲ್ಲೇ. ಇವರಿಗೆ ಕೊಟ್ಟ 
ಹೂವು ಆತ ತನನ್ನೇ ಸೇರುತ್ತದೆ. ಬ್ರಾಹ್ಮಣ ಪ೦ಡಿತರೊಬ್ಬರು ಹೇಳಿದ್ದರು 
ಹಲ್ಲ pe ಕಡಲಿಗೆ ಹರಿಯುವ ಹಾಗೆ, ಎಲ್ಲಿ, ಯಾರಿಗೆ ಯಾವ 

ಕ್ಕ ವಂದಿಸಿದರೂ ಕೇಶವನಿಗೇ ಸೇರುತ್ತದೆ” ಎಂದು ಹೇಳಿದೆಯಂತೆ, 
ಸ "ಮಂತ್ರಗಳಲ್ಲಿ. ಈಗ ಹೇಳಿ ಬಾದಷಹ, ನಾನು ನಿಮಗೆ ನೀಡಿದ 
ಹೂವು ಯಾರಿಗೆ ಕೊಟ್ಟ ಹಾಗಾಯಿತು?” 

ಅಂದು ಖಾಜಿಗಳ ಮಾತಿಗೆ ಮನಸೋತು, ಅವರ ಸೆ ಸ್ನೇಹಕ್ಕೆ ಹೃದಯವನ್ನು 
ಅರ್ಪಿಸಿದ್ದರು ಚಕ್ರವರ್ತಿಗಳು. ಅಂದಿನಿಂದ ಚಕ್ರವರ್ತಿಗಳ "ಅಂತರಂಗ 
ಸ್ನೇಹಿತರಲ್ಲಿ ಖಾಜಿಗಳೂ ಒಬ್ಬರಾಗಿದ್ದರು. 

ಅವರೇ ಸುಲೇಮಾನ್‌ ಚಕ್ರವರ್ತಿಗಳ ದರ್ಶನಕ್ಕಾಗಿ ಬಂದ ಸುದ್ದಿಯನ್ನು 
ಮುಟ್ಟಿಸಿ, ಆತನಿಗೆ ದರ್ಶನ ಕೊಡಬೇಕೆಂದು ಕೇಳಿದರು. 

“ಸುಲೇಮಾನ್‌ ಬಹಳ ದೊಡ್ಡ ಮನುಷ್ಯರು. ಅಗತ್ಯ [ವಾಗಿ ಬಾದಷಹರು 
ಆತನಿಗೆ ಭೇಟಿ ದಯಪಾಲಿಸಬೇಕು.” 

“ಹಾಗೇ ನಾವೇ ನೇರವಾಗಿ ಭೇಟಿಯ ಅಪ ಪ್ರಣ ಕೊಡುವುದು 
ಸೂಕ್ತವಾಗಲಾರದು. ನೀವು ಬರಲಿಲ್ಲ. ಸ೦ಧಿ-ವಿಗ್ರಹ' "ಸಚಿವರನ್ನು ಭೇಟಿ 
ಮಾಡಿ, ಅವರ ಚು ಬಂದು ಕಾಣಬೇಕು. ವಿದೇಶಿಯರ ವ್ಯವಹಾರವೆಲ್ಲಾ 
ಅವರಿಗೆ ಸೇರಿದ್ದು. ಒಮ್ಮೆ ಸಚಿವ ವಿಜಯಾದಿತ್ಯರಿಗೆ ನಿಮ್ಮ ಮಿತ್ರರ ಭೇಟಿ 
ಮಾಡಿಸಿ. ಅವರಿಗೂ ಸಮಾಧಾನವಾಗುತ್ತದೆ. ನಿಮ್ಮ ಕೆಲ ಸೂ ಆಗುತ್ತದೆ. ೫ 

ಬಾದಷಹರ ಮಾತು ಸರಿ, ಹಾಗೇ ಮಾಡುತ್ತೇನೆ. ಅಧಿಕಾರಿಗಳಿಗೆ 
ಅಸಿಅಖಾಭಾನಿಬಾದಿರೆ, ಅರಸುತನ ಕಷ್ಟವಾಗುತ್ತದೆ.” 

“ಅ೦ದ ಹಾಗೆ - ನಿಮ್ಮ ಮಿತ್ರರು ಏಕೆ ಬಂದಿದ್ದಾರೆ ಮಾನ್ಯಖೇಟಕ್ಕೆ?” 

“ವ್ಯಾಪಾರಿಗಳಾಗಿ. - 

“ಅದಕ್ಕಾಗಿಯೇ ಬಂದಿದ್ದರೆ ನಮ್ಮನ್ನು ನೋಡಬೇಕೆನ್ನಲು ಲು.ಕಾರಣವೇನು? 
ಭೂತೋತೃತ್ಕಾಯದ ವಿಷಯವಾಗಿದ್ದರೆ ಅರ್ಥ ಸಚಿವರನ್ನು ಕಂಡಿದ್ದರೂ 
ಸಾಕಾಗಿತ್ತು. ೫ 

“ಸುಲೇಮಾನ್‌ ಬಂದಿರುವುದಕ್ಕೆ ವ್ಯಾಪಾರ ನೆಪ ಮಾತ್ರ, ನಿಜವಾದ 
ಕಾರಣ ದೇಶಗಳನ್ನು ನೋಡುವ ಬಯಕೆ. ಅರಬ್‌ನಿಂದ ಸಿಂಧ್‌ಗೆ. ಬಂದವರು, 
ಧಾರಾನಗರ, ಕನ್ಯಾಕುಬ್ಬ ಗಯಾ, ಪೌಂಡ್ರವರ್ಧನ, ತ್ರಿಪುರಿ, ಆವಂತಿಪುರಗಳಿಗೆ 
ಹೋಗಿದ್ದರಂತೆ. ಅಲ್ಲೆಲ್ಲಾ ಬಾದಷಹರ ಖ್ಯಾತಿಯನ್ನು ಕೇಳಿ, ತಮ್ಮ ದರ್ಶನಕ್ಕಾಗಿ 
ಇಲ್ಲಿಗೆ ಬಂದಿದ್ದಾರೆ.' je 


ನೃಪತುಂಗ ೬೯ 


“ಅಂತೂ ನಮ್ಮ ಕೀರ್ತಿ ಬಹಳ ದೂರ ವ್ಯಾಪಿಸಿದಂತಿದೆ, ಅಲ್ಲವ?” 
ನಗುತ್ತ ಕೇಳಿದರು ಚಕ್ರವರ್ತಿಗಳು. 

“ಅಷ್ಟೇಕೆ ಷಹಾನ್‌ಷಹ, ಅರಬಿ, ಪರ್ಷಿಯಾ, ಗ್ರೀಸ್‌ಗಳಲ್ಲೂ ಬಾದಷಹರ 
ಹೆಸರು ಹಬ್ಬಿದೆಯಂತೆ, ಸುಲೇಮಾರ್‌ರೇ ಹೇಳಿದರು.” 

“ಹೊಗಳಿಕೆಯಲ್ಲಿ ನಿಮ ಸ್ನೇಹಿತರು ಪಂಡಿತರಾಗಿರುವಂತಿದೆ. ನಿಮಗೂ 
ಅವರ ಗಾಳಿ ತಗಲಿದಂತಿದೆ. Kk 

“ಕೋಬಾ, ತೋಬಾ, ಉಂಟೇ - ಹೊಗಳಿಕೆ ಹರಾಂ!” 

- ಗಲ್ಲ ಬಡಿದುಕೊಂಡು ಹೇಳಿದರು ಖಾಜಿಗಳು. 

“ವಿನೋದಕ್ಕೆ ಹೇಳಿದೆ, ಇಷ್ಟು ಊರು, ದೇಶ ತಿರುಗಿ ಏನು 
ಮಾಡುತ್ತಾರಂತೆ ನಿಮ್ಮ ಮಿತ್ರರು)” 

“ಅಡೆಲ್ಲದರ ವಿಚಾರವಾಗಿ ದೊಡ್ಡದೊಂದು ಗ್ರಂಥ ಬರೆಯುತ್ತಿದ್ದಾರೆ 

"ಸಿಲ್‌ಸಿಲಾ 'ತುವ್ಹಾರಿಖ್‌' ಎಂತ. ನಾನು ಹೇಳಿದರೆ ಹೊಗಳಿಕೆ ಎನ್ನು ಸ ತ್ರೀರ. 

ಅವರನ್ನು ನೋಡಿ ತಾವೇ ಅಪ್ಪಣೆ ಕೊಡಿಸಿ. 

“ಅಷ್ಟು ದೇಶ ಸುತ್ತಿದವರಿರಿದ ನಮಗೂ ಉಪಯೋಗವಾಗಬಹುದು. 
ಅಗತ್ಯವಾಗಿ ಕರೆದು ತನ್ನಿ ನಿಮ್ಮ ಮಿತ್ರರನ್ನು.” 

ತಮ್ಮ ಬೇಡಿಕೆ ಸಲ್ಲಿಸಿದ್ದಕ್ಕಾಗಿ ಚಕ್ರವರ್ತಿಗಳನ್ನು ವಂದಿಸಿ ತೆರಳಿದರು 
ಖಾಜಿಗಳು. 

ಅದಾದ ಎರಡು ದಿನಕ್ಕೆ ಓಲಗಸಾಲೆಯಲ್ಲಿ, ಸುಲೇಮಾನ್‌ಗೆ ಭೇಟಿ 
ಕೊಟ್ಟರು ಚಕ್ರವರ್ತಿಗಳು. 


೯ 


ಪ್ರವಾಸಿ ಸುಲೇಮಾನ್‌ ತನ್ನ ಪ್ರವಾಸದಲ್ಲಿ ಹತ್ತಾರು ರಾಜಾಸ್ಥಾನಗಳನ್ನು 
ಕಂಡಿದ್ದ. ಆದರೆ ನೃಪತುಂಗ ಚಕ್ರಿರ್ತಿಯ ಓಲಗಸಾಲೆಯ ವೈಭವದಿದಿರು 
ಅವೆಲ್ಲವೂ ಪೇಲವವಾಗಿ ಕಂಡವು ಆತನಿಗೆ. 
ನಿಂತವನು ಹಸುಮಗುವೆಂದು ತೋರುವಷ್ಟು ಎತ್ತರವಾದ ಓಲಗ 
ಸಾಲೆಯ ಇಬ್ಬದಿಯಲ್ಲೂ, ಸಾಲಭಂಜಿಕಾ ವಿಗ್ಗಹೆಗಳಿಂದಲಂಕೃ ತವಾದ, 
ior ಮೂಡಿಬಂದ ನಾಲ್ಕು, ಎಂಟು, ಹನ್ನೆ! ರಡು, ಹದಿನಾರು 
ಕೋಣಗಳ, ಬೆಳ್ಳಿಯ ತ ತಗಡಿನಿ೦ದ ಅಲಂಕೃತವಾದ ಬಗೆಬಗೆಯ ಚಿತ್ರಗೆಲಸದ 


(೯ 


೭೦ ನೃಪತುಂಗ 


ಉನ್ನತ ಸ್ತಂಭಪಂಜೆೆ; ಆ ಸಂಭದ ಮೇಲುಭಾಗದಲ್ಲಿ, ಓಲಗ ಸಾಲೆಯ 
ಛಾವಣಿಯನ್ನು ಎತ್ತಿ ಹಿಡಿದ ಜೀವಂತ ಸೀಯರೋ ಎಂಬಂತಿರುವ, 
ಉಡ್ಡಾಣಭಂಗಿಯಲ್ಲಿರುವ ಅಪ್ಪರಾಪ ಪ್ರತಿಮೆಗಳ; ಕೆಳಗೆ ತೂಗಿದ ಅವರ 
ಕಟಿಹಾರದ ಸಣ್ಣ ಬಂಗಾರದ ಸರಪಳಿಗಳ ತುದಿಯ ಬಟ್ಟಲಿನಲ್ಲಿ 
ಪ್ರಕಾಶಮಾನವಾಗಿ, ಸಣ್ಣ ಪರಿಮಳವನ್ನು ಹರಡುತ್ತಾ, ಉರಿಯುವೆ ಗಂಧ 
ತೈಲದ ದೀಪಗಳು; ಕ೦ಬಗಳ ಬೋದಿಗೆಗಳೆಕಜ `ತೂಗುಬಿಟ್ಟ ಮುತ್ತಿನ 
ಕುಚ್ಚುಗಳು; ಓಲಗಸಾಲೆಯ ನಾಲ್ಕು ಬದಿಯ ಭಿತ್ತಿಯ ಮೇಲೂ ರಾಮಾಯಣ, 
ಭಾರತ, ಭಾಗವತ, ಪುರಾಣಗಳ ಕತೆಯನ್ನು ಹಾಡುವ ಬೆಂಕಿಯ ಬಣ್ಣದಿಂದ 
ಬರೆಯಲ್ಪಟ್ಟಂತೆ ಥಳಥಳಿಸುವ, ಈಗಲೋ ಇನ್ನೊಂದು ಗಳಿಗೆಯಲ್ಲೋ 
ಗೋಡೆಯಿರಿದ ಜೀವದಾಳಿ ಎದ್ದು ಬರುವವೇನೋ ಎನು )ವಂಥ ಚಿತ್ರಗಳು. 

ಪರಿಮಿತವಾಗಿದ್ದರೂ ಅಪರಿಮಿತವೆಂಬ ಭ್ರಾಂತಿಯನ್ನು ಮೂಡಿಸುವ 
ಓಲಗಸಾಲೆಯ ವಿಸ್ತಾರ, ಆ ವಿಸ್ತಾರಕ್ಕೂ - ಅದು ನೆಲವಲ್ಲ, ಕಮಲ 
ಪುಷ್ಪಗಳಿಂದ, ಹಂಸ ಪಂಜ್ಜೆಯಿಂದ ಭೃರಿಗಮಾಲೆಯಿಂದ ರಂಜಿತವಾದ 
ಸರೋವರ ಎಂಬ ಬ್ರಾಂತಿಯನ್ನು ಟು” ಮಾಡುವ, ಜಲದ ತೆಳುಹಸಿರು 
ನೀಲಿ ಬೆರೆತ ಮೃದು ಬಣ್ಣದ, ಹಂಸದ ತುಪುಳದಪ್ರು ಮೃದುವಾದ ರತ್ತ ಗ೦ಬಳಿ; 
ಅಂಕಣಕ್ಕೊಂದು ಬಾರಿ, "ಬೆಳಕು ಬರಲು. ಸೂರು ಬಿಡಿಸಿದೆಡೆಯಲೆ ಸಣ್ಣಗೆ 
ವೀಣಾದ್ವನಿ' ಮಾಡುತ್ತಾ, ಪರಿಮಳದ ಜಲವನ್ನು ತುಂತುರುತುಂತುರಾಗಿ 
ಚಿಮ್ಮುವ "ಬಗೆ ಬಗೆಯ ಪಕ್ಷಿ ಮೃಗ, ಪುರುಷಾಕಾರದ ಎಗ್ರಹಗಳನ್ನೊಳಗೊಂಡ 
ಚಿಕ್ಕ ಕಾರಂಜಿಗಳು. 

“ ಒಂದೊಂದು ಅಂಕಣವೂ ಚಕ್ರವರ್ತಿಯ ಪ್ರಭುತ್ವವನ್ನು ಒಪ್ಪಿಕೊಂಡ 
ಬೇರೆ ಬೇರೆ ದೇಶಗಳ ಕಲಾ ಸೌಭ್ಯಾಗದ ಪ್ರದರ್ಶನಾಲಯದಂತೆ. ಅಲ್ಲಿನ 
ವಸ್ತು ವಿಶೇಷಗಳಿಂದ ಮನೋ ಹರವಾಗಿ ಬ ರ್ಮ ಆ ಅಂಕಣದ 
ವಿಶಾಲ ದ್ವಾರ ಪ್ರದೇಶದಲ್ಲಿ ಆಯಾ ದೇಶದ ಸೈನಿಕರ ವಿಶಿಷ್ಟ ಉಡುಪು, 
ಶಸ್ತ್ರಗಳನ್ನು “ದರಿಸಿದ ಭಟರು ನೋಡುವವನ ಮನದಲ್ಲಿ ಗೌರವದೊಂದಿಗೆ 
ಭಿಔಿಯನ್ನೂ ಮೂಡಿಸುತ್ತಾ ದ್ವಾರಪಾಲಕರಂತೆ ನಿಂತಿದ್ದಾರೆ. ಅಪುಣೆ ಪಡೆದು 
ಓಲಗಸಾಲೆಯನ್ನು ಪ್ರವೇಶಿಸಿದವೆರನ್ನು ಅಮೃತಶಿಲೆಯಲ್ಲಿ ಕಡೆದ 'ವಿಗಹದಂತೆ 
ಸುಂದರಿಯರಾದ. ಶ್ವೇತ ವಸ್ತಧಾರಿಗಳಾದ ಯವನ ಸ್ತ್ರೀಯರು, ಕೈಯಲ್ಲಿ 
ಹಿಡಿದ ಬಂಗಾರದ ಕೆಟ್ಟಿಗೆಯಿಕೆದ ದಾರಿ ತೋರುತ್ತಾ, ಬೌದು ಅಂಕಣವನ್ನು 
ದಾಟಿಸುವರು. ಆ ಅಂಕಣದಿಂದ ಮತ್ತೊಬ್ಬರು ಡೇರೆ ವೇಷ್ಟಿಧಾರಿಗಳಾದ 
ಸುಂದರಿಯರು ದಾರಿ ತೋರುತ್ತಾ ಮುರಿದಿನ ಅಂಕಣಕ್ಕೊಯ್ದು, ಅಲ್ಲಿನ 
ಕಾವಲು ಭಟರ ಬಳಿ, ಬಂದವರ ಹೆಸ ರು, ದಿಸೆಗಳನ್ನು ತಿಳಿಸಿ ಒಪ್ಪಿಸುವರು. 


ತಾತ 


ನೃಪತುಂಗ ೭೧ 


ಹೀಗೆ ಅಂಕಣ ಅಂಕಣ, ಹದಿನಾರು ಅಂಕಣಗಳನ್ನು ದಾಟಿ ಬಂದರೆ 
ಅಂಕಣ ವಿಸೀರ್ಣದ, ನಡುವೆ ಚೌಕಾಕಾರದ ಬಯಲನ್ನುಳ್ಳ, ನಾಲ್ಕು 
ಬದಿಗಳಲ್ಲೂ 'ನಿವಿಧ ವರ್ಣ, ಪರಿಮಳದ ಪುಷ್ಪಗಳನ್ನು ಹೊತ್ತ. ಜಿತ್ರಚಿತ್ರವಾಗಿ 
ಕತ್ತರಿಸಿ ಬೆಳಸಿದ ಗಿಡ ಬಳ್ಳಿಗಳ ಸಾಲುಗಳು ಅಂಚನ್ನು ದರಿಸಿದೆ ಓಲಗಸಾಲೆಯ 


ಅಂಗಳ. ಅದರ ವಿಸ್ತಾರಕ್ಕೂ ಸಾಲಾಗಿ ನಿಂತ, ನೋಡಿದವರ ಎದೆಗಳಲ್ಲಿ 


ದಿಗ್ಗನೆ ಭಯ ಕಎಸುವ ಶಸ್ತಧಾರಿಗಳಾದ ಅಂಗರಕ್ಷಕರ ಪಡೆ. ಆ ಪಡೆಯ 


ನಾಯಕನಿಗೆ, ಓಲಗಸಾಲೆಯೆ ಅಧಿಕಾರಿಗಳು ಕೊಟ್ಟ' ಅಪ್ಪಣೆಯ ಕುರುಹನ್ನು 
ತೋರಿಸಿ, ನಂತರ ಸಿಂಹಾಸನ ಶಾಲೆಯನ್ನು ಪ್ರವೇಶಿಸಬೇಕು 
ಅದುವರೆಗಿನ ವೈಭವವೇ ಕಣ್ಣು ಕುಕ್ಮಿಸಿದ್ದರೆ, ಸಾವ ಶಾಲೆಯ 
ಭವ್ಯ ವೈಭವ ನೋಡುವವನನ್ನು ಸಮ್ಮೂಢಚಿತ್ತನನ್ನಾಗಿ ಮಾಡುತ್ತದೆ. ಕತ್ತಲಲ್ಲಿ 
hi ತಟಕ್ಕನೆ ಬಹು ಉಜ್ವಲವಾದ ಬೆಳಕನ್ನು ಕಂಡಲತಾಗುವುದು 
_ ಆಗ ತಾನೇ ಬೆಂಕಿಯಿಂದ ಹೊರತೆಗೆದಂತೆ ಥಳಥಳಿಸುವ ಮೆರುಗಿನ 
ಕಂಚಿನ ಕಂಭಗಳ ಸಿಂಹಾಸನ ಶಾಲೆಯನ್ನು ಹೊಕ್ಕರೆ. ಭರತಾಗಮದ 
ಅರವತ್ತುನಾಲ್ಕು ಭಂಗಿಗಳನ್ನು ಸೂಚಿಸುವ ನರ್ತಕಿಯರ, *ಪ್ರರುಷ ಪ್ರಮಾಣದ 
ವಿಗ್ರಹಗಳನ್ನು ಧರಿಸಿದ ಅರವತ್ತುನಾಲ್ಕು ಕಂಚಿನ ಕಂಭಗಳು, ಸ್ಥಿರ ಪ್ರಕಾಶದಿಂದ 
ಹೊಳೆವ ದೀಪಗಳಂತೆ, ಒಂದನ್ನೊಂದು ಪ್ರತಿಬಿಂಬಿಸುತ್ತಾ, 'ಔಂಕು ಚೆಲ್ಲುತ್ತಾ 
ನಿಂತಿವೆ. ಸುಮಾರು ಐನೂರು ಜನರು ಕುಳಿತುಕೊಳ್ಳುವಷ್ಟು ವಿಸ್ತಾರವಾದ 
ಸಿಂಹಾಸನ ಶಾಲೆ ಕನ್ನಡ ರಾಜ್ಯಲಕ್ಷಿ ರು ವೈಭವೋಪೇತವಾದ 
ರಂಗಮಂದಿರದಂತಿದೆ. ಅಥ ನಡುವೆ ದಾನಾ ರತ್ನಾಲಂಕಾರಗಳಿಂದ 
ಥಳಥಳಿಸುತ್ತಾ, ಜ್ಞಾಲಾಮಾಲಿಯಂತೆ ಬೆಳಗುವ ಶ್ವೇತಛತ್ರದಿ೦ದೊಡಗೂಡಿದ 
ಸುವರ್ಣ ಹಾಸ ಸನ. ಅದರಿ೦ದ ಅಷ್ಟು ದೂರಕ್ಕೆ ಅರ್ಧವ್ಯ ತ್ತಾಕಾರದಲ್ಲಿ, 
ಬೇರೆ ಬೇರೆ ಸಚಿವರು, ಮಾಂಡಲಿಕರು, ಮನ್ನೆಯರ ಸ್ನಾನಮಾನಗಳಿಗೆ 
ಉಚಿತವಾದ ಆಸನ ಪಂಜೆ. ಸಿಂಹಾಸನದ ಇಬ್ಬದಿಯಲ್ಲಿ. ಎರಡು ದಂತದ 
ಕೆತ್ತನೆಗೆಲಸದ ಪೀಠದ ಮೇಲೆ, ನವಿಲಿನ ಬಿಡಿಸಿದ ರೆಕ್ಕೆಯಂತಿರುವ, ವಜ್ರ 
ವೈಢೂರ್ಯ, ಪ ಪುಷ್ಕರಾಗ, ಪ ಪದ್ಮರಾಗ, ಮಣಿಮೌಕ್ತಿಕಗಳ ಚಿತ್ರಗೆಲಸದಿಂದ 
(ಕೆಯುವ ಬೆನ್ನಿನ ಮಯೂರಾಸನಗಳು ಇಡಲ್ಪಟ್ಟವೆ - ಒಂದು ಪ್ರಧಾನ 
ಸಚಿವರಿಗೆ, ಮತ್ತೊಂದು ಯುವರಾಜರಿಗೆ. ಸಿಂಹಾಸ ಸನದ ಬೆನ್ನ ಕಡೆಯ 
ಇಬ್ಬದಿಯಲ್ಲಿ ಎತ್ತರವಾದ ಎರಡು ಸುವರ್ಣ ಸಂಭಗಳ ಲ್‌ ಪ್ರಭೂತ 
ವರ್ಷ ಗೋವಿಂದೆ ಚಕ್ರವರ್ತಿಗಳಿಗೆ ಶರಣಾಗತಿಯ “ಸೂಚನೆಯೆಂದು ಸಿಂಹಳದ 
ಅರಸು ಕಳುಹಿಸಿದ ಅತನ ಮತ್ತು ಆತನ ಪ್ರಧಾನಿಯ ಮೂರ್ತಿಗಳು 
ಚಾಮರದಧಾರಿಗಳಾಗಿ ನಿಂತಿವೆ. ಸಿಂಹಾಸನವಿಟ್ಟ ಅಂಕಣದ ಸೂರು 


೭೨ ನೃ ಪತುಂಗ 


ಸಹಸದಳವಿಕಸಿತ ಶ್ವೇತ ಪದ್ಮದಂತೆ ಅರಳಿದೆ, ಇಡೀ ಅಂಕಣಕ್ಕೆ ಪದ್ಮಛತ್ರ 
ಹಿಡಿದು. ಪದ್ಮ ಗರ್ಭದಲ್ಲಿ ಸಿಂಹಾಸನಕ್ಕೆ ರಕ್ಷೆಯಾಗಿ ಮೂಡಿದೆ - ತ್ರಿಮೂರ್ತಿ, 
ಅಷ್ಟದಿಕ್ಬಾಲಕರು, ಅಷ್ಟ ಮಾತೃ ಗಳು, ಗಣಪತಿ, ಆಂಜನೇಯರ 'ವಿಗ್ರಹಗಳು 
ವಿಶಿಷ್ಟ ಮಂಡಲಗಳಲ್ಲಿ. ಕಮಲದ ಗೊಂಡೆಯಿಂದ ಇಳಿಬಿದ್ದ "ಮುತ್ತು 
ರತ ಗಳ ಗೊಂಚಲುಗಳ ಚಿನ್ನದ ಸರಪಳಿಯ ಕೊನೆಯಲ್ಲಿ, ಗರಿಬಿಚ್ಚಿ ನಿಂತಿದೆ 
— ಸಿಂಹಾಸನಕ್ಕೆ ಕಾವಲಾದ" ರಾಷ್ಟಕೂಟ ಲಾಂಛನ - ಸುವರ್ಣ ಗರುಡ, 
ನೋಡುವವರ” ಎದೆಯಲ್ಲಿ ಭಯ `ಹೊತಿಸುತ್ತಾ 

ಉಸಿರು ಬಿಗಿಹಿಡಿಸುವಂಥ ಸಿಂಹಾಸನಶಾಲೆಯ ವೈಭವದ ಭವ್ಯತೆಯನ್ನು 
ಮೂಕವಿಸ್ಮಯದಿ೦ದ ನೋಡುತ್ತಾ. ಚಕ್ರವರ್ತಿಗಳ ಆಗಮನವನ್ನು ಇದಿರು. 
ನೋಡುತ್ತಿದ್ದ ಅರಬಿಯ ಪ್ರವಾಸಿ “ಸುಲೇಮಾನ್‌ ಅವರನ್ನು ಚಕ್ರವರ್ಶಿಗಳಿಗೆ 
ಪರಿಚಯ ಮಾಡಿಕೊಡುವ ಭಾರ ಹೊತ್ತ ತಮ್ಮ ಅದಿಸಿರಸೂಡಕವಾದ 
"ವಜ್ರದ ಬಯಸಣಿಗೆ'ಯನ್ನು ಹಿಡಿದ ನಗರ ಶೇಕಿಗಳು ಮತ್ತು ಕಾಜಿಗಳ 
ನಡುವೆ. 

ಅರಬಿಯ ವ್ಯಾಪಾರಿಗೆ ಚಕ್ರವರ್ತಿಗಳು ಫ್‌ ಕೊಡುವ ವಿಶೇಷ 
ಸಭೆಗೆ ನಗರದ ಪ್ರಮುಖರೆಲ್ಲರೂ 'ಆಹ್ವಾನಿತರಾಗಿ ಬಂದು, ಸಭೆ ತುಂಬಿದ್ದರೂ, 
ಉಸಿರು ಹೊಯ್ಯುವ ಸದ್ದೂ, ಗಾಳಿ ಹಾಕುತ್ತಾ ಅಲ್ಲಲ್ಲಿ ನಿಂತ ದಾಸಿಯರು 
ಬೀಸುವ ನವಿಲುಗರಿಯ ಬೀಸಣಿಗೆಯ ಮೈದು ಶಬ್ದವೂ ಕೇಳುವಷ್ಟು 
ನಿಶ್ಶಬ್ದ ವಾಗಿತ್ತು ಸಭೆ. 

ಸ್ವಲ್ಪ ಹೊತ್ತಿನಲ್ಲೇ ಚಕ್ರವರ್ತಿಗಳ ಆಗಮನಸೂಚಕವಾಗಿ, ಭೇರಿ, 
ತಾಡನವಾಗಿ, ಪೆಂಚ ಮಹಾವಾದ್ಯಗಳು ಮೊಳಗಿದವು. ಅವುಗಳ ಸದ್ದು 
ಅಡಗುತ್ತಿದ್ದ ಹಾಗೇ, ರಾಷ್ಟ ಪ್ಲಕೂಟ ಅರಸರ ಸಾರ್ವಭೌಮತ್ವ ಸೂಚಕವಾದೆ 
ವೀಣೆ, ಕೊಳಲು, ಶಂಖಗೆಳ ತ್ರಿವಳಿವಾದ್ಯ ಧ್ವನಿ ದೂರದಿರಿದ ಹತ್ತಿರವಾಗಿ 
ಕೇಳಿ ಬಂದು ಕರಗಿಹೋಗುವ ವೇಳೆಗೆ ಕಲಶ. ಕನ್ನಡಿ ಹಿಡಿದ ಸುಮಂಗಶಿಯರು, 
ಆಶೀರ್ವಾದ ಮಂತ್ರ ಪಠಿಸುವ ಪುರೋಹಿತರು, ರಾಜ ಲಾಂಛನಗಳನ್ನು 
ಹಿಡಿದ ಊಳಿಗದವರು ಮಕರ ತೋರಣ, ಗರುಡಪತಾಕೆ, ಹನುಮದ್ದಜ, 
ವರಾಹ ಲಾಂಛನಗಳನ್ನು ಹಿಡಿದವರು ಸಿಂಹಾಸನ ಶಾಲೆಯ 
ಪಾರ್ಶ್ವದ್ದಾರದಿಂದ, ಇಬ್ಬಿಬ್ಬರಾಗಿ, ಸಾಲು ಸಾಲಾಗಿ ಪ್ರವೇಶಿಸಿದರು. ಸ್ವಲ್ಪ 
ಹೊತ್ತಿನಲ್ಲೇ ವಂದಿ ಮಾಗಧರ ಸ್ತುತಿಪಾಠ ಕೇಳಿ ಬಂದಿತು” ದ 
ಮೃದುಮಧುರವಾಗಿ- 

"ಸ್ವಸ್ತಿ-ಸಮಧಿಗತ ಪಂ೦ಚಮಹಾಶಬ್ದ. ಮಹಾರಾಜಾಧಿರಾಜ, ರಾಜ 
ಪರಮೇಶ್ವರ, ಪರಮ ಭಟ್ಟಾರಕ, ಶ್ವೇತಾತಪತ್ರತ್ರಯ ಕಲಹ ಕಾಹಲ ಶಂಖ, 


po 


ನೃಪತುಂಗ ೭೩ 


ಪಾಳಿಧ್ವಜೋರುಕೇತುಪತಾಕಾಚ್ಛಾ ದಿತ ದಿಗಂಬರಂ, ನಿರ್ಜಿತ ವೈರಿ ರಿಪುನಿವಹ 
ಕಾಲದಂಡಂ ದುಷ್ಟ ಮದಭಂಜನಂ, ಅಮೋಘರಾಮಂ, ಪರಚಕಪಂಚಾನನಂ, 
ಸುರಾಸುರಮರ್ಥನಂ೦ಂ, ವೈರಿಭಯಂಕರಂ, ಬುದ್ದ ಮನೋಹರಂ, 
ಅಭಿಮಾನಮಂದಿರಂ, ರಟ್ಟವಂಶೋದ್ಧವಂ. ಗರುಡಲಾ೦ಛನಂ೦, ತಿವಳಿಪೆರೆ 
ಘೋಷಣಂ, ಲಟ್ಟಲೂರ ಪುರಪರಮೇಶ್ವರಂ, ಶ್ರೀಮದಮೋಘವರ್ಷ 
ನೃಪತು೦ಗ ನಾಮಾಂಕಿತ ಲಕ್ಷ್ಮೀ ವಲ್ಲಭೇ೦ದ್ರಂ.... ಅವಧಾರು, ಅವಧಾರು.' 

ಸುತಿಪಾಠ, ಸ್ಪಸ್ಟಿವಾಚನಗಳನ್ನು ಮಾಡುವವರು ಬಂದು ಹೋಗುತ್ತಿದ್ದ 
ಹಾಗೇ, ಸಭೆ ಚಕ್ರವರ್ತಿಗಳ ಆಗಮನಕಾಗಿ ಎದ್ದು ತಲೆಬಾಗಿಸಿ RRs 

ಬಿಚ್ಚುಗತ್ತಿ ಹಿಡಿದ ಯವನ ಸುಂದರಿಯರ “ಪಡೆಯ ನಡುವೆ, 
ವಸ್ತಾ ಲ6ಕಾರ ಭೂಷಿತೆಂಯರೂ, ಶ್ವೇತವಸ ರಧಾರಿಯರೂ ೦ 
ಸುಂಔರಿಯರಿಬ್ಬರು ಚಾಮರವಿಕ್ಕುತ್ತಿರಲು, ನಛತಧಾಶೆಗಳು ಹಿಡಿದ ಮೂರು 
ಬೆಳ್ಗೊಡೆಗಳ ಕೆಳಗೆ, ರಾಜಾಲರ೦ಕಾರ ಭೂಷಿತರಾದ ಚಕ್ರವರ್ತಿಗಳು 
ಪ್ರವೇಶಿಸಿದರು. ಸಭೆಗೆ ಸಭೆ ತಲೆಬಾಗಿ ವಂದಿಸಿತು - ಗಾಳಿಗೆ ಬಾಗುವ 
ಭತ್ತದ ಹಸುರಿನಂತೆ. | 

ಚಕ್ರವರ್ತಿಗಳು ಸಿಂಹಾಸನದ ಬಳಿ ಬಂದಾಗ, ರಾಜಪುರೋಹಿತ, 
ಪ್ರಧಾನಮಾತ್ಮರು ಚಕ್ರವರ್ತಿಗೆ ಕೈಗೊಟ್ಟು. ಸಿ೦ಹಾಸನವನ್ನು ಹತ್ತಿಸಿದರು. 
ಸಿಂಹಾಸನವನ್ನು ಹತ್ತಿದ ಚಕ್ರವರ್ತಿಗಳು ಸಭೆಗೆ ವಂದನೆ ಮಾಡಿ, ವೀರಮಂಡಿ 
ಹಾಕಿ, ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಿದ್ದ ಹಾಗೇ ಆಸನದ ಮೇಲಿನ 
ಶ್ವೇತಛತ್ರದಲ್ಲಿ ಅಳವಡಿಸಿದ ಕೀಲುಗೊಂಬೆ' ಚಕ್ರವರ್ತಿಗಳ ತಲೆಯ ಮೇಲೆ 
ಪುಷ್ಪವೃಷ್ಟಿ ಮಾಡಿತು. 

ಸಭೆಯ ಆರಂಭದ ಕಾರ್ಯಕಲಾಪಗಳು ಮುಗಿದ ಮೇಲೆ, ಸಂಧಿ 
ವಿಗ್ರಹ ಸಚಿವರು, ಸಭೆಗೆ ಸುಲೇಮಾನರ ಪರಿಚಯ ಮಾಡಿಕೊಟ್ಟು, ಅವರ 
ಪ್ರಮಾಣ ಪತ್ರಗಳನ್ನು ಚಕ್ರವರ್ತಿಗಳಿಗೆ ಅರ್ಪಿಸಿದ ಬಳಿಕ, ಸುಲೇಮಾನರು 
ಚಕ್ರವರ್ತಿಗಳಿಗಾಗಿ ತ೦ದಿದ್ದ ಕಾಣಿಕೆಯ ವಸ್ತುಗಳನ್ನು ಆಳುಗಳು ಚಿನ್ನದ 
ಹರಿವಾಣದಲ್ಲಿ ತಂದು ಚಕ್ರವರ್ತಿಗಳ ಇದಿರು. ಓಡಿದು ಅವರ ಹಸ್ತ ಸ್ಪರ್ಶ 
ಮಾಡಿದ ಬಳಿಕ ತೆಗೆದುಕೊಂಡು ಹೋದರು. ಆ ಬಳಿಕ ಸುಲೇಮಾನರು. 
ಖಾಜಿಗಳೂಡನೆ ಸಿಂಹಾಸನದ ಬಳಿ ಸಾರಿ ಉಚಿತ ರೀತಿಯಲ್ಲಿ ನಮಸ್ಕರಿಸಿದರು. 

ಸುಲೇಮಾನರ ವಂದನೆಯನ್ನು ಮಂದಹಾಸಪೂರ್ವಕವಾಗಿ ಸ್ವೀಕರಿಸಿ 
ಚಕ್ರವರ್ತಿಗಳು, ಮೃದುಗಂಭೀರ ದ್ವನಿಯಲ್ಲಿ ಅವರ ಯೋಗಕ್ಷೇಮ, ಅವರ 
ದೇಶದ, ದೊರೆಗಳ "ಆರೋಗ್ಯಾಭಿವೃದ್ಧಿ, ಅವರ ಪ್ರವಾಸದ ಅನುಭವಗಳನ್ನು 
ವಿಚಾರಿಸಿ, ಸುಲೇಮಾನರಿಗೆ “ರಾಷ್ಟ್ರಕೂಟ ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ 


೭೪ ನೃಪತುಂಗ 


ಪ್ರವಾಸಮಾಡಬಹುದು. ನಮ್ಮ ಸಚಿವರು ನಿಮಗೆ ಬೇಕಾದ ಅನುಕೂಲಗಳನ್ನು 
ಮಾಡಿಕೊಡುತ್ತಾರೆ” ಎಂದು ಆಶ್ವಾಸನೆ ಕೊಟ್ಟರು. 

ಆ ದಿನ ಸಭೆಯಲ್ಲಿ ಚರ್ಚೆಯಾಗಬೇಕಾಗಿದ್ದ ವಿಷಯಗಳ ಆಲೋಚನೆ 
ಮುಗಿದ ಮೇಲೆ, ಓಲಗ ಮುಗಿದು, ಚಕ್ರವರ್ತಿಗಳು ಅಂತಃಪುರಕ್ಕೆ ತೆರಳಿದರು. 
ಸಭೆಯೂ ಚದರುವ ಮುನ್ನ ಸ೦ಧಿ-ವಿಗ್ರಹ ಸಚಿವರು ಖಾಜಿಗಳಿಗೆ- 

“ಚಕ್ರವರ್ತಿಗಳು ನಿಮ್ಮ ಮಿತ್ರರನ್ನು ಈ ಸಂಜೆ ಮಂತ್ರಾಲೋಚನಾಗಾರದಲ್ಲಿ 
ಕಾಣಲು ಬಯಸುತ್ತಾರೆ, ಕರೆದು ತನ್ನಿ. ಎಷ್ಟು ಹೊತ್ತಿಗೆ ಬರುವುದಾಗಿ 
ಹೇಳಿದರೆ, ಆ ವೇಳೆಗೆ ರಥ ಕಳಿಸುತ್ತೇವೆ” ಎಂದರು. 

ಖಾಜಿ ಸೈಯದ್‌ ಇಮಾಂರು ಸಂಜೆಯ ವೇಳೆಗೆ ಬರುವುದಾಗಿ ತಿಳಿಸಿದರು. 

ಸಂಜೆ ಮಂತ್ರಾಲೋಚನಾಗಾರದಲ್ಲಿ ಚಕ್ರವರ್ತಿಗಳನ್ನು ಕಂಡಾಗ 
ಸುಲೇಮಾನ್‌ ಚಕಿತನಾದ. ಓಲಗದ ವೈಭವಕ್ಕೂ, ಇಲ್ಲಿಯ. ಸಮುಚಿತ 
ಸರಳತೆಗೂ ಎಷ್ಟು ಅ೦ತರ! 

ಬಾಗಿಲ ಬಳಿಯ ಆಳು ಇವರ ಆಗಮನವಾರ್ತೆಯನ್ನು ಸೂಚಿಸಿದ 
ಕೂಡಲೇ ಚಕ್ರವರ್ತಿಗಳೇ ಎದ್ದು ಬಾಗಿಲವರೆಗೂ ಹೋಗಿ, ಅವರನ್ನು 
ಇದಿರುಗೊಂಡು ಕರೆತಂದು, ಕೂಡಲು ಪೀಠವನ್ನು ತೋರಿಸಿದರು. ಬೆಳಗಿನ 
ಓಲಗದ ವೈಭವ ಕಂಡ ಸುಲೇಮಾನರಿಗೆ, ಚಕ್ರವರ್ತಿಯ ಬಳಿಯ ಪೀಠದ 
ಮೇಲೆ ಒರಲು ಧೈರ್ಯವಾಗಲಿಲ್ಲ; ಹಿ೦ಜರಿದರು. ಅವರ ಮನೋಭಾವ 
ಚಕ್ರವರ್ತಿಗಳಿಗೆ ಅರ್ಥವಾಯಿತು. ನಗುತ್ತಾ- 

“ಕುಳಿತುಕೊಳ್ಳಿ. ನೀವು ಕುಳಿತುಕೊಳ್ಳಲೇ “ಓಂಜರಿದರೆ, ನಾವು ನಿಮ್ಮೊಂದಿಗೆ 
ಮನಬಿಚ್ಚಿ ಮಾಕನಾಡುವುದೆಂತು?” ಎಂದರು. ಖಾಜಿ ಸೈಯದ್‌ ಇಮಾಂರು, 
ಚಕ್ರವರ್ತಿಗಳ ಮಾತನ್ನು ಅರಬಿ ಭಾಷೆಯಲ್ಲಿ ಸುಲೇಮಾನ್‌ಗೆ ತಿಳಿಸಿದರು. 
ಮಹಾರಾಜರ ಮಾತನ್ನರಿತ ಸುಲೇಮಾನ್‌, ಅವರ ಮನದ ಸರಳತೆಗೆ 
ಮಾರುಹೋದರು. 

“ಅಬ್ಬಾ! ಏನು ವೈಭವ ತಮ್ಮ ಆಸ್ಥಾನದ್ದು! ಸರಿಸ ಸ ಕಲೀಫರ 
ಆಸ್ಥಾನದ "ವೈಭವ ಮತ್ತಲ್ಲಿಯೂ "ಇಲ್ಲವೆಂದು. ತಿಳಿದಿದ್ದೆ. ಆದರೆ ತಮ್ಮ 
ಆಸ್ಥಾನದ ನಾನ: ಅದು "ಸೂರ್ಯನ ಮುಂದೆ ಹಣತೆ, ಹಿಂದೂಸ್ಥಾನ 
ವಜ್ರ ವೈಢೂರ್ಯಗಳ ಸೀಮೆ ಎಂದು ಕೇಳಿದ್ದೆ. ಅದೆಲ್ಲವೂ ನಿಮ್ಮಲ್ಲೇ 
ಸೆರೆಯಾಗಿರುವಂತಿದೆ” 

- ಎಂದರು ಸುಲೇಮಾನ್‌. 


ನೃ ಪತುಂಗ ೭೫ 


“ನಿಜ. ಈ ವೈಭವವೆಲ್ಲಾ ನಿಮ್ಮಷ್ಟೇ ನಮಗೂ ಸ೦ತೋಷಕೊಡುತ್ತದೆ. 
ಆದರೂ ಬಂಕದ ವೇಳೆ, ಇದೇ ಭಯಕ್ಕೂ ಕಾರಣವಾಗುತ್ತದೆ. ಅಲ್ಲವೆ 
ಖಾಜಿಗಳೇ?” 

“ನಿಜ ಬಾದಷಹ, ಶ್ರೀಮಂತಿಕೆಗೇ ಚೋರಭಯ. ಅದಕ್ಕೇ ಬಡತನ 
ಪ್ರರಮಶ್ರೇಷ್ಠ ಎನ್ನು. ತ್ತಾರೆ” 

- ಎಂದರು “ಸೈಯದ್‌ ಇನಾಂ ಚಕ್ರವರ್ತಿಗಳ ಮಾತಿಗೆ ಸಮ್ಮತಿ 
ಸೂಚಿಸುತ್ತಾ 

“ಬಡತನ ಶ್ರೇಷ್ಠವೆಂದು ನಾವು ಒಪ್ಪುವುದಿಲ್ಲ.” 

ಕ್ಲಿ? 

“ಶ್ರೀಮಂತಿಕೆಯೂ ಶ್ರೇಷ್ಠವಲ್ಲ, ಬಡತನವೂ ಶ್ರೇಷ್ಠವಲ್ಲ. ಸಮಾನತೆಯೇ 
ಶ್ರೇಷ್ಠವಾದದ್ದು. ಎಲ್ಲಿ ಅಸಮಾನತೆಯೊ ಅಲ್ಲಿ ವಿಷಮತೆ. ದ್ವೇಷ, ಕ್ರೋಧ, 
ಅಸೂಯೆ. ಶ್ರೀಮಂತಿಕೆಯೇ ಇಲ್ಲವಾದಲ್ಲಿ ಭೀತಿಯೇ ಇಲ್ಲ. 5, 

“ಸರ್ವ ಶ್ರೀಮಂತರಾದ ಚಕ್ರವರ್ತಿಗಳು ಈ ಮಾತು ಹೇಳುವುದೇ?” 

_ಸುಜೀಮಾನ್‌ ನಡುವೆ ಬಾಯಿ ಹಾಕಿ ಕೇಳಿದರು. 

“ಸುತ್ತಮುತ್ತ ಕಾಣುವ ಆಡಂಬರವನ್ನು ನೋಡಿ ಹೇಳುವ ಹಾಗೆ ಕಾಣುತ್ತದೆ. 
ಆದರೆ ಇದೆಲ್ಲಾ ನಮ್ಮದಲ್ಲ Ye re 

“ಮತ್ತೆ ಯಾರದು ಬಾದಷಹ?” 

“ದೇವರು, ಪ್ರಜೆಗಳದು. ನಾವು ಕೆರೆಯ ನೀರು ಕಾಯುವ ತೂಬಿನ 
ಬಾಗಿಲು. ಕೆರೆಯಲ್ಲಿ ಬೇಕಾದಷ್ಟು ನೀರಿರುತ್ತದೆ. ಆದರೆ ಆ ಬಾಗಿಲು ಏನು 
ನೀರು ಕುಡಿಯಲು ಸ 'ಸಾಧ್ಯ ಹೇಳಿ. 'ನಮಗಿರುವುದೆಲ್ಲಾ ಆ ನೀರನ್ನು ಕಾಪಾಡುವ 
ಚಿಂತೆ ಮಾತ್ರ. ಆ ಚಿಂತೆಗಾಗಿಯೇ, ತಮ್ಮನ್ನು ಮತ್ತೆ ನೋಡಬೇಕೆಂದು 
ಬಯಸಿದ್ದು?” 

ಚಕ್ರವರ್ತಿಗಳ ಬಾಯಿಂದ ಬ೦ದ ಮಾತನ್ನು ಕೇಳಿ ಸುಲೇಮಾನ್‌ 
ಚಕಿತರಾದರು. ರಾಜ್ಯದ ಬಗ್ಗೆ ಆ ರೀತಿ ಮಾತನಾಡುವ ಮಹಾರಾಜರನ್ನು 
ಅವರು ಕಂಡದ್ದು "ಇದೇ "ಮೊದಲು. ಗೌರವದಿಂದ ಎದ್ದು ನಿಂತು 
ತಲೆಬಾಗಿವಂದಿಸಿ ಹೇಳಿದರು- 

“ಖುದಾ, ನಿಮಗೆ ಕೋಟಿ ವರ್ಷ ಆಯಸ್ಸು ಕೊಡಬೇಕು ಖಾವಂದ್‌, 
ಈ ದೇಶದ ಜನ ಭಾಗ್ಯವಂತರು. ೫ 

“ನಿಮ್ಮ ಅಭಿಮಾನಕ್ಕೆ ನಾವು ಕೃತಜ್ಞರು; ಆದರೂ ನಮ್ಮ ಬಗ್ಗೆ ತಪ್ಪು 
ಅಭಿಪ್ರಾಯವಿಟ್ಟುಕೊಂಡು' ಹೋಗಬೇಡಿ. ಈ 


೭೬ ನೃಪತುಂಗ 


“ಏಕೆ ಖಾವಂದ್‌?” 

“ಖಾಜಿ ಸಾಹೇಬರನ್ನು ಕೇಳಿ ಹೇಳುತ್ತಾರೆ. ನಿಮಗೆ ಈ ದೇಶದ ಜನದ 
ಪರಿಚಯವಿಲ್ಲ. ಆ ಜನದ ಹಿರಿಮೆಯಲ್ಲಿ ಅಣುಅ೦ಶವೂ ನಮಗಿಲ್ಲ. ನಾವು 
ಸೂರ್ಯನನ್ನು ಬಿಂಬಿಸುವ ಮುಕುರ ಮಾತ್ರ ಆ ಜನ ನಮ್ಮಲ್ಲಿ ಇಟ್ಟ 
ವಾ ನಂಬಿಕೆಯನ್ನು ಉಳಿಸಿಕೊಳ್ಳುವಂತೆ ಬಾಳಿಡಗೆ ಅದಕ್ಕಿಂತ ದೊಡ್ಡ 
ಸಿದ್ಧಿ ಬೇರೊಂದಿಲ್ಲ ಸಮಗ: ಚ 

ಚಕ್ರವರ್ತಿಗಳ. ಮಾತು ಕೇಳಿದಂತೆ, ಗಳಿಗೆಗಳಿಗೆಗೆ ಸುಲೇಮಾನರ ಅಚ್ಚರಿ 
ಹೆಚ್ಚಾಗಿ, ಗೌರವ ಇಮ್ಮಡಿ, ಮುಮ್ಮಡಿಯಾಗುತ್ತಿತ್ತು. 

“ಇಷ್ಟು ನ ನಮ್ಮ ಪ್ರಶರಿಸೆಯೇ ಆಯಿತು. ಅದಕ್ಕಲ್ಲ ನಾವು 
ತಮ್ಮನ್ನು ಕರೆಸಿದ್ದು... 

“ತಾವು ಉತ್ತರ ಸೀಮೆಗಳನ್ನೆಲ್ಲಾ ಸುತ್ತಿ ಬಂದಿದೀರಂತೆ. ಎಲ್ಲ 
ರಾಜಾಸ್ಥಾನಗಳನ್ನೂ ಹೊಕ್ಕು ಬಂದಿರೆಂದು ಹೇಳಿದರು ಖಾಜಿಗಳು. ಆ 
ಸೀಮೆಗಳಲ್ಲಿ, ಆ ದೊರೆಗಳಿಗೆ ನಮ್ಮ ವಿಷಯದಲ್ಲಿ, ನಮ್ಮ ದೇಶದ ವಿಷಯದಲ್ಲಿ 
ಏನು ಭಾವನೆಯಿತ್ತೆಂಬುದೇನಾದರೂ ಗೊತ್ತಾಗಿದ್ದರೆ ಇಳಿಸಬೇಕು. 4% 

“ಎಲ್ಲ ಕಡೆಯಲ್ಲೂ ತಮ್ಮ ಹೊಗಳಿಕೆಯೇ ಕೇಳಿಬಂದು. ಅದಕ್ಕೆಂದೇ 
ತಮ್ಮ ದಶ ರ್ಶನ ಮಾಡಲು ಬಂದೆ.” 

ಸ ವಿಷಯದಲ್ಲಿ ಎಲ್ಲೂ, ಯಾವ ಬಗೆಯ ಅಸಮಾಧಾನವೂ 
ವ್ಯಕ್ತವಾದುದು ಕಾಣಲಿಲ್ಲವೇ? ತಾವು ಮುಖ್ಯವಾಗಿ ಯಾವ ವ್ಯಾಪಾರ 
ಮಾಡುತ್ತೀರಿ?'' 

“ಕುದುರಗಳದು.” 

“ಏನಾದರೂ ವ್ಯಾಪಾರವಾಯಿತೆ? ಯಾವ ಅರಸರು ತೆಗೆದು 
ಕೊಂಡರು....)” 

“ಬೇರೆ ಕಡೆ ಹೆಚ್ಚೇನೂ ವ್ಯಾಪಾ ಪಾರವಾಗಲಿಲ್ಲ. ಕನ್ಯಾಕುಬ್ದದ ಅರಸರು 
ಮಾತ್ರ ಎರಡು ಸಾವಿರ ಕುದುರೆಗಳು ಬೇಕು ಎಂದರು. 1 

“ಎಂಥ ಕುದುರೆಗಳು ಬೇಕೆಂದು ಹೇಳಿದರು?” 

“ದೀರ್ಫ ಪ್ರವಾಸಮಾಡಿಯೂ ದಣಿಯದಂಥ, ವೇಗವಾಗಿ ಓಡುವ 
ಕುದುರೆಗಳು ಬೇಕು. ಆದಷ್ಟು ಬೇಗ ತರಿಸಿಕೊಡುವ ಏರ್ಪಾಡು ಮಾಡಿ. 
ಎಂದರು. ಅವರು ಯಾರ ಮೇಲೋ ಯುದ್ಧಕ್ಕೆ ಸಿದ್ದತೆ ಮಾಡಿಕೊಳ್ಳುತ್ತಿರು 
ವಂತಿದೆ....” 


ನೃಪತುಂಗ ಖಂ 


ಹಾಗೆಂದು ಹೇಳಿದರೇ?” 

“ಆ ವಿಷಯ ಎಲ್ಲಿಯಾದರೂ ಹೇಳುತ್ತಾರೆಯೆ? ಅವರಾಡಿದ ಮಾತಿನ 
ಮೇಲೆ ಅರ್ಥಮಾಡಿಕೊಂಡೆ. ಅಂತೂ ಯಾವುದೋ ದೂರ ದೇಶದ ಮೇಲೆ 
ಯುದ್ಧಕ್ಕೆ ಹೊರಡುವ ಆಲೋಚನೆ ಇರುವಂತಿದೆ.” 

ದುಗಾಗಿ ತಾವು ಒಂದು ಕೆಲಸ ಮಾಡಬೇಕು... 

“ಏನು?” | 

“ಮತ್ತೆ ತಾವು ಕನ್ಯಾಕುಬ್ಬದತ್ತ ಹೋಗುವ ಸಂಭವವಿದೆಯೇ?” 

“ಇದ್ದೆ? 

“ಹೋದರೆ... ಹೋದಾಗ... ಈ ಯುದ್ಧಸಿದ್ಧತೆ ಯಾರ ಮೇಲೆಂದು 
ತಿಳಿಯಲು ಪ್ರಯತ ಮಾಡಿ, ತಿಳಿದುಬಂದರೆ ನೆಮಗೆ ತಿಳಿಸುತ್ತೀರಾ?” 

ಚಕ್ರವರ್ತಿಗಳ ಮಾತನ್ನು ಕೇಳಿ ಖಾಜಿಗಳು ನಕ್ಕರು. 

“ಎಕೆ ನಗುತ್ತೀರಿ?” 

“ಅಂತೂ ನಮ್ಮ ಸುಲೇಮಾನ್‌ ತಮ್ಮ ಗೂಢಚಾರರಾಗಬೇಕೆಂದು 
ಬಾದಷಹರ ಇಚ್ಛೆ ಇರುವಂತಿದೆ. ಹ 

“ನಿಜ. ಅದು. ಕಟುವಾಗಿ ಕಂಡರೂ ಸತ್ಯ. ಈ ರೀತಿ ಮರೆಯಲ್ಲಿ ಪರರ 
ವಿಷಯ ತಿಳಿಯುವುದು ನಮಗೂ ಒಪ್ಪದ ವಿಷಯ. ಆದರೇನು ಮಾಡುವುದು 
ಖಾಜಿಗಳೇ. ನಮಗೆ ಈ ಸುದ್ದಿ ಸರಿಗ್ರಹವೂ ಬೇಡ, ಸಮರವೂ ಬೇಡ. 
ನಾವು ಬೇಡವೆಂದರೂ ಬೇರೆಯವರು ಬಿಡದಿರುವಾಗ ಏನು ಮಾಡುವುದು?” 

“ಪರಿಣಾಮ ಏನಾಗುವುದೆಂದು ತಿಳಿದು ತಿಳಿದೂ, ಅವರೇಕೆ ಮೇಲೆ 
ಬೀಳುವ ಪ್ರಯತ್ನ ಮಾಡುತ್ತಾರೋ ನಾನರಿಯೆ” - ಎಂದರು ಖಾಜಿ 
ಸಯ್ಯದ್‌ ಇಮಾಂ. 

“ಶಾಂತಿಪ್ರಿಯತೆ ಹೇಡಿತನವೆಂದು ತಿಳಿಯುವ ಜನ ಅವರು.... ಏನು 
ಮಾಡುವುದು? ಆದರೂ... ಆದರೂ ಸುಲೇಮಾನರಿಗೆ ನಮ್ಮ ಮಾತು 
ಅಪ್ರಿಯವಾದರೆ, ಆ ಮಾತನ್ನು ಮರೆತು ಮನ್ನಿಸಿ... 

“ಗೂಢಚಾರ ಕೆಲಸ ಮಜವು ನನಗೂ ಇಷ್ಟವಿಲ್ಲ ಬಾದಷಹ. 
ಆದರೂ ತಮ್ಮ ಮಿತ್ರನಂತೆ ಗೊತ್ತಾದ ವಿಚಾರ ತಮಗೆ ತಿಳಿಸುತ್ತೇನೆ.” 

“ಅಷ್ಟು ಮಾಡಿದರೆ ನಮಗೂ, ನಮ್ಮ ರಾಜ್ಯಕ್ಕೂ ಮಹದುಪಕಾರ 
ಮಾಡಿದಂತಾಗುತ್ತದೆ.” 

“ನಮ್ಮ ಸೆ ಸ್ನೇಹದಿಂದ ತಮಗೆ ಅಲ್ಪ ಸಹಾಯವಾದರೆ, ನಮ್ಮ ಸ್ನೇಹವೂ 
ಸಾರ್ಥಕವಾದಂತಾಗುತ್ತದೆ” 


೭೮ ನೃ ಪತುಂಗ 


$e ವಿಶ್ವಾಸಕ್ಕೆ ನಾವು ಚಿರಯಣಿಗಳು. ವಿಶ್ವಾಸ ಯಣವನ್ನು ಪ್ರತಿಫಲ 
ಕೊಟ್ಟು ತೀರಿಸಲು ಸಾಧ್ಯವಿಲ್ಲವಾದರೂ ನಮ್ಮಿಂದ ತಮಗೆ ಯಾವುದೇ 
ರೀತಿಯೆಲ್ಲಾದರೂ ಸಹಾಯವಾಗುವುದಿದ್ದರೆ ಸಂಕೋಚವಿಲ್ಲದೆ ತಿಳಿಸಬೇಕು. 
ನಮ್ಮಿಂದ 'ಆದುದನ್ನು ಮಾಡಲು ನಾವು” ಸಿದ್ದರಿದ್ದೇವೆ. | 

ಹಿಟಾದಷಹರಿಗೆ. ನಮ್ಮ ಮೇಲೆ ಅಷ್ಟು ಕೃಪೆ ಇದ್ದರೆ, ಇಲ್ಲೊಂದು ನಮ್ಮ 
ಅಂಗಡಿ ತೆಗೆಯಲು ಅಪ ಪಣೆ ಕೊಡಿಸಬೇಕು. ಆ ಬಗ್ಗೆ ನಗರ. ಶ್ರೇಷ್ಠಿಗಳಲ್ಲಿ 
ವಿಚಾರ ಮಾಡಿದೆ. ಸಂಧಿ-ವಿಗಹ ಸಚಿವರ ಅಪ್ಪಣೆ ಇಲ್ಲದೆ, ಪರದೇಶೀಯರು 
ಇಲ್ಲಿ ಅಂಗಡಿ ತೆಗೆಯುವಂತಿಲ್ಲ ಎಂದರು ಆದ್ದರಿಂದ, ಅದೊಂದು 
ಅಪ್ಪಣೆಯಾದರೆ, ಅನುಗ್ರಹವಾಗುತ್ತದೆ. 8 

“ಆಗಲಿ, ವಿಜಯಾದಿತ್ಯರೊಂದಿಗೆ ಮಾತನಾಡುತ್ತೇವೆ. ನಗರ ಶ್ರೇಷ್ಠಿಗಳೂ 
ಒಪ್ಪಬೇಕು. ಇದವರ ವೃತ್ತಿಗೆ ಸಂಬಂಧಿಸಿದ ವಿಚಾರ. ಅವರು ಕೂಡದು 
ಎಂದು ಶ್ರೇಣಿಯಲ್ಲಿ “ಕರ್ಮಾನ ಮಾಡಿದರೆ ನಾವಾರೂ ಏನೂ 
ಮಾಡುವಂತಿಲ್ಲ. ¥ 

“ನಿಮ್ಮ ದೇಶದಲ್ಲಿ ಇದೊಂದು ಬಹಳ ಒಳ್ಳೆಯ ಪದ್ಧತಿ ಷಹಾನ್‌ಷಹ. 
ವೃತ್ತಿಯವರೇ ಒಂದು ಗುಂಪಾಗಿದ್ದು, ಅವರಿಗೆ ನಷ್ಟು ಅಧಿಕಾರ 
ಸ್ವಾತಂತ್ರ ವಿರುವುದು, ನಿಜವಾಗಿಯೂ ವೃತ್ತಿಗಳು ಬೆಳೆಯಲು ತುಂಬಾ 
ಅನುಕೂಲವಾಗುತ್ತದೆ. ನಾನೂ ನಗರಶ್ರೇಷ್ಠಿಗಳೊಂದಿಗೆ ಈ ಶ್ರೇಣಿ ಪದ್ಧತಿಯ 
ವಿಚಾರ ಚರ್ಚೆ ಮಾಡಿ ತಿಳಿದುಕೊಂಡೆ.” 

“ಬರೀ ವ್ಯಾಪಾರಿಗಳಿಗೇನು ಸುಲೇಮಾನ್‌, ಧರ್ಮದಲ್ಲೂ ಅಷ್ಟೆ - 
ಬ್ರಾಹ್ಮಣರ ಅಗ್ರಹಾರ, ಜೈನರ ಸಂಘ, ಬೌದ್ದರ ವಿಹಾರಗಳದೇ ಅಂತಿಮ 
ತೀರ್ಪು, ಅವರವರಿಗೆ ಸಂಬಂಧಿಸಿದ ವಿಚಾರದಲ್ಲಿ. ಈ ಅಗಹಾರಗಳು, 
ಶ್ರೇಣಿಗಳು ನಡೆಸುವ ವಿದ್ಯಾಲಯಗಳನ್ನು ನೋಡಬೇಕು ನೀವು. ಓ ಖುದಾ 
ಸಂತುಷ್ಠನಾಗುವ ನೋಟ!" 

ಇಂಥ ಬಾದಷಹರಿದ್ದರೆ ದೇಶದ ಸ ಸೌಭಾಗ್ಯಕ್ಕೇನು ಕಡಮೆ ಹಜರತ್‌)” 

“ಒಬ್ಬೊಬ್ಬರೂ ಅವರ “ಕಲಸ ಮಾಡಿಕೊಂಡು, ಬರೀ ಮೇಲಿಚಾರಣೆಗೆ 
ನೀವಿರಿ ಎಂದರೆ, ನಾವೂ ಇದ್ದೇವೆ ಎಂದು ಓಡಾಡಿಕೊಂಡಿರಲು ಏನು 
ಕಷ್ಟಪ ಪಡಬೇಕು ಹೇಳಿ?” ಚಕ್ರವರ್ತೆಗಳು ನಗುತ್ತಾ ಕೇಳಿದರು. 

“ಬಾದಷಹರು ಕ್ಷಮಿಸಬೇಕು, ನಿಮ್ಮ ಸಂತೋಷಕ್ಕೆ ಭ೦ಗ ತರುತ್ತಿದ್ದೇನೆ.” 

“ಏನು ಹೇಳಿ” 

“ಸುಲೇಮಾನ್‌ಗೆ ನಿಮ್ಮ ಸೀಮೆ ಎಂದರೆ ಹುಚ್ಚು ಹಿಡಿದು ಹೋಗಿದೆ. 
ಇವೊತ್ತೆಲ್ಲಾ ಕುಳಿತರೂ ಮಾತು ಮುಗಿಯುವುದಿಲ್ಲ. ಆದರೆ ನಮಗೆ ನಮಾಜ್‌ನ 


ನೃ ಪತುಂಗ ೭೯ 


“ಕ್ಷಮಿಸಿ, ಆ ವಿಚಾರ ನಮಗೂ ಮರೆತುಹೋಗಿತ್ತು ನಲ್ಲಿ ಸಾಧ [ವಾದರೆ 
ಹೋಗುವ ಮುನ್ನ ಮತ್ತೊಮ್ಮೆ ಬಂದು ಭೇಟಿ ಮಾಡಿ ಹೋದರೆ 'ತುಂಜಾ 
ಸ೦ತೋಷವಾಗುತದೆ. js 

“ನಮಗೆ ಬೇಕಾದ 'ಮಾತನ್ನೇ ಬಾದಷಹರೂ ಹೇಳಿದರೆ ಪಾಲಿಸಲು 

ಕಷ್ಟವೇ” ಎಂದರು ಖಾಜಿಗಳು "ನಗುತ್ತಾ. 

ಅವರಿಬ್ಬರೂ ಚಕ್ರವರ್ತಿಗಳಿಗೆ ವಂದಿಸಿ ತೆರಳಿದರು. 

ಅವರು" ತೆರಳಿದ ಬಳಿಕ ಅದುವರೆಗೂ : ಗೆಲುವಾಗಿದ್ದ ಚಕ್ರವರ್ತಿಗಳ 
ಮುಖ ಚಿಂತಾಗಸ ಸವಾಯಿತು. 

“ಕನ್ಯಾಕುಬ್ಬದ. ಮಿಹಿರಭೋಜ ಯುದಸಿದತೆ ಮಾಡಿಕೊಳ್ಳುತ್ತಿದ್ದಾನೆ” 
ಯಾರ ವಿರುದ್ಧ ಆ ಸಿದ್ಧತೆಯೆಂಬುದು ಚೆಕ್ರವರ್ತಿಗಳಿಗೆ ಗೊತ್ತು” ಅವನ 
ದ್ವೇಷದ ಮೊದಲ ಗುರಿ, ಶಿವನ ದಾಳಿಗೂ, ರಾಷ್ಟಕೂಟ ರಾಜ್ಯಕ್ಕೂ ನಡುವೆ 
ದುರ್ಗದ ಬಾಗಿಲಿನಂತಿದ ಸ ನ ಸೌರಾಷ್ಟ್ರ ಅದಾದ ಬಳಿಕ ಕರ್ನಾಟಕ ARs 
ಚಕ್ರವರ್ತಿಗಳ ಧಾಳಿಗೆ ಸಕ್ಕ ಪ್ರತೀಹಾರ ನಾಗಭಟ್ಟ, ಸಿಂಹಾಸನ ಬಿಟ್ಟು ಓಡಿ 
ಕಾಡುಮೇಡು ಅಲೆದುದನ್ನು `ಮಿಹಿರಭೋಜ ಮರೆತಿರಲಿಲ್ಲ. ತನ ಜ್ವನಿಗಾದ 
ಅಪಮಾನದ ಸೇಡು ತೀರಿಸಲು ಸರ್ಪದಂತೆ ಹೊತ್ತು ಕಾಯುತ್ತಿದ್ದ 

ಸುಲೇಮಾನರು ಹೇಳಿದುದನ್ನು ಕೇಳಿದ ಮೇಕೆ, ಇನ್ನು “ಅವನನ್ನು 
ಎದುರಿಸುವ ದಿನ ದೂರವಿಲ್ಲ ಎನಿಸಿ, ಚಕ್ರವರ್ತಿಗಳ ಹೃದಯದ ಶಾಂತಿ. 
ಕಲಕಿ, ಅಶಾಂತಿಯ ತೆರೆ ಹೊಯ್ದಾಡತೊಗಿತು. 

ಬೇಡಬೇಡವೆಂದರೂ ಬೆನ್ನು ಹತ್ತಿದೆ ಯುದ್ಧ. “ದೇವರ ಚಿತ್ತವಿದ್ದಂತಾಗಲಿ' 
ಎಂದುಕೊಂಡರು. ಭಾರವಾದ. ಬಿಸಿಯಾದ ನಿಟ್ಟುಸಿರು ಅವರೆ ಚಿತ್ತದ 
ಬೇಗೆಗೆ ಸಾಕ್ಷಿಯೆಂಬಂತೆ ಹೊರಬಂದು ಗಾಳಿಯಲ್ಲಿ ಬೆರೆಯಿತು. 

ತೋಳುಗಳಿಂದ ಕಣ್ಣುಮುಚ್ಚಿ, ಅಲ್ಲೇ ಇದ್ದ ವಿರಾಮಾಸನದ ಮೇಲೆ 
ಮೈ ಚಾಚಿದರು. 


೧೦ 


ಗರ್ಭವತಿಯಾದ ಮಹಾರಾಣಿಯವರಿಗೆ ಬಯಕೆಯೊಂದು ಮೂಡಿತು. 
ಪರಿವಾರದ ಬಹುಜನರಿ೦ದ ಮಹಾರಾಣಿಯವರು ಬನವಾಸೀ ಪ್ರಾಂತದ 
ಪ್ರಕೃತಿ ಸೌಂದರ್ಯದ ವಿಚಾರವನ್ನು ಬಹುವಾಗಿ ಕೇಳಿದ್ದರು. ದೂರದ 


೮೦ ನೃಪತುಂಗ 


ಬನವಾಸಿಯಿಂದ ಯಾವ ಯಾವ ಕಾರಣಕ್ಕೋ, ಹೇಗೋ ಮಾನ್ಯಖೇಟದ 
ವರೆಗೂ ಬಂದು, ಅರಮನೆಯ ಆಶ್ರಿತರ ವರ್ಗವನ್ನು ಸೇರಿದ ಆ ಜನ 
ಗಳಿಗೆಗೊ೦ದು ಬಾರಿ ತಮ್ಮ ನಾಡನ್ನು ನೆನಸಿಕೊಳ್ಳುವುದನ್ನು ಕೇಳಿದ್ದರವರು. 
ಮಲ್ಲಿಗೆಯ ಹೂವಿನ ನವಿರಾದ ಸ ಗಾಳಿಯಲ್ಲಿ ಸುಳಿದರೆ, ದುಂಬಿಯ 
ರೀಂಕಾರ ಕೇಳಿದರೆ, ರಾಜಧಾನಿಯ ಹೊರಗೆ, ಕಾಹಿನೀನದಿಯ ದಡದಲ್ಲಿರುವ 
ರಾಜೋದ್ಯಾ ನದಲ್ಲಿ ಸುತ್ತುವಾಗ ಕೋಗಿಲೆಯ ಇಂಚರ ಕೇಳಿದರೆ, "ಏನಿದು? 
ಇದು ಮಲಿಗೆಯೇ, ಇದು ಕೋಗಿಲೆಯೇ - ಎಲ್ಲಾ ಬೀಕಲು. ಇದರ 
ಆನಂದವನ್ನು ಸವಿಯಬೇಕೆಂದರೆ ಬನವಾಸೀಗೆ ಹೋಗಬೇಕು' ಎನ್ನುವರು. 
ಮಹಾರಾಣಿಯವರ ಆಪ್ತದಾಸಿ ಕೇತಲೆಯೂ ಬನವಾಸಿಯ . ಕನೈೆ 
ದಿನಕ್ಕೊಂದು ಬಾರಿಯಾದರೂ ಅವಳು ಬನವಾಸಿಯನ್ನು ನೆನೆಸಿಕೊಳ್ಳುವಳು 
ಏನಾದರೂ ನೆಪಮಾಡಿಕೊಂಡು. ಪುಷ್ಠಬಂಧ ಕಲೆಯಲ್ಲಿ ಮಹಾಚತುರೆ 
ಅವಳು. ಹೆಡೆಬಿಚ್ಚಿದ ನವಿಲಿನ ಹಾಗೆ, ಅರಳದ ಕಮಲದಂತೆ ಹೂ ದಂಡೆಯನ್ನು 
ಕಟ್ಟುವುದನ್ನು ಕ೦ಡು, ಅವಳ ಚಾತುರಿಯನ್ನು ಹೊಗಳಿದರೆ- 

“ನಾನು ಯಾವ ಮೂಲೆಯ ಸೊಪ್ಪು ದೇವಿ, ಬನವಾಸಿಯ 
ಹುಡುಗಿಯರು ಹೂವು ಕಟ್ಟುವುದಿರಲಿ, ರಂಗೋಲಿಯಲ್ಲಿ ಹೂವು ಬಿಡಿಸಿದರೆ 
ದುಂಬಿಗಳು ಬ೦ದು ಮುತ್ತುತ್ತವೆ; ಅಂಥಾ ಚತುರೆಯರು! ಅಲ್ಲದೆ ಇಲ್ಲಿಯ 
ಹೂವು ತಾನೇ ಏನು ದೇವಿ ಅಲ್ಲಿಯ ಮಲ್ಲಿಗೆಯನ್ನೋ, ಸಂಪಿಗೆಯನ್ನೋ 
ಮುಡಿದರೆ, ಮುಖಕ್ಕೆ ಅವಗುಂಠನವಿಲ್ಲದೆ ಹೊರಗೆ ಬರುವುದಾಗುವುದಿಲ್ಲ. 
ಮುಖಕ್ಕೇ ಮುತ್ತುತ್ತವೆ ದುಂಬಿಗಳು, ಅಷ್ಟು ವಾಸನೆ!” - ಎನ್ನುವಳು. 

ಅವಳ ಬಾಯಿಂದ ಬನವಾಸಿಯ ಹೊಗಳಿಕೆಯನ್ನು ಕೇಳಿದಾಗ 
ಮಹಾರಾಣಿಯವರು "ಹುಟ್ಟಿದ್ದೂರು ಯಾರಿಗೆ ಪ್ರಿಯವಲ್ಲ' ಎಂದುಕೊಂಡರೂ, 
ಬಾರಿ ಬಾರಿ ಆ ಹೊಗಳಿಕೆಯನ್ನು ಕೇಳಿದಾಗ : ತಾವೂ ಒಮ್ಮೆ ನೋಡಬೇಕು 
ಎನಿಸುವುದು. ಆದರೆ ಅದಕ್ಕೆ ಬಿಡುವೆಲ್ಲಿ? 

ಒಂಟಿಯಾಗಿ ಹೋಗಿ" ಬರಬಹುದಾದರೂ ಅದವರಿಗೆ ಇಷ್ಟವಿಲ್ಲ. 
ಚಕ್ರವರ್ತಿಗಳೂ ಜೊತೆಗೆ ಬರಬೇಕೆಂದರೆ, ಅವರಿಗೆ ದಿನದ ಇಪ್ಪತ್ತುನಾಲ್ಕು 
ಗಂಟೆಯ ಹೊತ್ತು ಸಾಲದೆ೦ಬಷ್ಟು ಆಡಳಿತ ಚಿಂತೆ. ದೂರದ ಬನವಾಸಿಯಿರಲಿ, 
ಹತ್ತಿರದ ಅಜಂತಾ, ಏಲಾಪುರದ ಕೈಲಾಸ ದೇವಾಲಯಗಳನ್ನು ನೋಡಿ 
ಬರಲೂ ಗಂಡನ ಮನೆಗೆ ಬಂದ ಮೇಲೆ ಹತ್ತು ವರ್ಷ ಇಸಾ? 
ಬ೦ದಿತ್ತು. ಅಂಥವರಲ್ಲಿ ಇನ್ನು ಬನವಾಸಿಯ ಯೋಚನೆಯೇ - ಎಂದು 
ಒತ್ತಿ ಬಂದ ಬಯಕೆಯನ್ನು 1 ಮರೆಯಲೆತ್ಲಿಸುವರು. 


ತಥ 


ನೃಪತು೦ಗ ೮೧ 


ಅಷ್ಟು ದಿನದಿಂದ “ಈಗ ಬೇಡ, ಈಗ ಬೇಡ' ಎಂದು ಮರೆಯಲೆತ್ಲಿಸಿದ 
ಬಯಕೆ ಈಗ ಅದಮ್ಯ ವಾಗಿ ಕೆರಳಿತ್ತು. ಏಕೋ ಅವರ ಮನಸಿಗೆ ಬನವಾಸಿಗೆ 


ಹೋದರೆ ಈಗ ಹೋಗಬೇಕು, ಇಲ್ಲವಾದರೆ ಇಲ್ಲ, ಎನಿಸುತ್ತಿತ್ತು ಆದುದರಿಂದ 


ಮನದಾಸೆಯನ್ನು ತುಳಿಯಲಾರದೆ. ಪತಿಗೆ "ಹೇಳುವುದೋ ಬೇಡವೋ 
ಎಂದುಕೊಳ್ಳುತ್ತಲೇ ಹೊತ್ತು ಕಾದು ಹೇಳಿದರು- 

"ಬಿಡುವಿದ್ದರೆ ನಾಲ್ಕು ದಿನ ಬನವಾಸಿ ಪ್ರಾಂತ್ಯದತ್ತ ಹೋಗಿ ಬರೋಣ' 
-ಎಂದು. 

ಎಂದೂ ತನಗೆ ಇಂಥದು ಬೇಕು ಎಂದು ಕೇಳದ ಮಡದಿಯ - 
ಮನದಾಸೆಯನರಿತು ಚಕ್ರವರ್ಶಿಗಳಿಗೆ, ಆ ಬಯಕೆಯನ್ನು ತೀರಿಸಬೇಕೆನಿಸಿದರೂ. 
ಸುಲೇಮಾನರು ಹೇಳಿದುದನ್ನು ಕೇಳಿದ ಮೇಲೆ, ರಾಜಧಾನಿಯನ್ನು ಬಿಟ್ಟು 
ಕದಲಲು ಮನಸಾಗಲಿಲ್ಲ. ಯಾವ ದಿನ, ಏನಾಗುವುದೋ! ಆದರೂ ಅದಕ್ಕಾಗಿ 
ಮಹಾರಾಣಿಯ ಬಯಕೆಯನ್ನು, ಅದೂ ಗರ್ಭಿಣಿಯ ಬಯಕೆಯನ್ನು 
ಬೇಡ ಎನ್ನುವುದು ಹೇಗೆ? ಆ ಬಯಕೆಯನ್ನು ಸಲ್ಲಿಸುವ ನಿರ್ಧಾರವನ್ನು 
ಮಾಡಲಾಗದೆ, ಇಲ್ಲ ಎನ್ನಲೂ ಆಗದೆ- 

“ಆಗಲಿ - ಈಗೇನು ಅವಸರ, ಮತ್ತೊಮ್ಮೆ ಹೋಗಿ ಬರೋಣ” 
ಎಂದರು. 

“ಈಗ ಹೋಗಿ ಬರಲು ತೊಂದರೆಯೇ ಪ್ರಭು?” 

“ತೊಂದರೆ ಬಂದಿಲ್ಲ, ಬರುವ ಸೂಚನೆ ಇದೆ.” 

ಆ ಮಾತು ಕೇಳಿ ಮಹಾರಾಣಿಯವರ ಮನಸ್ಸು ಒಂದು ಗಳಿಗೆ 
ನಿರಾಸೆಯಿಂದ ಕಹಿಯಾಯಾಯಿತು. ಈ ರಾಜಕಾರಣದ ನಿತ್ಯಚೆಂತೆಯಲ್ಲಿ 
ಬಿಡುವೇ ಇಲ್ಲವೇ? ಆ ನಿರಾಶೆಯಲ್ಲೇ ಹೇಳಿದರು- 

“ಈ ರಾಜ್ಯದ ಚಿಂತೆಯಲ್ಲಿ ರಾಜ್ಯದೊಂದಿಗೆ ಪ್ರಭುಗಳು ನನ್ನನ್ನು 
ಕೈಹಿಡಿದಿರುವುದನ್ನೂ ಮರೆತಂತಿದೆ. ಜ್ಯ 

ನಿರಾಶೆಯ ಕಹಿಯಿಂದ ಮೂಡಿ ಬಂದ ಮಾತು ಬೇಡವೆಂದರೂ 
ಕೊಂಚ ಮೊನೆಯಾಗಿತ್ತು. ಆ ಮೊನೆ ತಗುಲಿ ಚಕ್ರವರ್ತಿಗಳ ಮನಸ್ಸಿಗೆ 
ವ್ಯ ಥೆಯಾಯಿತು. 

“ಅಂತೂ ನಮ್ಮ ಕೈಹಿಡಿದು ನಿಮಗೆ ಸುಖವಾಗಲಿಲ್ಲ.”' 

ಮಾತನ್ನು ಚಕ್ರವರ್ತಿಗಳು ಆಡಿದ ರೀತಿಯಲ್ಲೇ, "ಅವರ ಮನಸ್ಸಿಗೆ 
ತಮ್ಮ ಮಾ ವೃಥೆಯಾದುದು ಮಹಾರಾಣಿಯವವರಿಗೆ ಅರಿವಾಯಿತು. 
ಅವರ ಮನ ನೋಯಿಸಿದುದಕ್ಕಾಗಿ ತಮ್ಮ ಮೇಲೆ ಸಿಟ್ಟು ಬಂತು. 


4. 


೮೨ ನೃಪತುಂಗ 


“ಏನೋ ಆಡಿಬಿಟ್ಟೆ, ಕ್ಷಮಿಸಿ. ಹೋಗುವುದು ಬೇಡ.” 

“ಹೋಗುವುದು ಜೇಡ ಎಂದಲ್ಲ ಲಕ್ಷ ಾ ಹೋಗೋಣ.” 

“ಹೂ, ಎಂದಾದರೂ ಇಲ್ಲಿಯ ಚಿಂತೆ ತೀರಿದಂದು ಹೋಗೋಣ. 
ಚಿಂತೆ ಹೊತ್ತು ಹೋಗಿ, ಅಲ್ಲಿ. ಸುಖಪಡುವುದಾದರೂ ಏನು? ಕಾಲಿಗೆ. 
ಮುಳ್ಳು ಚುಚ್ಚಿಕೊಂಡು ನಡೆದ ಹಾಗಿರುತ್ತದೆ.” 

“ಇಲ್ಲಿಯ ಚಿಂತೆಯೊಂದೇ ಅಲ್ಪ ಲಕ್ಷ್ಮಾ, ನಾವು ಬನವಾಸಿಗೆ 
ಹೋಗುವುದೆಂದರೆ ಅಲ್ಲಿಯ ಜನಕ್ಕೆ ಎಷ್ಟು ತೊಂದರೆ ನೋಡು. ಚಕ್ರವರ್ತಿಗಳು 
ಬರುತ್ತಾರೆಂದರೆ, ಇರಲಿ, ಬಿಡಲಿ, ಉತ್ಸವ ಮಾಡಬೇಕು, ಸಮಾರಂಭ 
ನಡೆಯಬೇಕು; ಚಕ್ರವರ್ತಿಗಳ ನಡಿಗೆಯ ಹಾದಿಯಲ್ಲಿ ತಾವು ಕೌದಿ ಹೊದ್ದೊ 
ರೇಶಿಮೆ ಹಾಕಬೇಕು. ಮನೆಯಲ್ಲಿ ಕರೆಯುವ ಹಸುವಿಲ್ಲದಿದ್ದರೂ ಹಾಲು 
ತುಪ್ಪದ ಕಾಲುವೆ ಹರಿಸಬೇಕು; ಇದ್ದ ಕೆಲಸ ಬಿಟ್ಟು ನಮ್ಮ ಸೇವೆಗೆ ನಿಲ್ಲಿಸಬೇಕು. 
ನಮ್ಮ ಸಂತೋಷಕ್ಕಾಗಿ ಅಷ್ಟು ಜನ, ಅಷ್ಟು ಕಷ್ಟ ಪ್ಹಪಡುವುದು ನ್ಯಾಯವೇ?” 

“ಹಾಗೆಂದರೆ ದೊರೆಗಳಾದವರು” ಎನ ಬಿಟ್ಟು "ಫದಲಲೇ 
ಬಾರದೆಂದಾಯಿತು. ಈ ಚಕ್ರವರ್ತಿ ಪದವಿ ಬೇಕೆಂದು ಏಕೆ ಬಯೆಸು ುತ್ತಾರೋ 
ಜನ.” 

“ಇದರ ಕಷ್ಟ ತಿಳಿಯದೆ. ಅವರು ನೋಡುವುದು ಹೊರಗಿನ 
ಆಡಂಬರವನ್ನು. ಆದ್ದರಿಂದ ಈ ಚಕ್ರವರ್ತಿ ಪದವಿ ಎಂದರೆ ಇಂದ್ರಪಟ್ಟ 
ಎಂದುಕೊಳ್ಳುತ್ತಾರೆ. ಇದು ರೇಶಿಮೆಯ ಹಾಸು ಹೊದೆಸಿದ, ಬಂಗಾರದ 
ಮುಳ್ಳಿನ ಹಾಸಿಗೆ ಎಂದು ಕಾಣರು. ಅದಕ್ಕೇ ಬಪ್ಪಲವಡುತಾರುಸಿ. ನಮ್ಮ 
ಪಾಲಿಗಂತೂ ಈ ಚಕ್ರವರ್ತಿ ಪದವಿ ತಪಿದ ದಿನ, ಸುದಿನ... 

“ನಾವು ದೊರೆ- ಮಹಾರಾಣಿಯಾಗಿ ಹೋಗುವುದರಿಂದ ಜನಕ್ಕೆ 
ತೊಂದರೆಯಾಗುವುದಾದರೆ, ಯಾರಿಗೂ, ಹೇಳದೆ ದೇಸಿಗರಂತೆ ಹೋಗೆ 
ನಾಲ್ಕು ದಿನ ಸುತ್ತಾಡಿ ಬರೋಣ ಪ್ರಭು..... 

“ಯಾರಿಗೂ ಹೇಳದೆ ಹೋದರೆ, ಇಲ್ಲಿ ಕ್ರಾಂತಿಯೇ. ಆಗುತ್ತದೆ. ಅದೂ 
ಸಾಧ್ಯವಿಲ್ಲ. ya 

“ಒಟ್ಟಿನ ಮೇಲೆ ಹೋಗುವುದು ಸಾಧ್ಯವಿಲ್ಲ. ಹೋಗಲಿ ಬಿಡಿ” ಎಂದರು 
ಮಹಾರಾಣಿ ಮನದ ನಿರಾಶೆಯನ್ನು ಮೊಗದ : ನಗೆಯಲ್ಲಿ ಮರೆಸಲೆತ್ತಿಸ ಸುತ್ತಾ, 

“ಊಹೂ. ಅದೂ ಸರಿಯಾಗದು. ೪5 

“ಹಾಗಾದರೇನು ಮಾಡಬೇಕು? ಬನವಾಸಿಗೇ ಇಲ್ಲಿಗೆ ಬಾ ಎಂದು 
ಹೇಳಿ ಕಳಿಸೋಣ!” 

“ಅದೊಂದು ನೋಡು ಚಕ್ರವರ್ತಿಯಿಂದಲೂ ಆಗದ ಕೆಲಸ. ಅದಕ್ಕೇ 


ನೃಪತು೦ಗ ೮೩ 


ಹೀಗೆ ಮಾಡೋಣ ಲಕ್ಷ್ಮಾ- ಮಿತ್ರಪರಿವಾರದೊಂದಿಗೆ ನೀನೊಬ್ಬಳು ಹೋಗಿ 
“ಅದೊಂದು ಮಹಾರಾಣಿಯವರಿಂದಲೂ ಆಗದ ಕೆಲಸ!” ಮಹಾರಾಣಿ 
ನಗುತ್ತಾ ಹೇಳಿದರು. 
೬... ಏಕೆ್‌ೆ 
“ಬನವಾಸಿಯ ಬೆಳದಿಂಗಳನ್ನು ಬಿಸಿಲಾಗಿ ಮಾಡಿಕೊಂಡು ಸುಖಿಸುವಾಸೆ 
ನನಗಿಲ್ಲ. ನೀವಿಲ್ಲದ ಬನವಾಸಿಯ ಬನಗಳಿಗಿಂತ, ನೀವು ಬಳಿಯಲ್ಲಿದ್ದರೆ 
'ರಾಜೋದ್ಯಾನವೇ ಸಾಕು - ನಂದನಕ್ಕಿಂತಲೂ ಮುಗಿಲು” 
ಮೃದುವಾಗಿ ಮಮತೆ ತುಂಬಿದ ಧ್ವನಿಯಲ್ಲಿ ಹೇಳಿದರೂ ಮಹಾ 
'ರಾಣಿಯವರ ಮಾತಿನಲ್ಲಿ ಖಚಿತ ನಿರ್ಧಾರದ ಬಿಗಿಯಿತ್ತು. ಹಾಗಾದರೇನು 
ಮಾಡುವುದು ಎಂದು ಅಳೆದು, ಸುರಿದು ಕಡೆಗೆ ಚಕ್ರವರ್ತಿಗಳು ಹೇಳಿದರು- 
“ಲ್ಲಿ ಇಷ್ಟು ಯೋಚನೆ ಮಾಡುವುದಕ್ಕಿಂತ ಬನವಾಸಿಗೆ ಹೋಗಿ 
ಬರುವುದೇ ಮೇಲು. ಮಹಾರಾಣಿಯವರು ಸಿದ್ಧತೆ ಮಾಡಿಕೊಳ್ಳಿ. 
| ಮಿಂಚಿನ ವೇಗದಿಂದ ಸಿದ್ದತೆಗಳು ನಡೆದವು. ಬನವಾಸಿಯ ಮಹಾ 
 ಮಂಡಲೇಶ್ಲರ ಬಂಕರಸರಿಗೆ, ಬನವಾಸಿಯ ಮಂಡಲಾಧಿಕಾರಿ ಇಂದರಾಜರಿಗೆ, 
ಮಾನ್ಯಖೇಟದಿಂದ ಬನವಾಸಿಯವರೆಗಿನ ಮಾರ್ಗ ಮಧ್ಯದ ಮನ್ನೆಯರಿಗೆ 
ಯೋಗ್ಯ ಸಿದ್ಧತೆಗಳನ್ನು ಮಾಡಲು ರಾಯಸಗಳು ಹಾರಿದವು. ಕುದುರೆಗಳ 
| ಬೆನ್ನಮೇಲೆ. 
ಪ್ರಯಾಣಕ್ಕೆ ಪ್ರಶಸ್ತವಾದ ಶುಭದಿನದ೦ದು ಚಕ್ರವರ್ತಿಗಳು, ಮಹಾರಾಣಿ 
' ಯವರು, ಮಿತಪರಿವಾರದೊಂದಿಗೆ ರಾಜಧಾನಿಯನ್ನು ಬಿಟ್ಟು ಬನವಾಸಿಯತ್ತ 
. ಪಯಣ ಬೆಳೆಸಿದರು. ಹಾದಿಯುದ್ದಕ್ಕೂ ಬೇಡಬೇಡವೆಂದರೂ, 
 ನಾಡೊಡೆಯರು, ನಾಡಗಾವುಂಡಗಳು, ಮನ್ನೆಯರು ರಾಜೋಚಿತವಾದ 
' ಏರ್ಪಾಡುಗಳನ್ನು ಮಾಡಿದ್ದರು. ಮಾರ್ಗಮಧ್ಯದಲ್ಲಿ ಆಯಾಸ ಪರಿಹಾರಕ್ಕಾಗಿ 
ಬೀಡುಬಿಡುವ ಎಡೆ, ಊರಾಗಲಿ, ವನಪ್ರಾಂತವಾಗಲಿ, ಚಿಕ್ಕದಾಗಿ 
ರಾಜಧಾನಿಯೇ ಅಲ್ಲಿಗೆ ವಲಸೆ ಬಂದಂತಾಗುವುದು. 

ಪರಮಾರ ರಾಜಕನ್ಕೆಯಾದ ಮಹಾರಾಣಿ ಲಕ್ಷ್ಮಿದೇವಿ ಕನ್ನಡಿಗರ ಆತಿಥ್ಯದ 
ಔದಾರ್ಯವನ್ನು ಕಂಡು ಮೂಕರಾಗಿ ಹೋದರು. ಇಲ್ಲಿಯ ಪ್ರಕೃತಿ 
ಸು೦ದರವೆಂದು ಕೇಳಿದ್ದರವರು. ಆದರೆ ಅಲ್ಲಿಯ ಜನರ ಹೃದಯ ಅದಕ್ಕಿಂತಲೂ 
ಸುಂದರ. ಅವರ ಮಾತು ಪುಷ್ಪ ಪರಿಮಳದಂತೆ ಹಿತ. ಉಪಚಾರ 
ಜೇನುತುಪದಷು ಮಧುರ; ನಿಸರ್ಗದಂತೆಯೇ ಸಹಜ ಸುಂದರ. ಇದೆಲ್ಲವನ್ನು 


0) ಆ 


ಕ೦ಡು ಮಹಾರಾಣಿಯವರ ಹೃದಯ ಮಾರುಹೋಯಿತು. 


ks ನೃಪತುಂಗ 


ಕಡಲು-ಪರ್ವತಗಳ ತೋಳ ತೆಕ್ಕೆಯಲ್ಲಿ ಭೂದೇವಿ ಸಮುದ್ರರಾಜನಿಗೆ 
ಅರ್ಪಿಸಲು ಹಾಡಿದ ಭವ್ಯಮನೋಹರ ಪುಷ್ಪಮಾಲೆಯಂತಿದ್ದ ಬನವಾಸಿ 
ಪ್ರಾಂತ, ವಿಕಸಿತ ಕಮಲ ಪುಷ್ಪಗಳ ಮೃದುಗ೦ಧಭಾರವಾದ, ಕಮ್ಮನೆ ಗಾಳಿ 
ಬೀಸಿ, ಎತ್ತರವಾಗಿ ಬೆಳೆದ ತೆಂಗಿನ "ಮರದ ಗರಿಗಳ ಚವರಿಯಾಡಿಸಿ, 
ಮಾರ್ಗಾಯಾಸವನ್ನು ಪರಿಹರಿಸಿ, ಗಿಳಿ, ಕೋಗಿಲೆ, ಗೊರವಂಕೆ, ಕಾಜಾಣಗಳ 
ಕಂಠದಲ್ಲಿ ಸ್ವಾಗತಗೀತೆಯನ್ನು ಹಾಡಿ, ಅಪರೂಪವಾಗಿ ಬಂದ ಚಕ್ರವರ್ತಿ- 
ಚಕ್ರವರ್ತಿನಿಯರಿಗೆ ಸ್ವಾಗತ ಬಯಸಿತು. 

ವಿಶ್ರಾಂತಿಗೆಂದು ಬಂದ ಚಕ್ರವರ್ತಿಗಳ ಮನೋರಂಜನೆಗೆಂದು ಇಂದ್ರ 
ರಾಜ ಯಾವ ಶ್ರಮವನ್ನೂ ಲೆಕ್ಕಿಸದೆ ಬನವಾಸಿಯನ್ನು ಅಣಿಗೊಳಿಸಿದ್ದ. 
ಇಂದು ಕೋಲಾಟ, ನಾಳೆ ಸೂತ್ರದ ಗೊಂಬೆಯಾಟ, ಬಗೆಬಗೆಯ ಜಾನಪದ 
ನೃತ್ಯಗಳು, ನೃಪತು೦ಗ ಚಕ್ರವರ್ತಿ, ಲಕ್ಷ್ಮೀದೇವಿಯರಿಗೆ ಮನೋಲ್ಡಾಸದ. 
ಔತಣವನ್ನಿತ್ತವು. 

ಬಳ್ಳಿಗಾ೦ಂವೆ, ಬನವಾಸಿಗಳ ಬಸದಿ, ದೇವಾಲಯಗಳ ಶಿಲ್ಪ 
ಸೌಂದರ್ಯವನ್ನು ನೋಡಿ ಮುಗ್ಗವಾದ ಅವರ ಮನಸ್ಸು, ಶರಾವತಿಯ 
ಜಲಪಾತವನ್ನು ಕರಡು: ನಿಸರ್ಗದ ಮಹಾರುದ್ರ ಶಿಲ್ಪದಿದಿರು, ಮಾನವ ಶಕ್ತಿ 
ಎಷ್ಟು ಕಿರಿದು 'ನಿಸಿತು. 

"ಎಲ್ಲಕ್ಕಿಂತಲೂ ಅವರ ಹೃದಯವನ್ನು ಸೂರೆಗೊಂಡಿದ್ದು ಅಲ್ಲಿಯ 
ನಿಸರ್ಗ. ಸೌಂದರ್ಯ. ಎಷ್ಟು ನದಿ- ತೆ ಕಾಡು! ಕಾಡಲ್ಲ ಅದು 
ಭೂರಮಣಿ, ಕಡಲಕಾಂತನ್ನು ಕಂಡು ಹರ್ಷಪುಲಕಿತಳಾದಾಗ, ಅವಳ 
ಹೃದಯದಲ್ಲಿ ಉಕ್ಕಿ ಬ೦ದ ಮಹದಾನ೦ದವೇ ವನವಾಗಿ ವಿಕಸಿಸಿದ೦ತಿತ್ತು. 
ನಿಜ, ನಿಜ, ವೇಗವಾಗಿ ಹರಿವ ಆ ನದಿಗಳ ಅಲೆಗಳ ಕಲಕಲರವ ಆ 
ಹರ್ಷಗೀತೆಯನ್ನೇ ಹಾಡುತ್ತಿರುವಂತಿದೆ. ಚಿತ್ತೋನ್ಮಾದಕವಾದ ಆ ಗಾನಕ್ಕೆ 
ಮನಸೋತು ಕಾಡು ತಲೆಯಾಡಿಸುತ್ತಿದೆ. 

ಬಂಗಾರದ ಬಣ್ಣದ ತೆನೆ ಹೊತ್ತ ದಟ್ಟ ಹಸಿರು ಬಣ್ಣದ ಭತ್ತದ ಗದ್ದೆಗಳು, 
ಅವುಗಳ ಮೇಲೆ ಮಾಲೆಮಾಲೆಯಾಗಿ ಹಾರುವ ಗಿಳಿವಿ೦ಿಡುಗಳು; ಹಸುರಿನ 
ಹೃದಯದಿಂದ ತಟಕ್ಕನೆ ಚಿಮ್ಮಿದ ಬೆಳ್ಳಿಮಿಂಚಿನಂತೆ, ಅಗಲವಾದ ಶುಭ್ರ 
ಶ್ವೇತವರ್ಣದ ಗರಿ ಬೀಸಿ ಹಾರುವ ಕೊಕ್ಕರೆಗಳು; ಗದ್ದೆಯ ನಡುವಿನ, 
ಅಟ್ಟಲಗೆಗಳ ಮೇಲೆ ನಿಂತು, "ಸೋ' ಎಂದು ಕೂಗುತ್ತಾ" ತೆನೆಮೇಯಲು 
ಬಂದ ಗಿಳಿವಿಂಡನ್ನು ಹಾರಿಸುವ ಪಾಮರಿಯರ "ಸೋಹುಲಿಿ; ಆ 
ಉಲಿಯೊಂದಿಗೆ ಸ್ಪರ್ಧಿಸುವಂತೆ ಎತ್ತಣಿಂದಲೋ ಗಾಳಿಯಲ್ಲಿ ತೇಲಿಬರುವ 
ದನಗಾಹಿಯ ವೇಣುಗಾನ; ಕೇಳಿದಾಗ, ಕಣ್ಣಿದುರು ಬಿಸಿಲಿನಲ್ಲಿ ಕನ್ನಡಿಗಳ 


ನೃ ಪತುಂಗ ೮೫ 


ಸರವನ್ನು ಆಡಿಸಿದಂತಾಗುವ ಗ್ರಾಮ ಸ್ತೀಯರ ನಗುವಿನ ದ್ವನಿ ನೆಲದಿಂದ 
' ಮುಗಿಲತ್ತಿ ಹಸಿರು ಗರಿಯ ತುರಾಯಿ್‌ ಹಿಡಿದು ಚಾಚಿದ ಭೂತಾಯಿಯ 
' ತೋಳಂತಿರುವ ತೆಂಗು, ಅಡಕೆಯ ತೋಟಗಳು; ಆ ತೋಳಿಗೆ ಸುತ್ತಿದ 
"ಹಸಿರು ಲತಾ ಕಂಕಣದಂತೆ ಶೋಭಿಸುವ ವೀಳೆಯದೆಲೆಯ, ಮೆಣಸಿನ 
ಬಳ್ಳಿಗಳು; ತೋಟಗಳಲ್ಲಿ ಅರಳಿದ ಮಲ್ಲಿಗೆ, ಚಂಪಕ, ಸುರಹೊನ್ನೆ, ನಾಗಕೇಸರಿ, 
` ಪಾದರಿ, ಪಾರಿಜಾತ ಪುಷ್ಪಗಳ ಮಧುಗಂಧ ಲೇಪನ ಹಾಗಾ. 
ಮೇಘ ಕನ್ಕೆಯರೊಂದಿಗೆ 'ಏಹರಿಸುತ್ತಾ ವಿಟನಂತೆ ಸುಳಿವ ಗಾಳಿ - ಓ| 
ಚೆಲುವು ಇಲ್ಲೇ ಮೈದಾಳಿರಬೇಕು ಎನಿಸಿದರೆ- 
| ಊಹೂ, ಅಲ್ಲಲ್ಲ ಇಲ್ಲಿ ಎನ್ನುವುದು ವನರಾಜಿ, ಗ್ರಾಮ ಸೀಮೆಯೊಂದಿಗೆ 
| ಸ್ಪರ್ಧಿಸಿ. 
ಮುಗಿಲೆತ್ತರ ಬೆಳೆದು, ನೆಲದ ಮೇಲೆ ಕತ್ತಲಂಥ ನೆರಳು ಕವಿಸಿದ 
ಕಾಡು; ಕಾಡಿನೆಲ್ಲಿ ನಡೆದಾಡಿ ಬರುವಾಗ, ನಮ್ಮನ್ನು “ನೋಡಿದೆಯಾ, ನಮ್ಮನ್ನು 
ನೋಡಿದೆಯಾ . ಎಂದು ಲಾವಣ್ಯ ಪ್ರದರ್ಶನದಲ್ಲಿ ಬರುವ ಸ್ಪರ್ಧಿಗಳಂತೆ 
ಜಿಂಕೆ, ನವಿಲು, ಕಾಡಾನೆ, ವ್ಯಾಘಗೆಳ ; ಸಾಲು ಸಾಲು; ಚಂದನ ವಕ್ಷ ಕಾಡು 
ಏಲಕ್ಕಿಯ ವಾಸನೆ ದಟ್ಟಿಯಿಸಿದ ವನಾಂತರಾಳದಲ್ಲಿ, ನಿಸರ್ಗದ ನಗು 
ನೀರಾದಂತೆ ಹರಡಿದ ಸರೋವರದ ಜಲವೃಕ್ಷದ ಮೇಲೆ ಅರಳಿದ ಕಮಲ, 
ನೈದಿಲೆಗಳ ಸೊಬಗು ಕಣ್ಣನ್ನು ಸೆಳೆದರೆ, ವೇನು ಕಡಮೆ ಎಂಬಂತೆ 
Kus ಮರೆಯಲ್ಲಿ ಕಣ್ಣು "ಹೊಡೆದು ಕೇಳುವವು ನೂರಾರು ಬಗೆ, ಬಣ್ಣದ 
ಕುಸುಗಳು; ಹೂವಿಗೆ ಜೀವ ಬಂದಂತೆ ಹಾರುವ ಹಕ್ಕಿಗಳನ್ನು ನೋಡುತ್ತಾ, 
ಅವುಗಳ ಇಂಚರವನ್ನಾಲಿಸುತ್ತಾ ಮೈಮರೆತ ಮಹಾರಾಣಿಯ ಇದಿರು, 
ಕೊಂಬೆಯಿಂದ ಕೊಂಬೆಗೆ ತೂಗಿ, ಹಶಿ ಲಾಗಹಾಕಿ, "ಎಲ್ಲಿ ನೋಡೋಣ 
ನಗು, ನಕ್ಕಾಗ ಎಷ್ಟು ಸುಂದರಿಯಾಗಿ ಕಾಣುತ್ತೀಯೋ ನೋಡೋಣ' 
ಎನ್ನುವುದು" ವನ ವಿದೂಷಕ - ವಾನರ! 

ಪಕ್ಷಿ ಕೂಜನದಿಂದ ಕಾಡು ಪುಲಕಿತವಾದಾಗ, ವನಗತ್ತಲನ್ನೂ ಮತ್ತಷ್ಟು 
ಕತ್ತಲು ಮಾಡಿ ಕೇಳಿಬರುವುದು ವ್ಯಾಫ್ರಗಳ ಅಬ್ಬರ, ವನ ಗೆಜಗಳ ಫೀಂಕಾರೆ 
ರಮಣೀಯತೆಯಲ್ಲಿ ರೌದ್ರತೆಯನ್ನು ಬೆರೆಯಿಸಿ. 

ಕಾಡಿನಲ್ಲಿ ತಾನೇತಾನಾಗಿ ಬೆಳೆದ ತೆಂಗಿನಕಾಯಿಯ ನೀರನ್ನು ಕುಡಿವ 
ಕಪಿ, ಹಲಸಿನ ಹಣ್ಣು ತಿನ್ನುವ ಕರಡಿ, ಕಾಡು ಮೆಣಸಿನ ರುಚಿ ನೋಡಿ 
ಖಾರಕ್ಕೆ ಕಣ್ಣು ಕೆಂಪಾಗಿ ತಲೆ ಕೊಡಹುತ್ತಿರುವ ಮರಿ ಕಪಿಗಳನ್ನು ಕಂಡು 
ಚಕ್ರವ ರ್ಶಿಗಳಿಗೆ ಏನೋ ನೆನಪಾಗಿ ನಗು ಬಂತು. ಏನನ್ನೋ ನೆನಸಿಕೊಂಡು 
ನಕ್ಕ ಪ ತಿಯನ್ನು ಕೇಳಿದರು, ಕಾಡಲೆತದಿಂದ ಕೆಂಪಾದ ಮೊಗದ ಮಹಾರಾಣಿ- 


೮೬ ನೃಪತು೦ಗ 


“ಪ್ರಭುಗಳಿಗೇನೋ ನೆನಪಾದಂತಿದೆ'' ಎಂದರು. 

“ಹೂ, ಹಲಸಿನ ಹಣ್ಣು ತಿನ್ನುವ ಕರಡಿಯನ್ನು ಕಂಡು ಜಿನಸೇನಾಚಾರ್ಕರ 
ಹೇಳಿದ ಮಾತು ನೆನಪಾಯಿತು.” 

“ಏನು ಹೇಳಿದ್ದರು?” 

“ಪೂರ್ವ ಪುರಾಣದಲ್ಲಿ ಆಚಾರ್ಯರು ವೈಜಯಂತಿ ದ್ವಾರವನುಃ 
ವರ್ಣಿಸುತ್ತಾ- 

ನಾರಿಕೇಲ ರಸಃಪಾನಂ ಪನಸಾನ್ಯಶಸಾಂ ಪರಂ 
ಮರೀಚಾನ್ಯುಪದಂಶಶ್ಚ ನಾವದ: ಸುಖಂ 

-ಎ೦ದು ಹೇಳಿದ್ದಾರೆ. ಎಷ್ಟು ನಿಜ ಆ ಮಾತು, ರಾಜಧಾನಿಂಶ 
ಅರಮನೆಗಿಂತಲೂ ಈ ಕಾಡೇ ಮೇಲು ಎನಿಸುತ್ತದೆ.” ನ 

“ನಿಜ. ಅರಸೊತ್ತಿಗೆಯ ಸೆರೆಮನೆಗಿಂತ, ಇಂಥ ಕಾಡಿನಲ್ಲಿ ಹಕ್ಕಿಯಾಗಿಯೋ 
ಹೂವಾಗಿಯೋ ಹುಟ್ಟುವುದು ಮೇಲು. ಕಾಡನ್ನು ನೋಡುತ್ತಿದ್ದರೆ ಹಸಿವ 
ನೀರಡಿಕೆಗಳು ಮರೆತುಹೋಗುತ್ತದೆ. ನಿವಿವಾಗಿಯೂ ಇಂಥ “ಡೆ ವಾಸ 
ಮಾಡುನ ಜನ ಎಷ್ಟು ಪುಣ್ಯವಂತರು!” 

“ಆ ಪುಣ್ಯ ಈ 'ಜನ್ಮದಲ್ಲಿ ನಮ್ಮದಾಗಲಿಲ್ಲ, ಮುಂದಿನ ಜನ್ಮಕ್ಕಾದರು 
ಇಲ್ಲಿ ಹುಟ್ಟುವ ಭಾಗ್ಯ ದೊರೆತರೆ. ಹುಟ್ಟು ಸಾರ್ಥಕವಾಗುತ್ತದೆ” ಎಂದರ 
ಚಕ್ರವರ್ತಿಗಳು, ಮಹಾಕಾವ್ಯ ದಂತೆ ಮನೋಹರವಾದ ವನರಾಜಿಯ ರುದ್ರ: 
ರಮಣೀಯತೆಗೆ ಮಾರಕ ಗ, 


೧೧ 


ಗರ್ಭಿಣಿಯಾದ ಮಹಾರಾಣಿಯವರು ಈ, ಉತ್ಸಾಹದ ಅಲೆತದಿಂರ 
ಬಳಲಬಹುದೆಂಬ ಚಿಂತೆ, ರಾಜಧಾನಿಯಲ್ಲಿ ಒಂಟಿಯಾಗಿ ಬಿಟ್ಟು ಬಂರ 
ರಾಜಕುಮಾರನ ಚಿಂತೆ. ಇಲ್ಲದಿದ್ದರೆ, ಹಾಗೇ ಹಾಯಾಗಿ ಕಾಡಿನ 
ಅಲೆಯುತ್ತಿದ್ದರೋ ಏನೋ. ಆದರೆ ೮ ಚಿಂತೆಗಳಲ್ಲಿ, ಬನವಾಸಿಯಲ್ಲಿ ಹೆಚ 
ದಿನ ನಿಲ್ಲವಾರದೆ. ತಮ್ಮ ಪ್ರ ಪ್ರವಾಸವನ್ನು ಸುಖಮಯವಾಗಿ ಮಾಡಿದವರಿಗೆಲ 
ರಾಜೋಚಿತವಾದ ಉಡುಗೊರೆಯಿತ್ತು, ಅವರು ನೀಡಿದ ಉಡುಗೊರೆಗಳನ: 
ಸ್ವೀಕರಿಸಿ, ಆಪ್ತರಾದವರನ್ನು ಅಗಲುವಾಗಿನ ದುಃಖವನ್ನು ಎದೆಯಲ್ಲಿ ಹೊತ 
ಚಕ್ರವರ್ತಿಗಳು ಈಜಧಾನಿಗೆ ಹಿಂದಿರುಗಿದರು. 


ತೆ 


ನೃಪತುಂಗ ೮೭ 


ಬನವಾಸಿಯ ಮರೆಯಲಾಗದ ಮಧು ನೆನಪಾದ ಪ್ರವಾಸವನ್ನು" 
ಮುಗಿಸಿಕೊಂಡು ಹಿಂದಿರುಗಿದ ಬಳಿಕ, ಐದು ಮಾಸಗಳ ನಂತರ ಶುಭ 
ದಿನದಂದು ಮಹಾರಾಣಿಯವರು ಹೆಣ್ಣು ಮಗುವಿನ ತಾಯಾದರು. ಆ 
ಹೆಣ್ಣು ಮಗು ಮಹಾರಾಣಿಯವರು ಬನವಾಸಿಯಲ್ಲಿ ಅನುಭವಿಸಿದ ಆನಂದವೇ 
ಶಿಶುರೂಪ ತಾಳಿ ಜನಿಸಿದಷ್ಟು ಸು೦ದರವಾಗಿತ್ತು. ಈ 7 ಸಂತೋಷದಲ್ಲಿ ಅರಮನೆ 
ಹಾಡು ಹಸೆಗಳ, ಹರ್ಷೊ ತ್ರವದ ತೂಗುತೊಟ್ಟಲಾಗಿರುವಾಗಲೇ, ಕ೦ಚಿಯಿಂದ 
ಶಂಖಾದೇವಿಯೂ ಗರ್ಭಿಣಿಯೆಂಬ ವಾರ್ತೆ ಬಂದು ಚಕ್ರವರ್ತಿ 
ಮಹಾರಾಣಿಯವರ ಹಷ ೯ಕ್ಕೆ ರೆಕ್ಕೆ ಮೂಡಿತು. ಕಂಚಿಯಿ೦ದ ಈ 
ವಾರ್ತೆಯನ್ನು ತಂದ ಅಳಿಗೆ, ಅವನ ಕೈಹೊರುವಷ್ಟು ಬ್ಬ ಹೊನ್ನನ್ನು ಮೆಚ್ಚುಗೊಟ್ಟು 
ಕಳಿಸಿದ ಮಹಾರಾಣಿಯವರನ್ನು ಸ ಚಕ್ರವರ್ತಿಗಳು ನಗುತ್ತಾ ಹೇಳಿದರು. 

“ಅಂಥ ವಾರ್ತೆ ತಂದ ಅವನನ್ನು ಶಿಕ್ಷಿಸದೆ, ಉಡುಗೊರೆ “ಕೊಡುವುದು 
ಉಚಿತ್ತವೇ ಲಕಾ 97?” 

ಆ) ್ರ” 

ಖ್ಯ ಏಕೆ?” 

-ಚೆಕವರ್ತಿಗಳ ಮಾತನ್ನು ಕೇಳಿ ಮಹಾರಾಣಿಯವರು ಚಕಿತರಾಗಿ 
ಹೇಳಿದರು. 

“ಅಲ್ಲವೇ, ಚಳಿಗಾಳಿ ಬೀಸಿದಾಗ ಕಂಬಳಿ ಹೊದೆಯದೆ. ಇದ್ದ ಬಟ್ಟೆಯನ್ನು 
ತೆಗೆಯಬಹುದೇ?” | 

“ಕಲಿತ ಕಾವ್ಕಾಲಂಕಾರವನ್ನೆ ಲ್ಲಾ ಚಕ್ರವರ್ತಿಗಳು ಅಚೆಯದ ಅಜ್ಜೆಯ 
ಮೇಲೇ ಪ್ರಯೋಗಿಸಿದರೆ ಹೇಗೆ. ಪ್ರಭು? ನೇರವಾಗಿ ಹೇಳಿದರೆ ಉತ್ತರ 
ಕೊಡಬಹುದು. ಡಿ 

“ಕಾವ್ನವೂ ಇಲ್ಲ, ಅಲಂಕಾರವೂ ಇಲ್ಲ. ಈ ಸುದ್ದಿ ಚಳಿಗಾಳಿಯಲ್ಲವೇ?' 

“ಹೇಗ? ಮಗಳು ಗರ್ಭಿಣಿಯೆಂಬ. ಸುದ್ದಿ ಬೆಳಿಗಾಳಿ ಹೇಗಾಗುತ್ತದೆ 
ಪ್ರಭು)” 

“ಮಗಳು ಮಗುವಿನ ತಾಯಾಗುವಳೆಂಬುದೇನೋ ಸಂತೋಷವೇ. 
ಆದರೆ ಹಾಗೇ ಅದು ಮಹಾರಾಣಿಂತುವರು ಮೊಮ್ಮ ಗುವಿನ 
ಅಜ್ಜಿಯಾಗುವಳಂಬುದು... ಲಕ್ಷ್ಮ? ನಿಜವಾಗಿಯೂ ಶಂಖಾನ ಮಗು 
ನ ಅಜ್ಜಿ ಎಂದು ಕರೆದಾಗ ನನ್ನ: ಮುಖ ಹೇಗಾಗುವುದು ನೋಡಬೇಕು. 
ಹಾಮ್‌. ಹಾಯ್‌... ಅಂತೂ ಮಹಾರಾಣಿಯವರಿಗೆ ವೃದ್ಧಾಪ್ಯ 
ಸನ್ನಿ ಹತವಾಯತು!” 

“ಕೆ ನಕ್ಕರು ಚಕ್ರವರ್ತಿಗಳು. ಆ ಮಾತು ಕೇಳಿ ಮಹಾರಾಣಿಯವರು 
ಚಕ್ರವರ್ತಿಗಳತ್ತ 'ಸಿಟ್ಟಾದಂತೆ ನೋಡಿದರೂ, ಚುರುಕಾದ ಆ ನೋಟದ 


೮೮ ನ ೈಪತುಂಗ 


ಕುಡಿಯಲ್ಲಿ ಮಂದಹಾಸದ ಮುಗುಳು ಗಮಗಮಿಸಿತ್ತು. ಅರಳಿದ ಹೂದಳದ 
ಮೇಲೆ ಬಣ್ಣದ ಚಿಟ್ಟೆ ಕುಳಿತು ರೆಕ್ಕೆಯಾಡಿಸಿದಂತೆ. 

“ವಯಸ್ಸಾಗುತ್ತಾ, ಆಗುತ್ತಾ ಚಕ್ರವರ್ತಿಗಳ ನಾಲಗೆಗೆ ನಂಜೇರು ತ್ರಿರುವಂತಿದೆ” 
ಎಂದು ಚಕ್ರವರ್ತಿಗಳ ಮೇಲೆ ಮಹಾರಾಣಿ ಸೇಡು ತೀರಿಸಿಕೊಂಡು, “ಅದು 
ಹೋಗಲಿ. ರಾಜಪುತ್ರಿಯ ನಾಮಕರಣದ ದಿನ ಹತ್ತಿರವಾಯಿತು. ಆ 

ದಿನಕ್ಕಾದರೂ ಕೃಷ್ಣನನ್ನು ಗುರುಕುಲದಿ೦ದ ಕರೆಯಿಸುವುದಿಲ್ಲವೇ?” ಎಂದರು. 

“ಜೂ, ಕರೆಸುತ್ತೇನೆ. ನನಗೂ ಅವನನ್ನು ನೋಡಬೇಕೆಂಬ ಆಸೆಯಿದೆ.” 

“ಅದೆಲ್ಲಾ ನಟನೆಯ ಮಾತು.” 

“ಯಾವುದು?” 

“ರಾಜಕುಮಾರನನ್ನು ನೋಡಬೇಕೆಂಬ ಆಸೆಯಿರುವುದು.” 

ಬಕ್‌ 

“ನಿಜವಾಗಿಯೂ ಆ ಆಸೆ ಇದ್ದಿದ್ದರೆ, ಹನ್ನೆ ರಡು ವರ್ಷದ ಹುಡುಗನನ್ನು 
ಹೀಗೆ ಅರಮನೆ ತಪ್ಪಿಸಿ, ಆಶ್ರಮದಲ್ಲಿಡುತ್ತಿದ್ದಿರಾ?” 

“ಅದು ಅವನ ಹಿತದ ಷ್ಟಿಯಿಂದ. ನಮ ) ಚಪಲಕ್ಕಾಗಿ, ಅವನ ಭವಿಷ್ಯವನ್ನು 
ಬಲಿಗೊಡಬಾರದೆಂದು.... 

“ಅರಮನೆಯಲ್ಲಿದ್ದರೆ ಅವನ ಭವಿಷ್ಯ ಒಳಿತಾಗದೇ?” 

“ಇಲ್ಲಿ ಬೆಳೆಯುವ. ಬುದಿ ದಾರಿತಪ್ಪಲು ಅವಕಾಶ ಹೆಚ್ಚು ಕ 

ಗಾ 

“ಅಂದರೆ... ನಾವು ಅವನ ಬುದ್ಧಿಯನ್ನು ಕೆಡಿಸುತ್ತೇವೆಂಯೀ9” 

“ಹಾಗಲ್ಲ ಲಕ್ಷ್ಮಾ ನೀವು ಕೆಡಿಸುವುದಿಲ್ಲ. ಅರಮನೆಯ ವಾತಾವರಣ 
ಅಂತಹದು. ಸುಖದ. ಚಪಲವನ್ನು ಬೆಳೆಸುತ್ತದೆ. ಕೃಷ್ಣನಂಥ ಎಳೆಯ ಬುದ್ಧಿಗಿರಲಿ, 
ನಮ್ಮನ್ನೇ ಬಿಡುವುದಿಲ್ಲ ಈ ಅರಮನೆಯ ಅಂತಃಪುರ. ಈ 

ಇನಿಮಗೇನು ಮಾಡಿತು ಈ ಅಂತಃಪುರ? 

“ಓಲಗವನ್ನು ಮರೆತು, ಇಲ್ಲೇ ಸುಳಿಯುತ್ತಿರಬೇಕೆನಿಸುವ ಹಾಗೆ ಮಾಡುತ್ತದೆ, 
ಈ ಅಂತಃ ಪುರದಲ್ಲಿರುವ ಕೆಟ್ಟ ಹೆಂಗಸ್ಟೊಳೆ ಸೌಂದರ್ಯ!” 

“ಯಾರು ಅವಳು?” 

“ನನಗೆ ಗೊತ್ತಿಲ್ಲ.” 

“ಹೇಳಿದರೆ ತಿಳಿಯುತ್ತದೆ. ಮಹಾರಾಜರ ಮನವನ್ನು ಕದ್ದವಳ ಹೆಸರು 
ಹೇಳ್ತ. 

"ಹೇಳಿದರೆ ಏನು ಮಾಡುತ್ತೀಯಾ?'' ನಗುತ್ತಾ ಕೇಳಿದರು 
ಚಕ್ರವರ್ತಿಗಳು. 


ನೃ ಪತುಂಗ ೮೯ 


“ದಾಸಿಯನ್ನು ಕರೆದು, ಅಂತಃಪುರವನ್ನು ಆಕ್ರಮಿಸಿದ ಆ ಸೌಂದರ್ಯ 
ಭೂತಕ್ಕೆ ಉಚ್ಛಾ ಟನೆ ಮಾಡಿಸುತ್ತೇನೆ.” 

“ನಿಜವಾಗಿಯೂೂ 

“ಖಂಡಿತ - ಅವಳ ಹೆಸರು ಹೇಳಿ.” 

“ಪರಮಾರ ರಾಜಕನ್ಶೆ ಲಕ್ಷಿ ye 

- ಎಂದವರೇ ಚಕ್ರವರ್ತಿಗಳು, ಲಜ್ಜೆಯಿಂದ ಕೆಂಪಾದ 
ಮಹಾರಾಣಿಯವರ ಮೊಗ. ಮತ್ತಷ್ಟು ಕೆಂಪಾಗುವಂತೆ ನೋಡುತ್ತಾ, 
ಅಂತಃಪುರದಿಂದ ತೆರಳಿದರು. 

ಚಕ್ರವರ್ತಿಗಳ ಚಿತ್ತ ಹೀಗೆ ಪ್ರ ಪ್ರಸನ್ನವಾಗಿರುವಾಗಲೇ, ಆ ಹೊತ್ತನ್ನೇ ಕಾದಂತೆ, 
ಕನ್ಯಾಕುಬ್ಬದಿ೦ದ ಸತಾರ ಸುಲೇಮಾನ್‌ ಕಳಿಸಿದ “ವಾರ್ತೆಯೂ 
ಬಂದಿತು — “ಸದ್ಯಕ್ಕೆ ಮಿಹಿರಭಬೋಜನ ದಾಳಿಯ ಭೀತಿಯಿಲ್ಲ” ಎಂದು. 

ಬೇಸಿಗೆಯ ಬಿಸಿಲಿನಲ್ಲಿ ಬತ್ತಿ ಬಾಯಾರಿದ ಹೊಳೆಗೆ, ಮಳೆಗಾಲದಲ್ಲಿ 
ಬರುವ ಒಂದೊಂದು ಮೋಡವೂ ಜಲಾಮೃತಪಾನಮಾಡಿಸಲೇ ಬರುವಂತೆ. 
ಹೂದೋಟದ ಮೇಲೆ ಬೀಸಿ ಬರುವ ಗಾಳಿ, 'ಬಾರಿಬಾರಿಯೂ ಸುಮವಿಕಾಸದ : 
ಪರಿಮಳ ವಾರ್ತೆಯನ್ನು ಹೊತ್ತು ಗಂಧವಹನಾಗಿಯೇ ಬರುವಂತೆ, ಮೇಲಿಂದ 
ಮೇಲೆ ಬರುವ ಹಾದ ಸ ಸಂತೋಷದ ವಾರ್ತೆ ಚಕ್ರವರ್ತಿಗಳ ಹೃದಯವನ್ನು 
'ಅರಳಿಸಿತು. "ಮಗಳು ಹುಟ್ಟಿದ ಹೊತ್ತು ಒಳ್ಳೆಯದು' ಎಂದುಕೊಂಡರು — 
ಜೋಯಿಸರು ಜಾತಕ ಬಡೆಯುವ ಪೊದಲೇ. ಅದೇ ಮಾತನ್ನೇ, ರಾಜ 
ಕುಮಾರಿಯ ನಾಮಕರಣದ ದಿನ, ರಾಜಕುಮಾರನನ್ನು ಅರಮನೆಗೆ ಕರೆತಂದ 
ಗುಣಭದ್ರಾರ್ಚಾರ ಮುಂದೆಯೂ ಆಡಿದರು. ರಾಜಕುಮಾರನ 
ಎದ್ಯಾಪ್ರಗತಿಯನ್ನು ಆಚಾರ್ಯರಿಂದರಿತು, ಪ್ರಪುಲ್ಲ ಚಿತ್ತರಾಗಿ- 

ಕೋ ಈಗ ಮನಸ್ಸು ಮಳತೊಳದ ಮುಗಿಲಿನ ಹಾಗೆ ಶುಭ್ರವಾಗಿದೆ. 
ಕತ್ತಲು ಕಾಲ ಕಳೆದುಹೋಯಿತೇನೋ ಅನಿಸುತ್ತದೆ” - ಎಂದರು 
ಚಕ್ರವರ್ತಿಗಳು. 

“ಜಗತ್ತಿನ ಸುಖದುಃಖಗಳ ರೀತಿಯೇ ಹಾಗೆ ಮಹಾರಾಜ. ಕುರಿಯ 
ಮುಂದೆಯ ಹಾಗೆ ಅವು. ಯಾವುದು ಬಂದರೂ ಹಿಂಡುಹಿಂಡಾಗಿ ಬರುತ್ತವೆ. 
- ಒಂದು ಗ್ರಹ ಕೆಟ್ಟಾಗ ಎಲ್ಲವೂ ಕೆಟ್ಟು ಒ೦ದು ಸುಮುಖವಾದಾಗ 
ಎಲ್ಲವೂ ಸುಮುಖವಾಗುವ ಹಾಗೆ. ಅಲ್ಲವೇ ಗೋಲಯಭಟ್ಟರೇ?” 

- ಎಂದರು ಗುಣಭದ್ರಾಚಾರ್ಯರು, ಅಂದಿನ “ಜಾತಕರ್ಮ 
ನೆರವೇರಿಸಲೆಂದು ಅರಮನೆ ಬಂದ ರಾಜಜೋತಿಷಿ ಗೋಲಯಭಟ್ಟರನ್ನು 
ಕುರಿತು. 


೯೦ ನ ೃೈಪತುಂಗ 


“ನಿಜ. ಟ್‌ ಯಾವುದು ಬಂದರೂ ಹುಚ್ಚು ಹೊಳೆಯ 
ಹಾಗೆ, ಧೃತಿ ಕೆಡಿಸುವಂತೆ ಬರುತ್ತವೆ. ಆದುದರಿಂದಲೇ ನಾವು ಎಚ್ಚರವಾಗಿರ 
ಬೇಕು. ದುಃಖ ಬಂದಾಗ ಇರುವುದಕ್ಕಿಂತ, ಸುಖ ಬಂದಾಗ ಹೆಚ್ಚು. 
ಎಚ್ಚರವಾಗಿರಬೇಕು ಪಭು” 

- ಎಂದರು ಏನೋ ಗ್ರಹಗಣಿತ ಮಾಡುತ್ತಿದ್ದ ಗೋಲಯೆಭಟ್ಟರು 
ತಲೆಯೆತ್ತಿ ಏಕೋ ಚಕ್ರವರ್ತಿಯ ಪ ಪ್ರಸನ್ನಮೊಗವನ್ನು 'ತೀಕ್ಷ ಇವಾಗಿ ನೋಡಿ. 

“ರೌಜಜೋತಿಷಿಗಳ ಮಾತು ನಿಜ. "ಕತ್ತಲಿಗಿಂತ 'ಹಗಿಸಲ್ರೀ ಎಡಹುವ . 
ಬೀತಿ ಹೆಚ್ಚು ಕಾಲಿಗೆ” - ಎಂದು ಗುಣಭದ್ರೌಚಾರ್ಯರೂ ಗೋಲಯಭಟ್ಟರ 
ಮಾತಿಗೆ ಸಮ್ಮತಿ ಸೂಚಿಸಿದರು. 

“ಕತ್ತಲಿನಲ್ಲಿಂತೂ ಎಡಹುವ ಭೀತಿ ಸಹಜ. ಬಿಸಿಲು ಹೊಳೆವ ಹಗಲಿನಲ್ಲೂ 
ಬೀತಿಯೇ ಆಚಾರ್ಯ?” 

- ಚಕ್ರವರ್ತಿಗಳು ಕೇಳಿದರು. 

“ಅಹುದು ಪ್ರಭು, ಕತ್ತಲಿನಲ್ಲಿ ಎಡವಬಹುದು ಎಂಬ ಭೀತಿ 
ಇರುವುದರಿಂದ ಸ್ವಾಭಾವಿಕವಾಗಿಯೇ : ಮನುಷ್ಯ ಎಚ್ಚರವಾಗಿರುತ್ತಾನೆ. ಆದರೆ 
ಹಗಲು ಕಣ್ಣು ಚೆನ್ನಾಗಿ ಕಾಣುತ್ತದೆ ಎಂಬ ನಿರ್ಭೀತಿ ಕಣ್ಣು ಕವಿದಾಗಲೆ 
ಎಡಹುವ ಸಂಭವ ಹೆಚ್ಚು. "ಆದ್ದರಿಂದ ಹಗಲು ಹೊತ್ತೇ ಹಚ್ಚು 
ಎಚ್ಚರವಾಗಿರಬೇಕು. ನ 

" -ಗೋಲಯಭಟ್ಟರು ಮಾತನ್ನು ಎಳೆಎಳೆದು ಭಾರವಾಗಿ ಹೇಳಿದರು. 

“ಅಂದರೆ - ಮನುಷ್ಯ ಯಾವ" ಭೀತಿಯೂ ಇಲ್ಲದೆ ನಿಶ್ಚಿಂತವಾಗಿರುವ 
ಕ ಇಲ್ಲವೆ? ನಿತ್ಯ ಭೀತಿಯ ಬಡ ಬೇಟೆಯಾಗಿ ಬದುಕಬೆಣೇ ಮನುಷ್ಯ?” 

“ನಿಜ "ಪ್ರಭು, 'ಇಂಸಾರಿಯ ಬಾಳು ಹಾವಿನ ಹೆಡೆಯ ನೆರಳಿನಲ್ಲಿ 
ನಿದ್ರಿಸಿದ ಕಪ್ಪೆಯಂತೆ. ಯಾವ ಗಳಿಗೆಗೆ ಏನೋ ಎಂದು ಎಚ್ಚರವಾಗಿರಬೇಕು. 
ಕಷ್ಟಕ್ಕಿಂತ ಸುಖಕ್ಕೆ ಹೆದರಿ ನಡೆಯಬೇಕು.” 

"ಚಕ್ರವರ್ತಿಗಳ ಪ್ರಶ್ನೆಗೆ ಗೋಲಯಭಟ್ಟರೇ ಉತ್ತರ ಹೇಳಿದರು. 

“ಸುಖಕ್ಕೇಕೆ ಹೆದರಬೇಕು. ಆರ್ಯ” 
ಕ್ಟ ಖಗಳು ಬರುವುದು ನಮ್ಮನ್ನು ಹೊಡೆದು, ಜಡಿದು, ಜಗ್ಗಿಸಿ ಬಗ್ಗಿಸಿ 
ಬಲಯುತರನ್ನಾಗಿ ಮಾಡುವುದಕ್ಕೆ ಸುಖ ಬರುವುದು "ಹರ್ಷದ 
ಹತೊಟ್ಟಿಲಿನಲ್ಲಿಟ್ಟು ತೂಗಿ ಮನಸ್ಸನ್ನು ವ ಾನಲ) ಮಾಡಿ 
ದುರ್ಬಲಗೊಳಿಸುವಂತೆ, ಸುಖದ ಸವಿ ಮನಸ್ಸನ್ನು ದುರ್ಬಲಗೊಳಿಸುತ್ತದೆ. 
ಆದ್ದರಿಂದ ಭು ಸುಖಕ್ಕೆ ಹೆದರಿ ನೆಡೆಯುಬೇಕು ಪ್ರಭು.” 

"ಅಂದರೆ — ಈ ನಿತ್ಯ ಭೀತಿಯಿಂದ ಮುಕ್ತಿಯೇ ಇಲ್ಲವೇ?” 


ನೃಪತುಂಗ ೯೧ 


` “ಇದೆ ಮಹಾರಾಜ.” 

-ಅದುವರೆಗೂ ಸುಮ್ಮನಿದ್ದ ಗುಣಭದ್ರಾಚಾರ್ಯರು ಹೇಳಿದರು. 

“ಎಂದು ಆ ದಿನ ಆಚಾರ್ಯ?” : 

“ಸುಖ ದುಃಖಗಳ ಹಾಸು-ಹೊಕ್ಕಿನಿಂದ ನಿರ್ಮಿತವಾದ ಸಂಸಾರ 
ಶೃಂಖಲೆಯಿಂದ ಮುಕ್ತನಾದಂದು ಮಹಾರಾಜ.” 

“ಹಾಗಾದರೆ ಸಂಸಾರಕ್ಕಿಂತ ಸನ್ಯಾಸವೇ ಮೇಲು” 

-ಎಂದರು ಚಕ್ರವರ್ತಿಗಳು ಗುಣಭದ್ರಾಚಾರ್ಯರಾಡಿದ ಮಾತನ್ನು 
ಕೇಳಿ. 

ಆ ಬ ನೃಷತುೂಗಥೇವ, ಜು ಮ 

“ಹಾಗಾದರೆ ನನಗೆಂದು ಆ ವಿಮೋಚನಾ ದಿನ ಆಚಾರ್ಯ?” 

-ಕಾತರವಾಗಿ ಕೇಳಿದರು ಚಕ್ರವರ್ತಿಗಳು. 

“ಬರುವಂದು ಆ ದಿನ ತಾನೇ ಬರುತ್ತದೆ, ಮಹಾರಾಜ” 

-ಎಂದರು ಗುಣಭದ್ರಾಚಾರ್ಯರು. 

“ಅಷ್ಟೇ ಅಲ್ಲ ಪ್ರಭು, ಸನಾಸವೆಂದರೆ ಕೇಶಮುಂಡನ, ಕಷಾಯ 
ವಸ ಸಧಾರಣವೂ ಅಲ್ಲ. ಬರೀ ವನಾಂತರವಾಸದಿಂದಲೇ ದಕ್ಕುವ ಪದವಿಯೂ 
ಅಲ್ಲಿ ಸನ್ಯಾಸ. 

"ಗುಣಭದ್ರಾಚಾರ್ಯರ ಮಾತಿನೊಂದಿಗೆ ಸನಿಹದ ಇಷ್ಟ 
ಗೋಲಯಬಭಟ್ಟರು. 

“ಹಾಗಾದರೆ ಅದರ ಸಾಧನೆಗೇನು: ಮಾರ್ಗ ಆರ್ಯ” 

“ಸುಖದುಃಖಗಳ ನಿತ್ಯ ಆಘಾತಕ್ಕೆ ಬೆದರಿ; ಬದುಕಿನಿಂದಾಚೆಗೆ ಓಡುವ ಸ 
ಹೇಡಿತನ ಸನ್ಯಾಸವಲ್ಲ ಪ್ರಭು, ಅವಕ್ತವಾಗಿರುವ ಆತ್ಮವನ್ನು ಸಾಕ್ಷಾತ್ಕಾರ 
ಮಾಡಿಕೊಳ್ಳುವ ಸಾಹಸವೇ ಸನ್ಯಾಸ. "ನಾಯಮಾತ್ಮಾ ಬಲಹೀನೇನ ಲಭ್ಯತೇ 4 
ಎಂದು ಉಪನಿಷತ್ತು -ಸಾರಿದೆ ಮೆಹಾರಾಜ.” 

“ಆ ಸಾಹಸ, ಶಕ್ತಿಯನ್ನು ಪಡೆಯಲೇನು ಮಾಡಬೇಕು ಆರ್ಯ” 

“ಅಣು ಮಹತ್ತಾಗಬೇಕು, ವ್ಯಕ್ತಿ ವಿಶ್ವವಾಗಬೇಕು. ಅದನ್ನೇ | 
ವಿಶ್ವಜಿದ್ಯಾಗವೆನು ವುದು. ಡ್ಯ 

ನು ಭಕತ” 

“ವಿಶ್ವಜಿದ್ಯಾಗವೆಂದರೆ, AR ಜಗತ್ತನ್ನು AE 
ಮಹಾರಾಜ. ಆತ್ಮಬಲದಿಂದ. "ಅಹಂ' ಎಂದು ಸೆಟೆದು ನಿಂತ ವ್ಯಕ್ತಿತ್ವದ 
ಸೊಕ್ಕು ಮುರಿದು, ಅದನ್ನು ವಿಶ್ವತ್ವದ ಅಡಿಯಾಳಾಗಿ ಮಾಡುವರು. 
ಬ್ರಹ್ಮಚಿ೦ತನೆಯಿ೦ದ ಪ್ರಕಾಶವಾದ ಆತ್ಮಜ್ಞಾನದ ಅಗ್ನಿ ಕುಂಡದಲ್ಲಿ 


೯೨ ನೃ ಪತುಂಗ 


ಅಹಂಕಾರವನ್ನು ಹೋಮ ಮಾಡುವುದೇ ಯಜ್ಞ ಮಹಾರಾಜ. ಈ ಯಜ್ಞ 
ಮಾಡಿದಾಗ ಸನ್ಯಾಸ ಪ್ರಾಪ್ತವಾಗುವುದಷ್ಟೇ ಅಲ್ಲ, ಅಣು ತನ್ನಿಂದ ತಾನೇ' 
ಮಹತ್ತಾಗುತ್ತದೆ.” 

ಗೋಲೆಯಭಟ್ಟರಾಡಿದ ಮಾತು ಕೇಳಿ ಚಕ್ರವರ್ತಿಗಳ ಮನಸ್ಸು ಮತ್ತಷ್ಟು 
ಚಿ೦ತನೆಗೆ ಒಳಗಾಯಿತು. 

“ಅಣು ಹೇಗೆ ಮಹತ್ತಾಗುತ್ತದೆ ಆರ್ಯ?” 

“ಹನಿ ಕಡಲು ಆದಹಾಗೆ.” 


“ಹನಿನೀರು ಕೈಯಲ್ಲಿದ್ದಾಗ, ಹನಿನೀರು ಹನಿನೀರೇ, ಕಡಲು ಕಡಲೇ. 
ಆದರೆ ಹನಿನೀರು ಕಡಲನ್ನು ಸ ಸೇರಿದಾಗ ಅದು ಹನಿಯಾಗಿ ಉಳಿಯುವುದಿಲ್ಲ. 
ಕಡಲಿನಲ್ಲಿ ಬೆರೆತು ತಾನೇ ಕಡಲಾಗುತ್ತದೆ. ಹಾಗೇ ಚಕ್ರವರ್ತಿಗಳು ಹನಿಯಂತೆ 
ತನ ತನವನ್ನು ಮರೆತು ಲೋಕದ ಕಡಲಿಗೆ ಧುಮುಕಬೇಕು. ವ್ಯಕ್ತಿ ಹೋದರೂ 
ಲೋಕ ಉಳಿಯುತ್ತದೆ; ಹನಿಹೋದರೂ ಕಡಲು ಬೆಳೆಯುತ್ತದೆ. ಹಾಗಾದರೆ 

ಹನಿ ನಷ್ಟವಾಗುವುದಿಲ್ಲವೇ ಎನ್ನುವ ಸಂಶಯ ಬರಬಹುದು 'ಪಭುಗಳಿಗೆ. 
. ಆದರೆ ಹನಿ ಎಲ್ಲಿಯೂ ಹೋಗುವುದಿಲ್ಲ; ಹನಿಗೂ ನಷ್ಟವಿಲ್ಲ. ಹೂವಿನೊಳಗೆ 
ಅಡಗಿದ ಪರಿಮಳ, ಗಾಳಿಯೊಂದಿಗೆ ಬೆರೆತಾಗ ಲೋಕವ್ಯಾಪಿಯಾಗುವಂತೆ, 
ವ್ಯಕ್ತಿ ವಿಶ್ವವ್ನಾ ಿಪಿಯಾಗಿ ಉಳಿಯುತ್ತಾನೆ. ಗಾಳಿಯೊಂದಿಗೆ "ರತ ಪರಿಮಳ 
ಕಣ್ಣಿಗೆ ಕಾಣದ ಹೋದರೂ, ಅವ್ಯಕ್ತವಾದರೂ ಸುವ್ಯಕ್ತವಾಗಿರುವಂತೆ, 
ವಿಶ್ವಜೀವಿಯಾದ ವ್ಯಕ್ತಿ, ಸಂಸಾರ ದೂರನಾದರೂ ವಿಶ ಸಂಸಾರಿಯಾಗುತ್ತಾನೆ. 
ಹಾಗಾಗುವುದೇ ಸನ್ಯಾಸ, ಒಂದು ಮಾತಿನಲ್ಲಿ ಹೇಳಬೇಕೆಂದರೆ. ತಾನು 
ಉರಿದರೂ ಲೋಕಕ್ಕೆ ಬೆಳಕು ನೀಡುವ ಬತ್ತಿ ನಿಜವಾದ ಸನ್ಯಾಸಿ. ತಾನು 
ಬೆಳಕು ಬರುತ್ತಿರುವುದನ್ನು ಮರೆತು "ಅಯ್ಯೋ ಉರಿಯಬೇಕೇ' ಎಂದಾಗ 
ಆ ಕರ್ಮ ಕೊರಗಾಗಿ, ಭೀತಿಯಾಗುತ್ತದೆ. ತಾವು ಉರಿಯುತ್ತಿರುವುದನ್ನು 
ಮರೆತು. ಲೋಕ ಬೆಳಖಿನಲ್ಲಿ ಮಿಂದು ಹೊಳೆಯುತ್ತಿರುವುದೆನ್ನು ಕಂಡು 
ಹರ್ಷಿಸಿದಾಗ, ಉರಿವ ಕೊರಗೂ ಹರ್ಷವಾಗಿ, ಭೀತಿ ಮುಕ್ತಿ ದೊರೆಯುತ್ತದೆ. 
ಹಾಗೇ ಸಂಸಾರಿ ಸಂಸಾರದಲ್ಲಿದ್ದರೂ ಬೆಳಕಾಗುವುದು ತನ್ನ ಕರ್ಮ 
ಎಂದುಕೊಂಡಾಗ, ಇಲ್ಲಿನ ಕಾಮಕ್ರೋಧ, ಲೋಭ, ಮೋಹಜನ್ಯವಾದ ಸುಖ- 
ದುಃಖಗಳ ಕೊರಗಿನಲ್ಲಿ ಉರಿಯುವುದು ತಪಸ್ಸಾಗುತ್ತದೆ; ಬತ್ತಿ 
ಉರಿದುಹೋಗುವುದೇ ಯಜ್ಞವಾಗಿ, ಹತ್ತಿಯ ಬತ್ತಿ ಉರಿದು ಹೋಗಿ ಜಗತ್ತನ್ನು 
ವ್ಯಾಪಿಸಿದ ಬೆಳಕಾಗಿ ಉಳಿಯುತ್ತದೆ. ಬೆಳಕಿಗೆಲ್ಲೆಯ ಸಾವು ಪ್ರಭು? ಒಂದು. 
ದೀಪ ಕೋಟಿ ದೀಪಗಳ ತಾಮಿಯಾಗುವಂತೆ, ಒಂದು ಜೀವ ತಾನೇ: 


ನೃಪತುಂಗ ೯೩ 


ಜಗತ್ತಾಗುತ್ತದೆ. "ಏಕಂ ಸದ್ದಿಪ್ರಾ ಬಹುದಾ ಭವಂತಿ' ಎ೦ಬ ಮಾತಿನ ಅರ್ಥವೇ 
ಇದು. ಹೀಗೆ “ಏಕ” "ಅನೇಶ' ವಾದಾಗ “ಏಕ” ಮೃತ್ಯು ಭೀತಿ ದೂರವಾಗಿ 
ಅಮರತ್ವವನ್ನು ಪಡೆಯುತ್ತದೆ. 

'ತೃಣ್ವಂತು ವಿಶ್ವೇ" ಅಮೃತಸ್ಯ ಪುತ್ರಾ? 

ಅಯೀಧಾ ಮಾನಿ ದಿವ್ಯಾನಿ ತಸ್ತುಃ 

ವೇದಾಹಮೇತಂ ಪುರುಷ ಸಂ ಮಹಾತಂ 

ಆದಿತ್ಯವರ್ಣಂ ತಮಸಃ ಪರಸ್ತಾತ್‌ 

ತಮೇವ ಎದಿತ್ತಾತಿ ಮೃತ್ಯುಮೇತಿ 

ನಾನ್ಯಃ ಪನ್ನಾ ನಿದ ತೇಂಯನಾಮ' 

-ಎಂದು ಈಸಿ ಕಂಡ ಸತ್ಯ ಇದೇ ಪ್ರಭು. ಈ ಸತ್ಯವನ್ನು ಕಂಡು 
ನಡೆವ ಸಾಹಸ ತಮ್ಮದಾಗಬೇಕು. ಪ್ರಭು. ಅದು ತಮ್ಮದಾಗುತ್ತದೆ, ನಾನು 
ಬಲ್ಲೆ” 

-ಎಂದರು, ಎಂದೂ ಹೆಚ್ಚು ಮಾತನಾಡದ ಗೋಲಯಭಟ್ಟರು, 
ಅಂತಮುರ್ಪಿಗಳಾಗಿ, ಪ್ರವಾದಿಯ ಸ 'ಸಷ್ಟದ್ದನಿಯಲ್ಲಿ, ಅವರ ಮಾತನ್ನು ತದೇಕ 
ಚಿತ್ತರಾಗಿ ಆಲಿಸುತ್ತಿದ್ದ ಚಕವರ್ತಿಗಳಿಸೆ ಮೈಯ ನರನರವನ್ನು ಡಿದು 
ಕುಲುಕಿದಂತಾಗಿ, ರೋಮಾಂಚವಾಗಿ, ಹಬ್ಬದ. ಸುದ್ದಿ ಕೇಳಿದ ಈ “ಎಂದು 
ಆ ದಿನ' ಎಂದು ಕಾತರದಿಂದ ತಾಯನ್ನು ಕೇಳುವಂತೆ 

“ನನಗೆ ಆ ಸಾಕ್ಷಾತ್ಕಾರವಾಗುವುದೇ ಆರ್ಯ, ಎಂದಾಗುತ್ತದೆ?” ಎಂದು 
ಕೇಳಿದರು, ಆತುರದ "ದ್ವನಿಯಲ್ಲಿ. 

“ಶಿಶಿರ ಯತುವಿನೆಲ್ಲಿ ವಸಂತದ ಮಧುಮಾರುತ ಬೀಸುವುದಿಲ್ಲ 
ಮಹಾರಾಜ. ಎಲ್ಲಕ್ಕೂ ಕಾಲ ಬರಬೇಕು” 

-ಎಂದರು ತಾವೂ ಮೌನವಾಗಿದ್ದು ಗೋಲಯಭಟ್ಟರ ಮಾತನ್ನು 
ಕೇಳುತ್ತಾ ಕುಳಿತಿದ್ದ ಗುಣಭದ್ರಾಚಾರ್ಯರು. 

“ನಿಜವಾಗಿಯೂ ಹಾಗಾಗುತ್ತದೆಯೇ ಆಚಾರ್ಯ?” 

-ಚಕ್ರವರ್ತಿಗಳು ಮತ್ತೆ ಕೇಳಿದರು. 

“ನಾನು ಹೇಳುತ್ತೇನೆ ಪ್ರಭು, ಹಾಗಾಗುತ್ತದೆ. ನೀವರಿಯದಂತೆಯೇ 
ನಿಮ್ಮ ಬಾಳು ನಿಮ್ಮನ್ನು ಅತ್ತ ನಡೆಸುತ್ತಿದೆ." ಆ ಮುಕ್ತಿಯ ಪ್ರಚಂಡ 
ಪ್ರವಾಹಭೋರ್ಗರೆದು ಬರುತ್ತಿದೆ. ಪ್ರಭು, ಎದೆಗೆಡದೆ ನಿಲ್ಲಿ” 

- ಎಂದರು ಗೋಲಯಭಟ್ಟರು. 

“ಮಧುಮಾಸ ಬರುವುದು “ಕೋಗಿಲೆಗೆ ಅರಿವಾಗುವಂತೆ, ಮುಂದೆ 
ಬರಲಿರುವುದು ಗೋಲಯಭಟ್ಟರಿಗೆ ಅರಿವಾಗುತ್ತವೆ ಮಹಾರಾಜ. ಅವರು 


೯೪ ನೃ ಪತುಂಗ 


ಹೇಳುವ ಮಾತನ್ನು ನಂಬಿ. ಅದು ಭೋರ್ಗರೆವ ಹೊಳೆಯಾಗಿ ಬಂದಾಗ 
ಇಷ್ಟು ಮಾತ್ರ ನೆನಪಿನಲ್ಲಿರಲಿ - ಬತ್ತಿ ತಾನು ಉರಿದು ಲೋಕಕ್ಕೆ ಬೆಳಕಾಗಬೇಕು” 
ಎಂದು ಗುಣಭದ್ರಾಚಾರ್ಯರು, ಆ ಮಾತಿನ ಲಹರಿಯನ್ನು ಅತ್ತ ಕಡೆಯಿಂದ 
ತಿರುಗಿಸಲು - “ರಾಜಕುಮಾರಿಗೆ ಹೆಸರೇನು ಇಡಬೇಕು. ಜ್ಯೋತಿಷಿಗಳೇ? 
ಇಂದೇ ನಾಮಕರಣ. ಈ ಮಾತಿನಲ್ಲಿ ಅದನ್ನು ಮರತುಬಿಟ್ಟಿರಾದೀತೇ?” 
ಎಂದರು. 

ಆಗ ಚಕ್ರವರ್ತಿಗಳಿಗೂ ಆ ಮಾತು ನೆನಪಾಯಿತು 

“ನಿಜ, ಏನು ಹೆಸರಿಡಬೇಕು ಆರ್ಯ?” 

ಸ್ವಲ್ಪ ಹೊತ್ತು ಲೆಕ್ಕಾಚಾರ ಮಾಡಿ, ಬಳಿಕ ಹೇಳಿದರು ಗೋಲಯಭಟ್ಟರು- 

“ತ್ರ ಉತ್ಕರ್ಷ ಕಾಲದಲ್ಲಿ ತಾನು ಮಾತ್ರ ಹಿಗ್ಗದೆ, ಕಡಲನ್ನೂ ಹರ್ಷ 
ಪಡಿಸುವ “ಪೂರ್ಣಿಮಾ ಚಂದ್ರನಂತೆ, ಸಕಲರಿಗೂ "ಆನಂದವನ್ನು “ನೀಡಿದ 
ರಾಜಕನ್ಯೆಗೆ “ಚ೦ದ್ರಕಲಾ' ಎ೦ದು ಹೆಸರಿಡಿ ಮಹಾರಾಜ.” 

“ಹಸ ರು ಚೆನ್ನಾ ಗಿದೆ. ಲೋಕಕ್ಕೇ ಶಾಂತಿಯನ್ನೂ ಆನ೦ದವನ್ನೂ ನೀಡುವ 
ಹೆಸರು” 

-ಎಂದು ಗುಣಭದ್ರಾಚಾರ್ಯರೂ ಸಮ್ಮತಿ ಸೂಚಿಸಿದರು. 

“ನಿಜ, ಸುಂದರವಾದ ಹೆಸರು, ಆರ್ಯ. ಆದರೆ ಗ್ರಹಗತಿ ಹೇಗಿದೆಯೆಂದು 
ಹೇಳಲಿಲ್ಲವಲ್ಲ?'” ಎಂದು ಕೇಳಿದರು ಚಕ್ರವರ್ತಿಗಳು. 

“ಅದು ಗೊತ್ತಾಗುವ ಕಾಲಕ್ಕೆ ತಾನೇ "ತಿಳಿಯುತ್ತದೆ. ಈಗ ಬೇಡ ಪ್ರಭು.” 

“ಏಕೆ ಆರ್ಯ?” ಚಕ್ರವರ್ತಿಗಳು ಕೊಂಚ ಗಾಬರಿಯಾಗಿ ಕೇಳಿದರು- 
“ರಾಜಪುತ್ರನಂತೇ....' 

“ಊಹೂ, ಹಾಗೇನೂ ಇಲ್ಲ. ಅದಕ್ಕೆ ಪ್ರತಿಯಾಗಿ ಈಕೆಯಿಂದ ತಮಗೆ, 
ರಾಜ್ಯಕ್ಕೆ ಸುಖವಾಗುತ್ತದೆ ಪ್ರಭು.” 

“ಈಕೆಯ ಜೀವನ ಸುಖಮಯವಾಗುವುದೇ?” 

“ನಿಮ್ಮ ಬಾಳಿನಂತೆಯೇ ಈಕೆಯದೂ. ತಂದೆಗೆ ತಕ್ಕ ಮಗಳಾಗುವಳು. 
ಹೆಚ್ಚು ಕೇಳಬೇಡಿ” 

“ ಎಂದು ಆ ಮಾತು ಮುಂದುವರಿಯಬಾರದೆಂಬಷ್ಟು ಖಚಿತವಾಗಿ 
ಹೇಳಿ ಸುಮ್ಮನಾದರು ಗೋಲಯಭಟ್ಟರು. 

“ಕ್ಷಮಿಸ ಬೇಕು ಆರ್ಯ. ಆದರೂ ಗ 4 

ಎಂದು ಗೋಲಯಭಟ್ಟರ ಮಾತು ಕೇಳಿ, ಚಿಂತೆ ಕವಿದ ಮನಸಿನ 


ನೃಪತುಂಗ ೯೫ 


ಚಕ್ರವರ್ತಿಗಳು ಹೆಚ್ಚು ತಿಳಿಯಲು ಪ್ರಯತ್ನಿಸಿ ಕೇಳಿದರು. ಆದರೆ ಮಾತು 
ಮುಂದುವರಿಸಲು ಅವಕಾಶ ಕೊಡದೆ, ಗುಣಭದ್ರಾಚ್ಛಾರ್ಯರೇ ಹೇಳಿದರು- 

“ಅಜ್ಞಾನದಂತೆಯೇ ಅತಿಜ್ಞಾನವೂ ಅಪಾಯಕಾರಿ: ಮಹಾರಾಜ. ಗ್ರಹಗಳು 
ತರುವ ಫಲವನ್ನು ತರಲಿ, ಏನು ಬಂದರೂ ಕದಲದ ಚಿತ್ತ ಶಾಂತಿಯೊಂಡಿರಲಿ. 
ಎ೦ದೂ ಇಷ್ಟು ಮಾತನಾಡದ ರಾಜ ಜ್ಯೋತಿಷಿಗಳು ಏಕೋ ಇಷ್ಟು 
ಮಾತಾಡಿದಾರೆ- ಅಲ್ಲ, ಯಾವುದೋ ಶಕ್ತಿ ಅವರಿಂದ ಅಷ್ಟು ಮಾತನಾಡಿಸಿದ. 
ಆ ಮಾತುಗಳನ್ನು ಮಾತ್ರ ಮರೆಯಬೇಡಿ. ಹೆಚ್ಚು ಕೆಣಕಿ ಕೇಳಲೂ ಬೇಡಿ.” 

ಆ ಮಾತಿನಿದರು ಚಕ್ರವರ್ತಿಗಳು ಮೌನವಾಗಿ ತಲೆಬಾಗಿದರು. ಅಪಾರ 
ಮಮತೆ, ಅನಂತ ಯಾತನೆಗಳು ತುಂಬಿದ ಕಣ್ಣುಗಳಿಂದ ಆಚಾರ್ಯರಿಬ್ಬರೂ 
ಅವರನ್ನು ನೋಡುತ್ತಿದ್ದರು - ತಮ್ಮ ಮೌನದಿಂದಲೇ ಚಕ್ರವರ್ತಿಗಳನ್ನು 
ಆಶೀರ್ವದಿಸುವರಂತೆ. 


ಹ 


ಅಂದು ಗೋಲಯಭಟ್ಟರಾಡಿದ ಮಾತುಗಳನ್ನು ಕೇಳಿದಾಗಿನಿಂದಲೂ 
ಚಕ್ರವರ್ತಿಗಳ ಹೃದಯದಲ್ಲಾವುದೋ ಒಂದು ಬಗೆಯ ಭೀತಿ ಗುಹೆಯನ್ನು 
ತುಂಬಿದ ಕತ್ತಲಲ್ಲಿ ಮೈ ಕಾಣಿಸದೆ, ಬೀಸುವ ರೆಕ್ಕೆಯ ಸದ್ದು ಮಾತ್ರ 
ಕೇಳಿಸುವ ಜಾವಳಿ ಆಗಾಗ ಮೂಡಿ ಅಡಗು ಎಲ್ಲಿಂದ ಆ 
ಭೀತಿ ಬರಬಹುದು, ಯಾವ ರೂಪದಲ್ಲಿ ಬರಬಹುದು, ಎಲ್ಲಾದರೂ ಅದರ 
ಸುಳಿವು ಕಾಣಿಸುವುದೇ ಎ೦ದು ಸುತ್ತಲೂ ನೋಡುವರು. 

ಆದರೆ ಎಲ್ಲೂ ಅದರ ಛಾಯೆ ಕಾಣದು. ಅರಮನೆ, ಗಾಳಿಯೂ 
ಆಡದ ಬಿಸಿಲ ಹೊತ್ತಿನಲ್ಲಿ ನಿಶ್ಚಲವಾಗಿ ತಳತಳಿಸುವ ಸರೋವರದಂತೆ 
ಶಾಂತವಾಗಿದೆ.. 

ಗುಣಭದ್ರಾಚಾರ್ಯರ ಶಿಷ್ಯತ್ತದಲ್ಲಿ ರಾಜಕುಮಾರನ ವಿದ್ಯಾಭ್ಯಾಸ 
ಚಕ್ರವರ್ತಿಗಳು ಶಂಕಿಸಿದ ಯಾವ ಭೀತಿಯೂ ಇಲ್ಲದೆ ಮುವಿಜುನರದು. 
ದಿನ ದಿನಕ್ಕೆ ರಾಜಕುಮಾರನು, ರಾಜಕುಮಾರೋಚಿತವಾದ ವಿದ್ಯೆಗಳನ್ನು 
ಬ೦ಕರಸರ ಮಗ ಲೋಕಾದಿತ್ಯನೊಂದಿಗೆ ಕಲಿಯುತ್ತಿದ್ದನು. ಅವನಿಗೆ ವಿದ್ಯೆ 
ಕಲಿಯುವುದರಲ್ಲಿ ಆಸಕ್ತಿಯಿದೆ. ಆದರೂ, ಗುಣಭದ್ರಾಚಾರ್ಯರ ಆಶ್ರಮದಿಂದ 
ಬ೦ದಾಗ ಅಲ್ಲಿನ ನಿಷ್ಠೂರ ನಿಯಮಗಳನ್ನು ಕುರಿತು ಬೇಸರದ ಮಾತಾಡುವನು. 


AN 


೯೬ ನೃಪತುಂಗ 


ಅವನಿಗೆ ಹುಟ್ಟಿನೊಂದಿಗೆ ಸಹಜವಾಗಿ ಬಂದ ಅಲಂಕಾರಪ್ರಿಯತೆಗೆ ಅಲ್ಲಿ 
ಅವಕಾಶವಿಲ್ಲವೆಂದು ಕೊರಗುವನು. ಬರಬರುತ್ತ ಬುದ್ದಿ ಬಲಿತ ಹಾಗೆ ಆ 
ಚಪಲಗಳೂ ಹೋಗಬಹುದು ಎನಿಸದೆ ಚಕ್ರವರ್ತೆಗಳಿಗೆ ಹೀಗಾಗಿ ಅವನ 
ಯೋಚನೆಯಿಲ್ಲ. 

ಅರಮನೆಯ ಬಂಗಾರದ ತೊಟ್ಟಿಲ ಮೃದುಶಯ್ಕೆಯಲ್ಲಿ, ವಸಂತದ 
ಮಗಳಿನಂತೆ ದಿನದಿನಕ್ಕೆ ಬೆಳೆದರಳಿ ಮಂದಹಾಸದ ಪರಿಮಳ ಬೀರುವ 
ರಾಜಪುತ್ರಿ ಚಂದಲೆಯದೂ ಚಿಂತೆಯಿಲ್ಲ. ಅರಮನೆ ಉದ್ಯಾನವಾದರೆ ಆ 
ಉದ್ಯಾನವನ್ನು "ಸಂತೋಷದ ತಂಬೆಳಕಿನಲ್ಲಿ ಮೀಯಿಸು ನವ ಚಂದಿಕೆ 
ಮಹಾರಾಣಿ. ಸದಾ ನಗು ನಗುತ್ತಾ, ನಡೆದಾಡುವ "ದೀಪದಂತೆ ಅರಮನೆಯನ್ನು 
ಬೆಳಗುವ ಮಹಾರಾಣಿಯವರ “ಯೋಚನೆಯಂತೂ ಎ೦ದೂ ಇಲ್ಲ. 

ರಾಜ್ಯದ ಗಡಿಯಾಚೆಯ ಶತ್ರುಗಳೂ ಸ್ವಬ್ಧವಾಗಿದಾರೆ. ಮಿಹಿರಭೋಜ 
ಒ೦ದು ಕಡೆ ಅರಬ್‌ ದಾಳಿಗಾರರ ಭೀತಿ, ಇತ್ತ ಪರಮಾರ ರಾಜ್ಯದ ಭಯ- 
ಇವೆರಡರ ನಡುವೆ, ದಾಳಿ ಮಾಡುವ ಮನಸಿದ್ದೂ ಸುಮನಿದ್ದಾನೆ. ಗಂಗರೂ 
ರಾಚಮಲ್ಲನ ಮರಣದ ನಂತರ ಏನೋ ಗರಬಡಿದಂತಿದಾರೆ. ಅವರಾರ 
ಭೀತಿಯೂ ಇಲ್ಲ ರಾಜ್ಯಕ್ಕೆ. 

ಎಲ್ಲವೂ ಶಾಂತವಾಗಿದೆ ಎನ್ನುವಾಗಲೇ ಕಂಚಿಯತ್ತಣಿಂದಲೂ, 
ಶಂಖಾದೇವಿ ಗಂಡುಮಗುವಿನ ತಾಯಾದಳೆಂಬ ವಾರ್ತೆ ಬಂದು, ಶಾಂತಿಯ 
ಬಂಗಾರಕ್ಕೆ ಆನಂದದ ಮೆರುಗು ಕೊಟ್ಟಂತಾಗಿದೆ. 

ಸುತ್ತ 'ತ್ತೆತ್ತಲಿಂದಲೂ, ಶಾಂತಿ ಸಮಾಧಾನದ ಸುದ್ದಿಗಳೇ ಬರುತ್ತಿರುವಾಗ 
ನಡುವೆ `ಮನೆಕೊರೆವ ಈ ಭೀತಿಯ ಅಪಸ್ಥರವೇಕೆ? | ಅಶುಭ “ಚಿಂತೆಗೆ 
ಮನಸ್ಸು ಮಾರಿ, ಅಕಾರಣವಾಗಿ ವ್ಯಾಕುಲರಾಗುವುದು ಪುರುಷ ಲಕ್ಷಣವಲ್ಲ 
ಎಂದುಕೊಂಡು ಆ ಚಿ೦ತೆಯನ್ನು ತುಳಿದು, ಸುತ್ತಲ ನಗುವಿನೊಂದಿಗೆ 
ತಮ್ಮ ನಗುವನ್ನು ಬೆರಸುವರು ಚಕ್ರವರ್ತಿಗಳು. 

ತನ್ನ ಮಗಳು ಗಂಡುಮಗುವಿನ `ತಾಯಿಯಾದಳೆಂದು ಕೇಳಿದಾಗಿನಿಂದಲೂ 
ಮಹಾರಾಣಿಯವರಿಗೆ, ಒಮ್ಮೆ ಕಂಚಿಗೆ ಹೋಗಿ ಮಗಳನ್ನು ಮೊಮ್ಮಗನನ್ನು 
ನೋಡಿ ಬರಬೇಕೆಂಬ ಮಾತೃ ಸಹಜವಾದ ಬಯಕೆ ಉರಿಯಾಗಿ ಹೊತ್ತಿತ್ತು 
ಹೃದಯದಲ್ಲಿ. ಆದರೆ ಪ ಪ್ರಸವವೇದನೆಯಿಂದ ಬಳಲಿದ ಮೈ ಪ್ರವಾಸದ 
ಬಳಲಿಕೆಯನ್ನು ಜೀ ಸಂಜ ಕಾರಣದಿಂದ ಹಾಗೂ Jen ದಿನ 
ದೂಡಿದವರು, ಆರು ತಿಂಗಳು ಕಳೆಯುತ್ತಿದ್ದ ಹಾಗೇ, ಕಂಚಿಗೆ ಹೋಗಿ 
ಬರುವ ನಿರ್ಧಾರ ಮಾಡಿದರು. ಆಗಲೂ ಮಹಾರಾಣಿಯವರು ದೂರದ 
ಕಾಂಚೀ ಪ್ರಯಾಣವನ್ನು ಮಾಡುವುದು ಚಕ್ರವರ್ತಿಗಳಿಗೆ ಮನಸ್ಸಿರಲಿಲ್ಲ. 


ನೃಪತುಂಗ ೯೭ 


“ಹೋಗಿ ಬರುವಿಯಂತೆ. ಈಗೇನು ಅವಸರ? ಒಂದು ವರ್ಷವಾಗಲಿ, 
ಮೊಮ್ಮಗನ ಜನ್ಮದಿನೋತ್ಸವಕ್ಕೆ ಹೋಗುವಿಯಂತೆ"' ಎಂದು ಹೇಳಿ 
ತಡೆಯಲೆತ್ಲಿಸಿದರು. 

“ಮೊಮ್ಮಗನ ಜನ್ಮದಿನೋತ್ಸವಕ್ಕೂ ಹೋಗಬೇಕು. ಆಗ ಒಬ್ಬಳೇ 
ಹೋಗುವುದಿಲ್ಲ. ನೀವೂ ಜೊತೆಗೆ ಬರಬೇಕು. ಆದರೆ ಈಗ ನಾನೊಬ್ಬಳು 
ಹೋಗಿ ಬರುತ್ತೇನೆ.” 

“ಈಗೇನು ಅಷ್ಟು ಅವಸರ? ಮಗಳು ಮೊಮ್ಮಗನೊಡನೆ 
ಮಾಯವಾಗುತ್ತಾಳೆಯೇ?” 

“ಹಾಗಲ್ಲ.” 

“ಮತ್ತೇಕೆ?” 

“ಶ೦ಖಾ ಸುಖ ಪ್ರಸವವಾದರೆ, ನಾನೇ ಬಂದು ಕೈಯಾರ ಸೇವೆ 
ಮಾಡುವೆನೆಂದು ಕಾಮಾಕ್ಷಿದೇವಿಗೆ ಹರಕೆ ಹೊತ್ತಿದ್ದೆ. ಈಗ ಹೋಗಿ ಹರಕೆ 
ಒಪ್ಪಿಸಿ ಬರುತ್ತೇನೆ.” 

” “ಪ್ರವಾಸದಿಂದ ನಿನಗೆ ಸೀಂದರುಯಾಗುವುದಿಲ್ಲಪೇ ಲಕ್ಷಾ? ಅಲ್ಲದೆ 
ಜೊತೆಗೆ ಆರು ತಿಂಗಳ ಮಗು ಬೇರೆ... 

“ತನ್ನ ಸೇವೆಗೆ ಬರುವವರ ಯೋಗಕ್ಷೇಮ ಕಾಮಾಕ್ಷಿದೇವಿಗೇ ಸೇರಿದ್ದು. 
ಲೋಕಮಾತೆಯಾದವಳಿಗೆ ನಮ್ಮಿಬ್ಬರನ್ನು "ರಕ್ಷಿಸಿಕೊಳ್ಳುವ ಶಕ್ತಿ ಇಲ್ಲವೆ? ಎಲ್ಲ 
ಭಾರವನ್ನೂ ಆಕೆಯ ಮೇಲೆ ಹಾಕಿ 'ಅಪಣೆ ಕೊಡಿ ಪ್ರಭು, ಹರಕೆ ಸಲ್ಲಿಸುವುದು 
ತಡವಾಗಬಾರದು” -ಎಂದು ಬೇಡಿದರು. ಬೇರೆ ದಾರಿಗಾಣದೆ ಚಕ್ರವರ್ತಿಗಳು 
ಆಕೆಗೆ ಹೋಗಲು ಅಪ ಪ್ಪಣೆ ಕೊಟ್ಟರು. 

ಮತ್ತೊಮ್ಮೆ ಮಹಾರಾಜ್ಞಿಯ ಪ್ರವಾಸಕ್ಕೆ ಸಿದ್ಧತೆಗಳು ನಡೆದವು. ಹೊರಡಲು 
ಗೊತ್ತುಮಾಡಿದ ದಿನವು ಬಂದಿತು. ಪ್ರಯಾಣಸನ್ನ ದ್ದರಾದ ಮಹಾರಾಣಿಯವರು 
ಚಕ್ರವರ್ತಿಗಳ ಪ ಪಾದಕ್ಕೆರಗಿ, ಅವರ ಪಾದಧೂಳಿಯನ್ನು ಬೈತಲೆಗೆ ಲೇಪಿಸಿಕೊಂಡು 
ಹೊರಡಲು ಅಪ್ಪಣೆ ಬೇಡಿದರು. ಮಣಿದ ಮಡದಿಯನ್ನು ಕೈ ಹರಸಿತಾದರೂ, 
“ಹೋಗಿ ಬಾ” ಎನ್ನಲು ಚಕ್ರವರ್ತಿಗಳ ಕಂಠ ಏಕೋ ಬಿಗಿದಿತ್ತು. 

ಚಕ್ರವರ್ತಿ - ಮಹಾರಾಣಿಯವರು ಹಾಗೆ ಒಬ್ಬರು ಮತ್ತೊಬ್ಬರಿ೦ದ 
ಅಗಲಿ ಎಷ್ಟೋ ದಿನವಾಗಿತ್ತು. ಬಹು ವರ್ಷಗಳ ಕಾಲ ಒಟ್ಟಾಗಿ. ಬಾಳಿದ 
ಜೀವಗಳೆರಡೂ ಒಂದಕ್ಕೊಂದು ಸ್ನೇಹದ ಬೇಸುಗೆಯಲ್ಲಿ ಒಂದಾಗಿ ಅಗಲುವಿಕೆ 
ಇಬ್ಬರಿಗೂ ಸಮಾನ್‌ ಯತನಾಮಯವಾಗಿತ್ತು ಮಹಾರಾಣಿಯವರಿಗೂ 


7 


೯೮ ನೃ ಪತುಂಗ 


ಈ ಅಗಲಿಕೆ ಹಿತವಾಗಿರಲಿಲ್ಲವಾದರೂ ಮಗಳನ್ನು ಕಾಣಬೇಕೆಂಬ 
ಬಯಕೆಯಿಂದ, ಆ ನೋವನ್ನು ಮರೆತು ಹೊರಟು ನಿಂತರು. ಎಷ್ಟು 
ಹೊತ್ತಾದರೂ, “ಹೋಗಿ ಬಾ” ಎನ್ನಲು ಚಕ್ರವರ್ತಿಗಳಿಗೆ ಬಾಯಿ ಬರಲಿಲ್ಲ. 
ಸುಮನೆ ಕಡೆದ ವಿಗ್ರಹದಂತೆ ಮಡದಿಯ ಮೊಗವನ್ನು ನೋಡುತ್ತಾ ನಿಂತಿದ್ದರು. 
ಆ ಅಗಲಿಕೆಯ ಹೊತ್ತು ಸಮೀಪಿಸಿದಾಗಿನ ಪ್ರಿಯ ಸಾಮೀಪ್ಯದ ವಿಚಿತ್ರ 
ಯಾತನಾಮಯ ಸುಖವನನು _ಭವಿಸುತ್ತಾ. ದಾಸಿ ಬಂದು “ಹೊರಡುವ 
ಮುಹೂರ್ತ ಸನ್ನಿ ಓತವಾಗುತ್ತಿದ” ಎಂದು ಎಚ್ಚರಿಸದಿದ್ದರೆ ಎಷ್ಟು ಹೊತ್ತು 
ಹಾಗೇ ನಿಲ್ಲುತ್ತಿದ್ದರೂ ಏನೋ. 

“ಹೋಗಿ ಬರಲು ಅಪ್ಪಣೆಯೇ ಪ್ರಭು?” - ಬಿಗಿದ ಗಂಟಲಿನಿಂದಲೇ 
ಕೇಳಿದರು ಮಹಾರಾಣಿ. 

“ಬಾ ಎನ್ನುವುದಕ್ಕೇನೋ ಬಾಯಿ ಸಿದ್ಧವಾಗಿದೆ ಲಕ್ಷ್ಮಾ ಹೋಗು ಎಂದು 
ಹೇಳಲು ಏಕೋ ಮನಸ್ಸು ಒಪ್ಪದು. ಏಕೀ... ಏಕೋ 

ತು ಹೇಳಿ ಪ್ರಭು?” 

“ಆ ಮಾತು ಹೇಳಲಾರೆ, ಆದರೆ ಹೇಳದೆ ಇರಲಾರೆ ಲಕ್ಯಾ” 

“ನನ್ನೊಡನೆ ಮಾತಾಡುವುದಕ್ಕೂ ಪ್ರಭುಗಳಿಗೆ ಸಂಕೋಚವೇ? ಹೇಳಿ 
ಪ್ರಭು?” 

“ಲಕ್ಷ ಸತ ಬಿಕ್ಷೆ ತಡೆತಡೆದು ಆಡಿದರು ಚಕ್ರವರ್ತಿಗಳು, “ನೀನಿಲ್ಲದ 
ಅರಮನೆಯಿಲ್ಲಿ ಒ೦ಟಿಯಾಗಿ ನಾನಿರಲಾರೆ ಲಕ್ಷ್ಮಾ' ತ ತಡೆದರೂ ನುಗ್ಗಿ 
ಬಂದ ಕಾತರವನ್ನು ತಡೆಯಲಾರದೆ ಪ್ರಕಟಿಸಿ ಹೇಳಿದರು. ಚಕ್ರವರ್ತಿಗಳ 
ಮಾತನ್ನು ಕೇಳಿ ಮಹಾರಾಣಿಯವರ. ಕಣ್ಣಲ್ಲಿ ಕಂಬನಿ ತುಂಬಿದರೂ 
ಚೆಂದುಟಿಗಳ ಮೇಲೆ ಮಂದಹಾಸ ಮೂಡಿತು. 

“ಈ ಮನೆಗೆ ಕಾಲಿಟ್ಟಂದು ಇದ್ದ ಘಿ ನನ್ನ ಮೇಲೆ ಇಂದೂ 
ಇರುವುದು ನನ್ನ ಭಾಗ | ಪ್ರಭು... ಆದರೂ... 

“ಏನು ಲಕ್ಷ್ಮಾ ಗ 

“ನನ್ನ ಮೇಲೆ ಅಷ್ಟು ಹುಚ್ಚೇ ಪ್ರಭು...) 

“ಈ "ಜಗತ್ತಿನಲ್ಲಿ ನಾವು ಪ್ರೀತಿಸುವ ವಿಷಯ ಎಷ್ಟೋ ಇವೆ ಲಕ್ಷ್ಮ 
ಆದರೆ ಹುಚ್ಚು ಇರುವುದು ನಿನ್ನ ದೊಂದೇ... ಬೇಗ ಬಂದುಬಿಡು ಲಕ್ಷ್ಯ... 
ಬಹಳ ದಿನ ಅಗಲಿ ಇರಲಾರೆ. ಮಗಳ ಮೋಹದಲ್ಲಿ ನನ್ನನ್ನು ಮರೆತುಬಿಡಬೇಡ 
ಲಕ್ಷ್ಯ ಡೆ 

“ಮಗಳ ಮೇಲಿರುವುದಕ್ಕಿಂತಲೂ ಮಗಳ ತಂದೆಯ ಮೇಲೇ ನನಗೂ 


ತ 


ನೃಪತುಂಗ ಸ ಸ 


ಹೆಚ್ಚು ಪ್ರೀತಿ... ಅಪ್ಪಣೆ ಕೊಡಿ ಪ್ರಭು... ನೀವು ಹೀಗೆ ಮಾತನಾಡುತ್ತಿದ್ದರೆ, 


ಹೋಗಬೇಕೆನ್ನುವ ಮನಸಿನ ನಿರ್ಧಾರ ನಿಲ್ಲಲಾರದು.” 

“ಹೋಗಿ 1 ಲಕ್ಷ್ಯಾ ಬೇಗ ಬಂದುಬಿಡು, ಅರಮನೆಯನ್ನು ಬಹು 
ದಿನ ಕಾಯಿಸಬೇಡ” 

-ಎಂದರು ಚಕ್ರವರ್ತಿಗಳು. ಮಹಾರಾಣಿಯವರು ಮತ್ತೊಮ್ಮೆ ಪತಿಯ 


` ಪಾದಕ್ಕೆರಗಿದರು. ಅದುವರೆಗೂ ಕಣ್ಣಂಚಿನಲ್ಲಿ ಕಷ್ಟದಿಂದ ತಡೆದ" ಕಂಬನಿ 


ತುಳುಕಿ ಪತಿಪಾದವನ್ನು ತೊಳೆಯಿತು. 'ಬೇಡೆಬೇಡವೆಂದರೂ, ಆ 
ಅಶ್ರುಸ್ಪರ್ಶದಿ೦ದ ಸ್ಫೂರ್ತಿಗೊ೦ಡಂತೆ, ಚಕ್ರವರ್ತಿಗಳ ಕಣ್ಣಿನಿ೦ದಲೂ ಕ೦ಬನಿ 
ತುಳುಕಿ ಆಶೀವಾನದಾಶುವಾಗಿ ಮಹಾರಾಣಿಯವರ ಶಿರದ ಮೇಲೆ 
ಉರುಳಿತು... 

ಮಹಾರಾಣಿಯವರ ದಾಸಿಯ ತೋಳಿನಲ್ಲಿ ಬಳ್ಳಿಯಲ್ಲರಳಿದ ಹೂವಿನಂತೆ 
ಕುಲುಕುಲು ನಗುತ್ತಿದ್ದ ಚ೦ದ್ರಲೆಯನ್ನು ಚುಂಬಿಸಿ, ಚಕ್ರವರ್ತಿಯವರು 
ಮಹಾರಾಣಿಯವರನು ಬೀಳ್ಕೊಟ್ಟರು. 

“ಆಗಾಗ ರಾಜಕುಮಾರರನ್ನು. ವಿಚಾರಿಸುತ್ತಿರಿ. ಗುರುಮನೆಯಲ್ಲಿರುವ 
ಅವನನ್ನು ಮರೆಯಬೇಡಿ” ಎಂದು ಹೇಳಿ ಚರಣಕ್ಕೆರಗಿದ ರಾಜಕುಮಾರನನ್ನು 


ಹಾ ಇತ ಮಹಾರಾಣಿಯವರು ಅವರಿಗಾಗಿ ಕಾದಿದ್ದ ರಥದಲ್ಲಿ ಕುಳಿತರು" 


ಕಾವಲು ಪಡೆಯ ಬಭಟನಾಂತುಕನು ಅಪ್ಪಣೆಯಿತ್ತೊಡನೆಯೇ 
ಅಶ್ವಾರೋಹಿಗಳಾದ ಅ೦ಗರಕ್ಷಕರು, ರಥವನ್ನು ಸುತ್ತುವರಿದು ನಿಂತರು. 
ಮಹಾರಾಣಿಯವರು ಕುಳಿತ ರಥ ಚಲಿಸಿತು. ಅವರ ರಥದ ಹಿಂದೆ ಸಾಲು 
ಸಾಲಾಗಿ, ಪರಿವಾರದವರು, ಗಾಯಕಿಯರು, ದಾಸದಾಸಿಯರು, ಪರಿಚಾರಕರು, 
ಪುರೋಹಿತರು ಕುಳಿತ ಹೇಸರುಗತ್ತೆಗಳು ಕಟ್ಟಿದ ಗಾಡಿಗಳು ಹೊರಟವು. 
ಅಂತಃಪುರದ ಉಪ್ಪರಿಗೆಯ ವಾತ್‌ಯನದ “ಮೂಲಕ, ಹೋಗುತ್ತಿರುವ 
ಮಹಾರಾಣಿಯವರ ಪರಿವಾರದ ಪಡೆಯನ್ನು ನೋಡುತ್ತಾ ನಿಂತಿದ್ದರು 
ಚಕ್ರವರ್ತಿಗಳು. ಕೋಟೆಯ ಹೆಬ್ಬಾಗಿಲು ದಾಟುವವರೆಗೂ, ಬಿಸಿಲಿನಲ್ಲಿ 
ಥಳಥಳಿಸುತ್ತಿದ್ದ ಮಹಾರಾಣಿಯವರ ರಥದ ಸುವರ್ಣಕಲಶ, ಬಾಗಿಲು 
ದಾಟಿದ ಬಳಿಕ ಕುದುರೆ ಹೇಸರುಗತ್ತೆಗಳ ಖರಪುಟದ ಧೂಳಿನಲ್ಲಿ 
ಮರೆಯಾಯಿತು. 

ಕಂಚಿಗೆ, ಕಾಮಾಕ್ಷಿದೇವಿಯ ಸೇವೆಗೆಂದು ತೆರಳಿದರು ಮಾನ್ಯಖೇಟದ 
ಮಹಾರಾಣಿ ಲಕ್ಷಿ ದೇವಿಯವರು. 

ತೆರಳಿದರು-ಮತ್ತೆ ಮರಳಲಿಲ್ಲ. 

ಪ್ರವಾಸದ ಆಯಾಸವೋ.. ಕಂಚಿಯ ತಾಳಲಾಗದ ಬಿಸಿಲೋ, 
ಕಾಮಾಕ್ಷೀದೇವಿಯ ಕರೆಯೋ - ಕಂಚಿಯನ್ನು ಸೇರಿದ ಮರುದಿನವೇ 


೧೦೦ ನೃ ಪತುಂಗ 


ಆಯಾಸವೆಂದರು, ಹಟಹಿಡಿದು ಕಲ್ಯಾಣಿಯಲ್ಲಿ ಮಿಂದು ಕಾಮಾಕ್ಷಿಯ 
ಸೇವೆ ಮಾಡಿ ಬಂದು ಕುದಿಯುವ ಜ್ವರ ತಾಪದಲ್ಲಿ ಬಸವಳಿದು ಮಲಗಿದವರು 
ಮತ್ತೆ ಮೇಲೇಳಲಿಲ್ಲ. ಯಾವ ವೈದ್ಯೋಪಚಾರಕ್ಕೂ ಸಗ್ಗದೆ, ವಿಷಮಿಸಿದ 
ಜರೆ ಮಹಾರಾಣಿಯವರ ಸಟ ಹಕ್ಕಿ ದೇಹದ" ಪಂಜರವನ್ನು ತ್ಯಾಗ 
ಮಾಡಿದ ಮೇಲೆ ತಣ್ಣಗಾಗಿ ಇಳಿಯಿತು. ಮಹಾರಾಣಿ ಲಕ್ಷಿ ದೇವಿ — 
ಇನ್ನಿಲ್ಲ. 

“ಎಲ್ಲೂ ನಿಲ್ಲದೆ, ಮೈಮೊಗದಿಂದ ಬಿಳಿನೊರೆಯ ಬುರುಗುಕಾರುವ 

ಷ್ಲಾಶ್ರವನ್ನು ಹತ್ತಿ ನಾ ಬರಿದಲೆಯಿಂದ ಬಂದ ಸವಾರ ಹೇಳಿದ 
ಕೇಳಿ, ಸಿಡಿಲು ಹೊಡೆದಂತೆ ಧರೆಗುರುಳಿದರು ಚಕ್ರವರ್ತಿಗಳು. 

ಚಕವರ್ತಿಗಳು ಹೃದಯದಲ್ಲಿ ದಿಗ್ಗನೆ ಹೊತ್ತಿದ್ದ ದುಃಖಜ್ವಾಲೆ, 
ರಾಜಧಾನಿಯನ್ನಾ! ವರಿಸಿ. ಕೋಟಿ ಕಂಠ ಪಡೆದಂತೆ, ರಾಜಧಾನಿಯಲ್ಲೆಲ್ಲೂ 
ಸದ್ದಡಗಿ ಶೋಕದ್ದನಿ ಕವಿಯಿತು. ಗದ್ಗದಿಸುವ ಧ್ವನಿಯಲ್ಲಿ ದುಃ ಖಭೇರಿಗಳು 
ದುಮುದುಮುಗುಟ್ಟಿದವು. ನಾಟ್ಯ ಗೃಹದಲ್ಲಿ ಕೇಳಿಬರುವ ವೀಣೆ, ತಾಳ, 
ಕೊಳಲು, ಮದ್ದಲೆ, ಕಾಲ್ಗೆಜ್ಜೆಗಳ ಧ್ವನ ತಟಕ್ಕನೆ 'ಹೆಪ್ಪ ಸ್ಸಗಟ್ಟಿದಂತೆ ಸತ್ತುಹೋಯಿತು. 
ದಾರುಣ ದುಃಖಭಾರದಿಲದ ಮುಚ್ಚುವ ಕಣ್ಣವೆಗಳುತ ಅಂಗಡಿ, ಮುಂಗಟ್ಟುಗಳ 
ಬಾಗಿಲು ಬಿಗಿದವು. ರಾಜಧಾನಿಯ ಮನೆಗಳೆಲ್ಲವೂ ಬರಿದೋ ಬರಿದು, 
ನಾಗರಿಕ್ಲೆರ ಮನ ತೆರವೋ ತೆರವು - ಅರಮನೆಯ ಮುಂದೆ ಕಂಬನಿಗರೆವ. 
ಬಿಕ್ಕುವ, 'ದುಃ ಖೋನ್ಮಾದದಿಂದ ಚೇರುವ ಜನಸಾಗರ. 

“ಜನತೆಯ ದುಃಖ ಧ್ವನಿ ಸುತ್ತುವರಿದ ಅರಮನೆ, ಮಸಣದಂತೆ 
ಮೌನವಾಗಿ "ಭೋ 'ಗುಟ್ಟುತ್ತಿತ್ತು. 

ಎಲ್ಲೆಲ್ಲಿದ್ದ ದಾಸದಾಸಿಯರು ಅಲ್ಲಲ್ಲೇ ಕಡಿದ ಬಳ್ಳಿಗಳಂತೆ ನೆಲಕ್ಕೆ ಉರುಳಿ 
ಅರಮನೆ "ಕಾಡಾನೆಗಳ ಹಿಂಡು ತುಳಿದ ಲತೋದ್ಯಾನದಂತಿತ್ತು; ಔಳಕಳಿದ 
ಕುರುಡು ದೀವಿಗೆಯಂತಾಗಿತ್ತು. 

ಅಂತಃಪುರದಲ್ಲಿ, ಅಳುತ್ತಾ “ತೊಡೆಯ ಮೇಲೊರಗಿದ ಮಗನನ್ನು ಹೊತ್ತು 
ಪ್ರಚಂಡ ಮುಖದ ಶಿಲಾ "ವಿಗಹದಂತೆ ಕುಳಿತಿದ್ದರು ಚಕವರ್ತಿಗಳು- 
ಮಾತಾಡದೆ, ಎವೆಯಿಕ್ಕದೆ ನೋಡುವ ನೋಟ ಬದಲಿಸದೆ. ಎದೆಯಲ್ಲಿ 
ಕುದಿಯುವ ದುಃಖದ ಬಸ ಸರು ಕಣ್ಣಲ್ಲಿ ಕಂಬನಿಯಾಗಿ ತುಳುಕುತ್ತಿರಲು. 

ಒಂದೇ ಒಂದು ಬಾರಿ - ಸುದ್ದಿಯನ್ನು ಕೇಳಿದಾಗ ಒಂದೇ ಒಂದು 
ಬಾರಿ “ಲಕ್ಷ್ಮಾ' ಎಂದು ಚೀರಿದ್ದವರು; ಮತ್ತಾವ ಸದ್ದೂ ಇಲ್ಲ. ಮಾತಿಗೆ 
ಮೀರಿದ ಶೋಕ. ದಾವಾಗ್ನಿಯಂತೆ ಅವರೆದೆಯನ್ನು ದಹಿಸಲಾರಂಭಿಸಿತು. 
ಆ ಉರಿಯ ಪ್ರಖರತೆ, ಹತ್ತಿರ ಸುಳಿದವರ ಎದೆಯಲ್ಲೂ ಅದೇ ಬಗೆಯ 


ನೃಪತು೦ಗ ೧೦೧ 


ಕಿಚ್ಚನ್ನು ಹೊತ್ತಿಸುವಷ್ಟು ಉಗ್ರವಾಗಿತ್ತು. ಅವರನ್ನು ಸಂತಯಿಸ ಬಂದವರನ್ನೂ 
ಸಂತಯಿಸುವ ಪರಿಸ್ಥಿತಿಯೊದಗಿತ್ತು ಅದರಿಂದ. 

ಅವರಿವರಿರಲಿ ಸಂಯಮಿಶ್ರೇಷ್ಠರಾದ ಗುಣಭದ್ರಾಚಾರ್ಯರೂ ತೇವವಾದ 
ಕಣ್ಣನ್ನು ಒರಸಿಕೊಳ್ಳುವಂತೆ ಮಾಡಿತು ಆ ದುಃಖ. ಚಕ್ರವರ್ತಿಗಳ ಸಮಾನ 
' ವಯಸ್ಕರಾದ ಆಚಾರ್ಯರು, ಕತ್ತರಿಸಿದ ಕುಸುಮಮಾಲೆಯಂತೆ ತಂದೆಯ 
,ತೊಡೆಯ ಮೇಲೆ ಒರಗಿದ ರಾಜಕುಮಾರನನ್ನು ಮೃದು ವಚನದಿಂದ 
ಸಂತಯಿಸಿ, ಆತನನ್ನು ಕಂಬನಿಗರೆವ ದಾಸಿಯರ ರಕ್ಷಣೆಗೊಪ್ಪಿಸಿ 
ಅವನತಶಿರರಾಗಿ ಕುಳಿತ ಚಕ್ರವರ್ತಿಗಳ ತಲೆಯನ್ನು ನೇವರಿಸಿ, ಓಂಕಾರದಂತೆ 
ಶಾಂತ ಗಂಭೀರವಾದ ಧ್ವನಿಯಲ್ಲಿ ಹೇಳಿದರು- 

“ಮಹಾರಾಜ, ನಿಮ್ಮ ದುಃಖ ಎಷ್ಟು ಪ್ರಬಲವಾದುದೆಂಬುದನ್ನು ನಾನು 
ಬಲ್ಲೆ. ಸಾ೦ತ್ವನದಿ೦ದ ಶಾತವಾಗುವ ದುಃಖವಲ್ಲ ಇದು. ಇದು ಜಲದಿಂದ 
ಆರುವ ಬೆಂಕಿಯಲ್ಲ, ಜಲವನ್ನೇ ಕುಡಿದು ಉರಿವ ಬಡಬಾಗ್ನಿ. 
ಜ್ಞಾನಿಗಳಾದವರು ತಾವೇ, ತಮ್ಮ ಜ್ಞಾನ, ಜಲಪಾನದಿಂದಲೇ ದುಃಖೋಪಶಮನ 
ಮಾಡಿಕೊಳ್ಳಬೇಕಲ್ಲದೆ, ಯಾರ ವಚನದ ಆಲಂಬನವನ್ನೂ ಬಯಸಬಾರದು. 
ನಾನು ತಮಗೆ ಹೆಚ್ಚು ಹೇಳಲಾರೆ ಮಹಾರಾಜ, ಅಷ್ಟು ಶಕ್ತಿ ನನಗಿಲ್ಲ. 
ಭಗವಜ್ಜಿನಸೇನಾಚಾರ್ಯರು ಹೇಳಿದ ನಾಲ್ಕು ಮಾತನ್ನು ನೆನಪಿಗೆ ತರುತ್ತೇನೆ. 
ಕೇಳಿ ಮಹಾರಾಜ - ಆಚಾರ್ಯರು ಹೇಳಿದಾರೆ- 

ವಿಷಯಾ ವಿಷಮಾಃ ಪಾಕೇ ಕಿಂಪಾಕಸದೃಶಾ ಇಮೇ 

ಅಪಾತರಮ್ಯಾ ಧಿಗಿಮಾನನಿಷ್ಟ ಫಲದಾಯಿನ:ಃ ॥ 

ಅಹೋ ಧಿಗಸ್ತು ಭೋಗಾಂಗಮಿದಮಂಗಂ ಶರೀರಿಣಾಂ 

ವಿಲೀಯತೇ ಶರನ್ಮೇಘ ವಿಲಾಯಮತಿ ಪೇಲವಂ ॥ 

ತಟಿದುನ್ನೀಪಿತಾಲೋಲಾ ಲಕ್ಷಿ ನಿರಾಕಾಲಿಕಂ ಸುಖಂ 

ಇಮಾಃ 3 ಸ್ಪಪ್ಪರ್ದಿದೇಶಿಯಾ 'ನನಶ್ರರ್ಯೋ ಧನರ್ದ್ವಯ:ಃ ॥ 

ಭೋಗಾನ್ಫೋಗಾಢುಮೀಹಂತೇ ಕಥಮೇತಾನ್ಯನಸ್ವಿನಃ 

ಯೇ ವಿಲೋಭಯಿತುಂ ಜಂತೂನಾಯಂತಿ ಚ ನಯಂತಿಚ ॥ 

ವಪುರಾರೋಗ್ಯಮೈಶ್ಚರ್ಯಂ ಯೌವನಂ ಸುಖಸಂಪದಃ 

ವಸ್ತು ವಾಹನಮನ್ಯಚ್ಚ ಸುರಚಾಪವದಸ್ಸಿರಂ | 

ತೃಜಾಗ್ರ ಲಗ್ಗವಾಂರ್ಬಿಂದುರ್ಬಿನಿಪಾತೋನ್ನು ಖಾ ಯಥಾ 

ತಥಾ ಬ್ರಾಣ ಭೃತಮಾಯುರ್ವಿಲಾಸೋ ವಿನಿಪಾತುಕಃ ॥ 


೧೦೨ ನೃಪತು೦ಗ 


- ನಾನು ಬಯಸುವುದಿಷ್ಟೇ ಮಹಾರಾಜ - ಆಚಾರ್ಯರ ವಚನ 
ಮಧು ನಿಮ್ಮ ದುಃಖತಪ್ಪವಾದ ಮನಕ್ಕೆ ಶಾಂತಿಯನ್ನೆರೆಯಲಿ, ಧೀರರು 
ಬ೦ದ ದುಃಖಗಳನ್ನು ತಾವು ನುಂಗುವರೇ ಹೊರತು, ದುಃಖವೇ ನಮ್ಮನ್ನು 
ನುಂಗಲು ಬಿಡುವುದಿಲ್ಲ. ಕಮಲಕ್ಕೆ ಮನಸೋತ ಭ್ರಮರದ ವಿಷಯವಾಗಿ 
ಆಚಾರ್ಯರು "ಅಹೋ ಮದಾಲಿರೇಷೋತ್ರ ಗಂಧಾಕೃಷ್ಣೋ ರಸಂ ಪಿಬನ್‌! 
ದಿನಾಪಾಯೇ ನಿರುದ್ಧೋ ಭೂದ್ವ ಸುರ್ಧಿಗ್ವಿಷಯೈಷಿತಾಂ' ಎಂದು 
ಮರುಕಪಟ್ಟಿದ್ದಾರೆ ಮಹಾರಾಜ. ಕಮಲಮೋಹದಿಂದ, ದಿನಾವಸಾನ ಸಮಯ 
ಸನ್ನಿಹಿತವಾಗದುದನ್ನು ಮರೆತ ಭ್ರಮರ, ಆ ಮೋಹ ಪಂಜರದಲ್ಲಿಯೇ 
ಸಿಲುಕಿ ಮೃತಪಟ್ಟಂತೆ, ನಿಮ್ಮ ಪರಿಸ್ಥಿತಿಯಾಗಬಾರದು - ಮಹಾರಾಜ. 
ಮೋಹಕ್ಕೆ ಮನವನ್ನು ಬಲಿಗೊಡಬೇಡಿ. ತನ್ನ ದುಃಖದಲ್ಲಿ ಜಗತ್ತನ್ನು 
ಮರೆಯುವವನನ್ನು ಜಗತ್ತು ತಿರಸ್ಕರಿಸುವುದು. 

ಅದುವರೆಗೂ ಗುಣಭದ್ರಾಚಾರ್ಯರಾಡಿದ ಮಾತನ್ನು ಮೌನವಾಗಿ 
ಆಲಿಸಿದ ಚಕ್ರವರ್ತಿಗಳು, ದುಃಖಸಂ೦ಭೂತವಾದ ನಿರಾಶೆಯಿಂದ ಹೇಳಿದರು- 

“ಕುರುಡನಾದವನಿಗೆ ಜಗತ್ತಿನಲ್ಲಿ ಬೆಳಕು ಹೊಳೆದರೇನು, ಕತ್ತಲಾದರೇನು 
ಆಚಾರ್ಯ? ಇದ್ದ ಏಕೈಕ ಸುಖಕ್ಕೂ ನೀನು ಅಪಾತ್ರ ಎ೦ದು ತಿರಸ್ಕರಿಸಿದಂತೆ, 
ವಿಧಿ ಅದನ್ನು ಕಿತ್ತುಕೊಂಡು ಹೋದಮೇಲೆ, ಜಗತ್ತಿನ ತಿರಸ್ಕಾರದಿಂದಲೇನು 
ಆಚಾರ್ಯ” 

“ನಿಜ ಹಾಗನ್ನಿಸುತ್ತದೆ. ಅಲ್ಲವೇ ಮಹಾರಾಜ? ಅದು ಸಾಮಾನ್ಯ 
ಮನುಜನಾಡುವ ಮಾತು. ಚಕ್ರವರ್ತಿಯಲ್ಲ.” 

“ಅಂದರೆ ಚಕ್ರವರ್ತಿಯೂ ಮನುಷ್ಯನಲ್ಲವೇ ಆಚಾರ್ಯ?” 

“ಅಹುದು ಮಹಾರಾಜ, ಆದರೆ ಸಾಮಾನ್ಯ ಮನುಷ್ಯನಲ್ಲ. ಚಕ್ರವರ್ತಿ 
ಸಾಮಾನ್ಯ ಮನುಷ್ಯನಾಗಬಾರದು. ಸನ್ಯಾಸಿಯಾಗಬೇಕೆಂದಿದ್ದೀರಲ್ಲವೇ 
ಮಹಾರಾಜ ಸನ್ಯಾಸಿಯಾಗಲು ಇದು ಸುಸಮಯ.” 

“ನಿಜ. ಆಚಾರ್ಯ, ಇಂದು ನಮಗುಳಿದಿರುವ ದಾರಿ ಅದೊಂದೆ. 
ದೀಕ್ಷೆ ಕೊಡಿ ಆಚಾರ್ಯ.” 

“ಇಂದು ದೀಕ್ಷೆ ಕೊಡುವುದೇನು ಮಹಾರಾಜ, kre ನಿಮಗೆ 
ಅದು ಪ್ರಾಪ್ತವಾಗಿದೆ. ಘಿ 


“ಕೇಶಮುಂಡನ. ಕಾಪಾಯಧಾರಣಗಳಿಂದ ಸನ್ಯಾಸ ಪ್ರಾಪ್ತವಾಗು 
ವಂತೆಯೇ, ಮಕುಟಧಾರಣ, ಸಿಂಹಾಸನಾರೋಹಣದಿರಿದಲಾ. 'ಸನ್ಮಾಸ 


ನಪತುಂಗ ೧೦೩ 


ಪ್ರಾಪ್ತವಾಗುತ್ತದೆ, ಸನ್ಯಾ ಸಿಗೆ ಸಹತ ವಿಸ್ಕೃ ತಿ, ಪರಹಿತ ಚಿಂತೆಯೇ 
ಕರ್ತವ್ರವಾದರತೆ ರಾಜಾ ಧಿಕಾರ ಸ್ನೀಕಾರ ಮಾಡಿದವರಿಗೂ ಅದೇ ಕರ್ಮ. 
ಇಬ್ಬರಿಗೂ ಅವರವರ ಸರ6 ಅವರ ಶ್ರದ್ಧೆಯನ್ನು ಪರೀಕ್ಷಿಸುವ ನಿಕಷ. 
3 “ಅಗ್ನಿಪರೀಕ್ಷೆಯಲ್ಲಿ ನೀವು ಗೆಲ್ಲಬೇಕು ಕಾಜ, ನಿಮ್ಮ ದುಃಖದ 
| ಮುಸುಗು' ಹೊಡೆದುಕೊಂಡು ನೀವು "ಕುಳಿತರೆ ಕರ್ತವ್ಯ ಮಾಡಿದಂತಾಗುವುದಿಲ್ಲ. 
ನೀವು ಯಾರ ರಕ್ಷಣೆಯ, ಮಾರ್ಗದರ್ಶನದ ಹೊಣೆ ಹೊತ್ತಿದ್ದೀರೋ 
ಅವರು ನಿಮಗಿಂತ "ಹೆಚ್ಚಿನ ದುಃಖದ ಕಾವಳದಲ್ಲಿ ತೊಳಲುತ್ತಿದ್ದಾರೆ.' ನೀವು 
ಕಳೆದುಕೊಂಡುದು ಪತಿ ಯನ್ನು. ಆದರೆ ತಾಯಿಯನ್ನು ಕಳೆದುಕೊಂಡ 
ತಬ್ಬಲಿಗಳಿಗೆ ದಿಕ್ಕಾರು ಮಹಾ ಅವರ ಆರ್ತ ಸ್ವರವನ್ನು ಕೇಳಿ? 

” ಎಂದು ಗುಣಭದ್ರಾಚಾರ್ಯರು ಅಂತಃಪುರದ ಮುಚ್ಚಿದ ವಾತಾಯನದ 
ಬಾಗಿಲನ್ನು ತೆರೆದರು. ಹೊರಗೆ ನೆರೆದ ಅಗಾಧ ಜನಕೋಟಿಯ ದುಃಖದ್ದನಿ 
ಸಾಗರ ಘೋಷದಂತೆ ಒಳಗೆ ನುಗ್ಗಿ ಬಂತು. 

“ಸೇಳಿಸಿತೇ ಆ ಆರ್ತದಧ್ದನಿ ಮಹಾರಾಜ? ನಿಮ್ಮ ಒಂದು ಧೈರ್ಯದ 
ಮಾತು ಅವರ ಹೃದಯಕ್ಕೆ ಶಾಂತಿಯನ್ನು ತರಬಲ್ಲದು. ಏಳಿ ಮಹಾರಾಜ, 
ಆ ಮಕ್ಕಳಿಗೆ ಧೈರ್ಯದ ನಿ ಎಕ ಕೇಳಿ. ರಾಜಕುಮಾರನನ್ನು ಸಂತೈ ಸಿದಂತೆ 
ಅವರನ್ನೂ ಸಂತೈಸಿ, ನಿಮ್ಮ ದುಃಖದಲ್ಲಿ ನೀವು ಅವರನ್ನು ಮರೆತಿಲ್ಲವರಬುದು 
ಅವರಿಗೆ ಮನವರಿಕೆಯಾಗಲಿ. ಪ್ರಜೆಗಳು ಸದಾ ಚಕವರ್ತಿಗಳಿಗಾಗಿ ಬಲಿದಾನ 
ನೀಡಲು ಸಿದ್ಧವಿರುವಂತೆ, ಚಕ್ರವರ್ತಿಗಳು ಸದಾ ಪ್ರಜೆಗಳಿಗಾಗಿ ತಮ್ಮದೆಲ್ಲವನ್ನೂ 
ಮರೆಯಲು. ಹೊತ್ತು ಬಂದಾಗ ಬಲಿಕೊಡಲು ಸಿದರಾಗಬೇಕು. ಇದು 
ಚಿತ್ತವಿಕಲತೆಗೆ ಸಮಯವಲ್ಲ, ಹೂವು ವಜವಾಗಬೇಕಾದ ಹೊತ್ತು.” 

“ಅಗಲಿದ ಮಡದಿಗಾಗಿ ಕ೦ಬನಿಗರೆಯಲೂ ಬಿಡುವಿಲ್ಲವೆ ಆಚಾರ್ಯ, 
ಚಕ್ರವರ್ತಿಗೆ?” 

“ಚಕ್ರವರ್ಶಿಗೆ, ಚಿತ್ರಿಸಿ ಕರ್ಮ ಮಾಡುವುದು ವಿನಾ ಉಳಿದಾವುದಕ್ಕೂ 
ಬಿಡುವಿಲ್ಲ ಮಹಾರಾಜ.” 

“ಇಷ್ಟು ಕಠೋರ ನಿಷ್ಠುರ ವಜ್ರಪ೦ಜರವೇ ಈ ಚಕ್ರವರ್ತಿ ಪದವಿ...” 

“ಅಹುದು ಮಹಾರಾಜ ಒಂ ಸ್ನೇಹಿತರ, ಆಪ್ತರ ಹೆಣಗಳನ್ನು ತುಳಿದು 
ಕೊಂಡೇ ಕತ್ತಿ ಹಿರಿದು ಮುಂದೆ ನುಗ್ಗುವ `ಸೈನಿಕನಂತೆ, 'ಚಕ್ರವರ್ತಿ 
ತನ್ನದೆನ್ನು ವುದು ಉರಿದು ಬೀಳುತ್ತಿದ್ದರೂ ಲೆಕ್ಕಿಸದೆ ಪ್ರಜಾಹಿತ ಚಿಂತನೆ 
ಮಾಡಲೇಬೇಕು. ಅಂಗಪೊಂದಕ್ಕೆ ಉಗವಾ ಧಿ ಪಾಪವಾಗಿ, ಅದರಿಂದ ದೇಹವೇ 
ನಷ್ಟವಾಗುವುದೆನ್ನುವ ಹೊತ್ತಿನಲ್ಲಿ ಆ ಅಂಗ "ತನ್ನ ದೇ ಆದರೂ, ಅದನ್ನು 


೧೦೪ ನೃ ಪತುಂಗ 


ಕತ್ತರಿಸಿ, ದೇಹರಕ್ಷಣೆ ಮಾಡಿಕೊಳ್ಳುವವನಂತೆ, ಚಕ್ರವರ್ತಿ ರಾಜ ರಕ್ಷಣೆಗಾಗಿ 
ಸತಿಸುತ ವ್ಯಾಮೋಹವನ್ನೂ ಕತ್ತರಿಸಿ ಚೆಲ್ಲಬೇಕು. ಅಂದು ರಾಜಜ್ಯೋತಿಷಿ 
ಗೋಲಯಬಟ್ಟರು ಆಡಿದ ಮಾತು ನೆನಪಿರುವುದೆ ಮಹಾರಾಜ?” 

“ಯಾವುದು ಆಚಾರ್ಯ” 

“ಬತ್ತಿ ತಾನು ಉರಿದು ಲೋಕಕ್ಕೆ ಬೆಳಕಾಗಬೇಕು - ಎಂದುದು, ಬತ್ತಿ 
ಹೊತ್ತಿದೆ "ಮಹಾರಾಜ. ಈ ಹೊತ್ತಿನೆಲ್ಲಿ ನೀವು ಅದಕ್ಕೆ ಕರ್ತವ್ಯ ನಿಷ್ಠೆಯ 
ಗಾಳಿ "ಬೀಸದಿದ್ದರೆ ಅದು ಉರಿದು ಕರಕಾಗುತ್ತದೆ. ಬೆಳಕಾಗುವುದಿಲ್ಲ. ಏಳಿ - 
ಬೆಳಕು ಬೆಳಗಳೆ ¥ 

ಗುಣಭದ್ರಾಚಾರ್ಯರು ಹೇಳಿದ ಮಾತನ್ನು ಕೇಳಿ, ಚಕ್ರವರ್ತಿಗಳ ಕಣ್ಣನ್ನು 
ಕವಿದ ದುಃ ಖದ ಕಾವಲ ಕಳೆದು, ಬೆಳಕು ಹೊಳೆದಂತಾಯಿತು. 

“ನಿಜ ಆಚಾರ್ಯ ನೀವಾಡಿದುದು ನಿಜ” - ಎಂದರು. 
ಚಕ್ರವರ್ತಿಗಳ ಬಾಯಿಂದ ಬಂದ ಆ ಮಾತನ್ನು ಕೇಳಿ, 
ಗುಣಭದಾಚಾರ್ಯರು ಸುಮಸ್ಪರ್ಶದಂತೆ ಮೃದುವಾದ ಧ್ವನಿಯಲ್ಲಿ ಹೇಳಿದರು: 

“ಸ್ವರ್ಗದಲ್ಲಿರುವ ಮಹಾರಾಜ್ಯಿಯವರ ಆತ್ಮತೃಪ್ತವಾಗುವಂತೆ, 
ಶಾಂತವಾಗುವಂತೆ, ಹೆಮ್ಮೆಪಡುವಂತೆ ಈ ರಾಜ್ಯ ನೌಕೆಯನ್ನು ನಡೆಸಿ 
ಮಹಾರಾಜ. ಈ ಮಕ್ಕಳನ್ನು. ಕಾಪಾಡುವ ನಿಮ್ಮ ತಾಯತನದ ಹಿರಿಮೆಯನ್ನು 
ಕಂಡು ಸ ಸ್ವರ್ಗದಲ್ಲಿರುವ ತಾಟು ತೃಪ್ತಳಾಗಲಿ. ಅಂದವರ ಸಾಮೀಪ್ಯ ತಮಗೆ 
ಅಮೃತ ಸೇಚನೆ ಮಾಡಿದಂತೆ, ಇರೆದವರ ನೆನಪು ನಿತ್ಯಸ್ಫೂರ್ತಿಯಾಗಲಿ, 
ಹಾಗಾದಾಗ ಆ ಪುಣ್ಯ ಜೀವಕ್ಕೂ ಅಮರತ್ವ ಪ್ರಾಪ್ತಿಯಾಗುತೆದೆ. wi 

ಗುಣಭದ್ರಾಚಾರ ರ ಮಾತು ಕೇಳಿ ಚಿಕವತ್ತಿಗಳು ತಮಗೆ ತಾವೇ 
ಹೇಳಿಕೊಂಡರು: 

“ನಿಜ, ನಿಜ, ಲಕ್ಸ್ಯಾ ನಿನ್ನ ನೆನಪು ನನಗೆ ನಿತ್ಯಸ್ಫೂರ್ತಿ.'' 


೧೩ 


ಮಹಾರಾಣಿಯವರ ಅ೦ತ್ಯಕರ್ಮಗಳನ್ನು ಕಾಂಚಿಯಲ್ಲಿ ಮುಗಿಸಿಕೊಂಡು 
ಹಿಂದಿರುಗಿದರು ಚಕ್ರವರ್ತಿಗಳು — ಎದೆಯೆಲ್ಲಿ ನೆನಪಿನ ಚಿತಾಗ್ನಿಯನ್ನು 
ಹೊತ್ತು. 

ಆ ಉರಿ ನೆನಪನ್ನು ಮರೆಯಬೇಕೆಂದು ಎಷ್ಟು ಪ್ರಯತ್ನ ಮಾಡಿದರೂ 
ಯಾವುದೋ ಮಾತು, ನೊ ನಗು, ಯಾರದೋ ನಡಿಗೆ. ಮತ್ತಾರದೋ 


ನೃಪತುಂಗ ೧೦೫ 


ನೋಟ - ಮತ್ತೆ ಮತ್ತೆ ಆ ನೆನಪು ಮರುಕಳಿಸುಂತೆ ಮಾಡಿ, ಅರಸತಿಯಿಲ್ಲದ 
ಅಂತಃಪುರದಲ್ಲಿ ಚಕ್ರವರ್ತಿಗಳು ದೇಸಿಗನಂತೆ ಅಲೆಯುವಂತೆ ಮಾಡುವುದು. 

ತಾಯನ್ನು ಕಳೆದುಕೊಂಡ ತಬ್ಬಲಿ, ಹಸುಳೆ ಚಂದಲೆ, ದಾಸಿಯರ ಸ್ತನ 
ಪೋಷಣೆಯಲ್ಲಿ ಬೆಳೆವುದನ್ನು ಕಂಡಾಗ, ಖಾತಿ ತಾಯಿಯೇನೋ 
ದೇವತೆಯಾದಳು ಚ೦ದ್ರ, ನಿನಗೆ ಮಾತ್ರ ಈ ಅನಾಥ ಸ್ಲಿತಿ ಬಂತೇ” 
ಎಂದು ಕಂಬನಿ ಮಿಡಿಯುವರು. ಆ ಹಸುಗೂಸ ನ್ನೇ ಎದೆಗೂತ್ತಿಕೊಂಡು, 
ಅದರ ತಾಯನ್ನು ತಬ್ಬಿದಂತೆ ಭ್ರಮಿಸುವರು. ಅದರ ಮುಗ ಮಂದಹಾಸವನ್ನು 
ಕಂಡು, “ಹೂವು ಅಳದು, ಉಳಿದ ಪರಿಮಳ ನೀನು ಚಂದ್ರಾ” ಎಂದು 
ಚುಂಬಿಸುವರು. ರೂಪದಲ್ಲಿ ತಾಯಿಯನ್ನೇ ಹೋಲುವ ಮಗನನ್ನು ಕಂಡು, 
“ಇದು ಆ ದೇವತೆ ಜಗತ್ತಿನಿಂದ ತೆರಳುವಾಗ ಹಿಂದೆ ಉಳಿಸಿಹೋದ ಲಾವಣ್ಯದ 
ಚರಣಚಿಹ್ನೆ” ಎಂದು: ಹಾರುವ ಪುಟ್ಟ ಪತಂಗದಲ್ಲಿ ವಿಶ್ವವ್ಯಾಪಿಯಾದ 
ಭಗವಂತನನ್ನು ಕಾಣುವ ಯೋಗಿಯಂತೆ, ಮಗನಲ್ಲಿ ಕಾಣುವರು. ಆ 
ಹೊತ್ತಿನಲ್ಲಿ ಮಕ್ಕಳಿಬ್ಬರ ಮೇಲೂ ಚಕ್ರವರ್ತಿಗಳ ಮಮತೆ ಉಕ್ಕಿ ಹರಿಯುವುದು. 
ಬಯೌಸಿದ ರಾಗವನ್ನು ಮಿಡಿವ ವೀಣೆಯನ್ನು ಎದೆಗಪ್ಪುವ ವೈಣಿಕನಂತೆ, 
ಬಯಸಿದ ನೆನಪನ್ನು. ತರುವ ಮಕ್ಕಳನ್ನು ಆಲಂಗಿಸಿ ಅಶುಧಾರೆಯನ್ನು 
ಕರೆಯುವರು. 

ಅಂತಃಪುರದಲ್ಲಿ, ಹೋದಲ್ಲಿ ಬಂದಲ್ಲಿ ಮಹಾರಾಣಿಯವರ ಛಾಯೆ 
ಅವರನ್ನು ಹಿಂಬಾಲಿಸುವುದು. ಜವನಿಕೆಯ ಮರೆಯಲ್ಲಿ, ಹಂಸತೂಲಿಕಾ 
ತಲದ ಮೃದು ಸರ್ಶದಲ್ಲಿ, ಧೂಪಘಟಗಳ ಧೂಮದ ಪರಿಮಳದಲ್ಲಿ, 
ರನ್ನೆಗನ್ನಡಿಯಲ್ಲಿ, 'ಮೌಕ್ರಿಕಮಾಲೆಯಲ್ಲಿ, ವೀಣಾನಾದದಲ್ಲಿ - ಎಲ್ಲೆಲ್ಲಿಯೂ 
ಅದೇ ನೆನಪು. 

ಇದ್ದಾಗ ಒಂದೆಡೆಯಲ್ಲಿ ಮಾತ್ರ ಕಾಣುತ್ತಿದ್ದು, ಈಗ ಇಲ್ಲವೆಂದು 
ಕೊಳ್ಳುವಾಗ, ಎಲ್ಲೆಲ್ಲಿಯೂ ವ್ಯಾಪಿಸಿರುವ ಆ ಮೋಹದ ಮೂರ್ತಿಯನ್ನು 
ಕರೆದು, “ಲಕ್ಷ್ಮ, "ಲಕ್ಷ್ಮಾ' ಎಂದು ಹಂಬಲಿಸಿ ಗಾಳಿಯನೇ ತಬಿ 
ನಿಡುಸುಯ್ಯುವರೆ, ಕಣ್ಣುಕಳೆರಡೂ ನೆನಪಿನ ಉರಿ ಹೊತ್ತಿ ಚಿತೆಯಂತೆ 
ಉರಿಯುತ್ತಿರೆಲು. 

ಹೀಗೌಗಿ ಅವರ ಬಾಳು ಮಡಿದ ಮಡದಿಯ ನೆನಪಿನ ನಿತ್ಕಾರಾಧನೆ 
ಯಾಯಿತು; ಸಾಜ್ಯಭಾರವ್ಯೂ ಆ ನಿತ್ಯವಾದ ನೆನಪಿನ ಉಪಾಸನೆಯಾಯಿತು. 

ಹೀಗೇ-ದಿನಗಳು, ಮಾಸಗಳು, ಸಂವತ್ತರಗಳು ಉರುಳಿದವು; ತೊಟ್ಟಿಲಲ್ಲಿ 
ನಗುವ ಚಂದಲೆ ಎದ್ದು ಅಂಬೆಗಾಲಿಟ್ಟು ೂದಲು ನುಡಿದು, ದೃಢವಾಗಿ 
ನಿಲ್ಲದ ಕಾಲ ಮೇಲೆ ನಿಂತು ನಡೆಯಲು. ಯತ್ನಿಸಿ, ಕಾಲಚಕ್ರ ಸುತ್ತುವುದನ್ನು 
ತೋರದಿದ್ದರೆ ಚಕ್ರವರ್ತಿಗಳಿಗೆ ಅದರ ಅರಿವೂ ಆಗುತ್ತಿತ್ತೋ ಇಲ್ಲವೋ. 


| ೧೦೬ ನೃ ಪತುಂಗ 


ಇಂದು ಚ೦ದ್ರಲೆ ಹಸುಗೂಸಲ್ಲ, ನಾಲ್ಕು ವರ್ಷದ ನಲ್ಲುವರಿ; ಕೃಷ್ಣ ಬಾಲಕನಲ್ಲ, 
ಯೌವ್ವರಾಜಾಭಿಷೇಕಕ್ಕೆ ಅಣಿಯಾಗಿ ನಿಂತ ಹದಿನಾರು ವರ್ಷದ ಯುವಕ. 

“ೃಷ್ಣನಗೆ ಯೌವರಾಜ್ಯಾಭಿಷೇಕ ಮಾಡಿಸಬೇಕು” ಎಂದು ಸಚಿವರೊಂದಿಗೆ, 
ಆಚಾರ್ಯರೊಂದಿಗೆ ಚಕ್ರವರ್ತಿಗಳು ಪ್ರಸ್ತಾಪಿಸುತ್ತಿರುವಾಗಲೇ, ಭರುಕಛ್ಚದತ್ತ 
. ಮಿಹಿರಭೋಜನ ಸೇನೆ ದಾಳಿ ಮಾಡಿದ "ಸುದ್ದಿ "ಬಂತು ಸೆ ಸೌರಾಷ್ಟ್ರದಿಂದ. 

ಸೌರಾಷ್ಟದ ಮೇಲಾದ ದಾಳಿ, ರಾಷ್ಟ್ರಕೂಟ ರಾಜ್ಯದ ಮೇಲೆ ದಾಳಿ 
ಮಾಡಲು ತೊದಲ ಹೆಜ್ಜೆ. 

ಆ ಸುದ್ದಿ ಕೇಳಿ, ನಿದ್ರೆಯಲ್ಲಿದ್ದವನು ಸಿಡಿಲ ಸಪ್ಪಳ ಕೇಳಿ ಎಚ್ಚರವಾಗುವಂತೆ 
ಎಚ್ಚೆತ್ತರು ಚಕ್ರವರ್ತಿಗಳು - ಕಣ್ಣನ್ನು ಕವಿದ ಮೋಹಕಾವಳದ ಮಬ್ಬಿನಿಂದ. 

ರಾಷ್ಟ ಕೂಟ ರಾಜ್ಯ ಸೌರಾಷ್ಟ್ರ ದ ರಾಷ್ಟ್ರಕೂಟ ಮನೆತನಕ್ಕೆ 
ಬಹುಖಣಿಯಾಗಿತ್ತು ನೃಪತುಂಗ ಚಕ್ರೆದರ್ತಿಗಳನ್ನು ಅವರ ಬಾಲ್ಕಕಾಲದ 
ಬಂಡಾಯಗಳ ಪಿಡುಗಿನಿಂದ ಕಾಪಾಡಿದ ಕರ್ಕ ಸುಮಾನೆವಹಕ ಸಿಂಹಾಸನ 
ಮೇಲಿಂದ ಮೇಲೆ ದಾಳಿ ಮಾಡಲೆಳಸುವ ಪ್ರತೀಹಾರ ವೈ ರಿಗಳ ದಾಳಿಯನ್ನು 
ಬಾರಿ ಬಾರಿಯೂ ತಡೆದು, ತಾನು ಜರ್ರುರಿತವಾದರೂ, ತ ಬೇಟೆಗಾರರ. 
ಬಾಣಾಹತಿಯಿ೦ಂದ ಬಸವಳಿದರೂ ಹಕ್ಕಿಂತುನ್ನು ಕಾಂತುವ 
ತಾಯಿಹುಲಿಯಂತೆ, ಮಾನ್ಯಖೇಟವನ್ನು ಕಾಪಾಡಿತ್ತು ಈ ಸಹಾಯದ 
ಕುರುಹಾಗಿಯೇ ಧೃವರಾಜ "ಉತ್ತರ ದ್ವಾರದ ಲಾಳಮಂಡಿಗೆ' ಎಂಬ ಮೆಚ್ಚಿನ 
. ಬಿರುದು ಪಡೆದಿದ್ದ ಎಂತಹ ಹೊತ್ತಿನಲ್ಲೂ ಮಾನ್ಯಖೇಟದ ಸಿ೦ಹಾಸ ಸನಕ್ಕೆ 
ತಾನು ಸಲಿಸುವ 'ನಿಷ್ಠೆಯನ್ನು ಕಾಯ್ದುಕೊಂಡ ಭರುಕಲ್ಛ ದತ್ತ ಸೋದರರ 
ಮೇಲೆ ಮಿಹಿರಭೋಜ. ದಾಳಿ "ಮಾಡಿದುದನ್ನು ಕೇಳಿ ಚಕ್ರವರ್ತಿಗಳು, ಕೆಣಕಿದ 
ಹುಲಿಯಂತ ಕೆರಳಿ ನಿಂತರು. ಆ ಸುದ್ದಿ ಬಂದ ದಿನವೇ ನಾಡ 
ಮೂಲೆಮೂಲೆಗೂ ಸೇನೆಗಳನ್ನು ಕಳಿಸಲು ಆಪ ಪ್ರಣೆ ಹೋಯಿತು. ನಾಡಿನ 
ಹತ್ತು ಕಡೆಯಿಂದಲೂ ಸೇನೆ ಸಂಗ್ರಹವಾಯಿತು" — ಗ೦ಗರಾಜ್ಯದ ಗಡಿಯ 
ಬಳಿಯ ಕಾವಲು ಸೇನೆಯನ್ನು ಉಳಿದು. ರಾಜಧಾನಿ ದಿನದಿನಕ್ಕೆ ಬಂದು 
ನೆರೆದ ಸೇನಾ ಪಡೆಗಳ ಗದ್ದಲದಿಂದ ವರ್ಷಖಯತುವಿನ ಕಡಲಿನರಿತ ರುದ್ರ 
ಮನೋಹರವಾಗಿ ರಂಜಿಸಿತು. 

ಈ ಅಪಾರ ಸೇನೆಗೆ ತಕ್ಕ ಸೇನಾಧಿಪತಿಯನ್ನು ಆರಿಸುವ ಹೊಣೆಗಾರಿಕೆ 
ಚಕ್ರವರ್ತಿಗಳದು. ಬನವಾಸಿಯ ಮಹಾಮಂಡಲೇಶ್ವರರಾದ ಬಂಕರಸರು 
ಇದ್ದಿದ್ದರೆ ಯಾರನ್ನು ಆರಿಸಬೇಕೆಂಬ ಪ್ರಶ್ನೆಯೇ “ಇರುತ್ತಿರಲಿಲ್ಲ. ಆದರೆ 
ದಕ್ಷಿಣದ ಕಾವಲ ಹೂಣೆ ಹೊತ್ತ ಅವರು “ಅಲ್ಲಿಂದ ಕದಲುವಂತಿರಲಿಲ್ಲ 


ನೃ ಪತುಂಗ ೧೦೭ 


ವಾದುದರಿಂದ, ಉಳಿದವರಲ್ಲಿ ಯಾರನ್ನು ಆ ಜವಾಬುದಾರಿಯ ಸ್ಥಾನಕ್ಕೆ 
ನೇಮಿಸಬೇಕೆಂಬ ಬಗ್ಗೆ ಅಮಾತ್ಯ ಮಂಡಲಿಯಲ್ಲೇ ಒಮ್ಮತವಿಲ್ಲವಾದುದರಿರಿದ. 
ಎಲ್ಲರೂ ಸೇರಿ ಆ ಹೊಣೆಯನ್ನು ಚಕ್ರವರ್ತಿಗಳಿಗೇ ಬಿಟ್ಟರು. ಚಕ್ರವರ್ತಿಗಳಿಗೂ 
ಅದು ಕ್ಲಿಷ್ಟವಾದ ಸಮಸ್ಯೆಯಾಯಿತು. 

ಬಂದವರೆಲ್ಲರೂ ಘಟಾನುಘಟಿಗಳೇ - ಬಂಕರಸರ ಪ್ರತಿನಿಧಿಯಾಗಿ 
ಅವರ ಮಗ ಲೋಕಾದಿತ್ಯ ವೆಂಗಿಯರಸರು ಕಳಿಸಿದ ವಡಿ ನಾಯಕನಾದ 
ಪಾಂಡುರಂಗ, ಪುರಿಯ "ಲಾಹಾರ ಕಪರ್ದಿಯ ಪಡೆಯ ವಿಷ್ಣು, ತಗರದ 
ಆದಿತ್ಯ ವರ್ಮರ ದಂಡನಾಯಕ ದುರ್ಗಾದಿತ್ಯ, ಅನುಮಕೊಂಡದ ಚಾಲುಕ್ಕ 
ಭೀಮ, ಚೇದಿಯವರ ಪಡೆಯ ದಂಡನಾಯಕನಾಗಿ ಬಂದ ಉತಕೌ್‌ಗಣ: 
ನೊಳಂಬಬಲದ ನಾಯಕ ಮಂಗಿ - ಒಬ್ಬೊಬ್ಬರೂ ಹಲವಾರು ಯುದ್ದಗಳಲ್ಲಿ 
ನುರಿತ ಸಮರಪಟುಗಳು, ರಣಶಾಸ್ತ್ರವಿದರು. ಇವರಲ್ಲಿ ಯಾರನ್ನು ಆರಿಸಬೇಕು) 

ಅಲ್ಲದೆ, ಇವರಲ್ಲಿ ಯಾರೆಸೆಬ್ಬರನ್ನು ಆರಿಸಿ "`ಸೇನಾಧಿಪತ್ಯ ಕಟ್ಟಿದರೂ 
ಉಳಿದವರಿಗೆ ಅಸ ಸಮಾಧಾನ — ತಮ್ಮ ಸೀಮೆಗೆ ಆ ಮರ್ಯಾದೆ 
ಸಲ್ಲಲಿಲ್ಲವೆಂದು ಹಲವಾರು ದಂಡುಗಳ ನಾಯಕರಲ್ಲೇ ಪರಸ್ಪರ ಅಸೂಯೆ, 
ವೈಷಮ್ಯ ಮೂಡಿದರೆ. ಸಮರಾಂಗಣದ ಲ್ಲಿ ಈ” ಒಳಜಗಳ 
ವಿಪತ್ಕಾರಕವಾಗಬಹುದು. 

ಯಾರಿಗೂ ಅಸಮಾಧಾನವಾಗದೆ, ಯಾರ ವಿಷಯದಲ್ಲೂ ಚಕ್ರವರ್ತಿಗಳು 
ಪಕ್ಷಪಾತ ತೋರಿಸಿದರು ಎನ್ನು! ವಂತಾಗದೆ, ಎಲ್ಲರಿಗೂ ತೃ ಕ್ರಿಕರವಾಗುವಂತೆ 
ಇತ್ಯರ್ಥವಾಗಬೇಕು. ಆದರೆ ಹೇಗೆ ಮಾಡುವುದು? ಅವರೇ "ಇವರೇ ಎಂದು 
ಡೋಲಾಯಮಾನವಾಗಿತ್ತು ಚಕ್ರವರ್ತಿಗಳ ಚಿತ್ತ. 

ಪಡೆಪಡೆಯಲ್ಲೂ ಇದು ಪಂದ್ಯದ ಮಾತಾಗಿತ್ತು. ಎ) ಪಟ್ಟ ನಮಗೇ 
ಸರಿ, ನಾವು ಬಿಟ್ಟರೆ ' ಬೇರೆ ಯಾರು ಎಂಬ ಪೌರೆಷದ, ಸ್ವಪ್ರಶ೦ಸೆಯ 
ಮಾತುಗಳು ಅಲ್ಲಲ್ಲೆ ಕೇಳಿ ಬರುತ್ತಿತ್ತು ಒಂದೆರಡು ಬಾರಿ ಸಣ್ಣಪುಟ್ಟ ಘರ್ಷಣೆಗಳ 
ಸುದ್ದಿಯೂ ಬಂದು. ಈ ಸಮಸ್ಯೆಯನ್ನು ಬೇಗ ಇತ್ಯರ್ಥ ಮಾಡದೆ ಹೋದರೆ, 
ಪರಿಸ್ಥತಿ ಪ್ರಕೋಪಕ್ಕೆ ಹೋಗಬಹುದು ಎನಿಸಿತು. ಚಕ್ರವರ್ತಿಗಳು ಈ ಸಂದಿಗ್ಗದಲ್ಲಿ 
ತೊಳಲುತ್ತಿರುವಾಗ, ಚಕ್ರವರ್ತಿಗಳ ಪ್ರಾರ್ಥನೆಯನ್ನು ಮುಸಿ Ry 
ಗುಣಭದಾಚಾರ್ಯರು ಚಕ್ರವರ್ತಿಗಳಿಗೆ ದಾರಿ ತೋರಿಸಿದರು. 

“ಮಹಾರಾಜ, ಭರತೋಕ್ತ ರಾಜನೀತಿಯ ಪ್ರಕಾರ ಅ ಳಗ. 
ಆರಿಸಲು ಮಾರ್ಗವೊಂದಿರುವುದು, ಅದನ್ನು ಅನುಸರಿಸಿ, ಅದರಿಂದ ಸ 
ನಿವಾರಣೆಯಾಗುವುದಲ್ಲದೆ, ಯಾರ ಮನಸಿಗೂ ಬೇಸ Mart ಸೂಕ್ತ 
ಸೇನಾಧಿಪತಿಯನ್ನು ಆರಿಸಿದ ಹಾಗೂ ಆಗುವುದು. pS 


ಟ್‌ ನೃಪತುಂಗ 


“ಅದಾವ ವಿಧಾನ ಅಚಾರ್ಯ?” 
“ಓಲಗ ಸಾಲೆಯ ಮುಂದಿನ ಅಂಗಳದ ನಡುವೆ ಅಷ್ಟು ಅಗಲಕ್ಕೆ 
ಸಸಿಗಳನ್ನು ನೆಡೆಸಿ, ನೀರು ಹಾಕಿಸಿ. ಅದರ ಇಬ್ಬದಿಯಲ್ಲೂ" ಕಿರಿದಾದ 

ಮಾರ್ಗವನ್ನು ಬಿಟ್ಟು ಆ ಮಾರ್ಗದ ಮೂಲಕವೇ ಸೇನಾಧಿಪತ್ಯ 
ಪಡೆಯಲಿಚಿ ಸುವವರು. ನಡೆಯಬೇಕೆಂದು ಅಪ್ಪಣೆ ಕೊಡಿ. ಯಾರು ಕಿರಿದಾದ 
ಆ ಮಾರ್ಗದಲ್ಲಿ ಸ ಸಿಗಳನ್ನು ತುಳಿಯದೆ ಬರುವರೋ ಅವರನ್ನು ಆರಿಸಿ 

“ಈ ಪರೀಕ್ಷೆಯಿಂದ ಪದಲಾಘವದ ಪರೀಕ್ಷೆಯಾಗಬಹುದೇ ಹೊರತು, 
ಅವರ ಸಂಗ್ರಾಮ ನಿರ್ವಹಣ ಸಾಮರ್ಥ್ಯ ಗೊತ್ತಾಗುವುದೇ ಆಚಾರ್ಯ” 

“ಹಾಗಲ್ಲ ಮಹಾರಾಜ. ಈ ಸಸಿ” ನಾಟಿದ" ಭೂಮಿ ಪ್ರಜಾಕೋಟಿಗೆ 
ಸಂಕೇತ. "ಸೇನೆ ನಡೆವಾಗ ಮಾರ್ಗದ ಇಬ್ಬದಿಂಶು ಜನಕ್ಕೆ 
ತೊಂದರೆಯಾಗಬಹುದು. ಅದು ಅನಗತ್ಯ. ಸೇನೆ ಹೊರಡುವುದು ಶತ್ರು 

ಸಂಹಾರಕ್ಕೆ ಏನಾ ಪ್ರಜಾಪೀಡನೆಗಲ್ಲ. ಪ್ರ ಅರಿವಿದ್ದವನು 

ಪ್ರಜಾಪೀಡಕನಾಗುವುದಿಲ್ಲ; ಸೇನೆಗೂ ಪ್ರಿಯನಾಗಿ, , ಶತ್ರು ಸಂಹಾರ ಕಾರ್ಯದಲ್ಲಿ 
ದಕ್ಷನಾಗುತ್ತಾನೆ. ಆದ್ದರಿಂದ ಹೀಗೆ ಮಾಡಿ. ಇದರ ಪರಿಣಾಮ ನಿಮಗೆ 
ಸೂಕ್ತವೆಂದು ಕಂಡುಬರದೆ ಹೋದರೆ, ಆಗ ಬೇರೆ ದಾರಿ” ಎಂದರು. 
ಚಕ್ರವರ್ತಿಗಳಿಗೂ ಆಚಾರ್ಯರ ಮಾತು ಎ ತ್ತು 

ಅದರಂತೆಯೇ ಓಲಗಸಾಲೆಯ ಇದಿರು ಸಸಿ ಹಾಕಿಸಿ, ಸೇನಾಧಿಪತ ಕ್ಕೆ A 
ಯೋಗ್ಗರಾದವರೆಲ್ಲರಿಗೂ ಅಂದು ಓಲಗಸಾಲೆಯಲ್ಲಿ ನೆರೆದ ಆಪ್ತಸಭೆಗೆ 
ಬರಬೇಕೆಂದು ಹೇಳಿ ಕರೆಕಳುಹಿಸಿದರು. ಸಚಿವ ಮಂಡಲಿಯಿಂದೂಡಗೊಡಿದ 
ಚಕ್ರವರ್ತಿಗಳು ರಾಜಕುಮಾರ ಕೃಷ್ಣನೊಂದಿಗೆ ಸಭೆಗೆ ಬಂದರು. ಒಬ್ಬೊಬ್ಬರೂ 
ಅರವರಿಗೆ ಉಚಿತವಾದ ಆಸನದಲ್ಲಿ ಕುಳಿತಿದ್ದರು. ಸಿಂಹಾಸನದ ಇಬ್ಬದಿಯಲ್ಲಿದ್ದ 
ಮಯೂರಾಸನ ಒಂದರಲ್ಲಿ ಪ್ರಧಾನ ಸಚಿವರಿದ್ದರು. ಇನ್ನೊಂದು ತೆರವಾಗಿತ್ತು. 
ರಾಜಕುಮಾರ ಕೃಷ್ಣ ತಂದೆಯ ಬಳಿಯ ಆ” ಆಸನದಲ್ಲಿ ಕುಳಿತುಕೊಳ್ಳಲು 
ಹೋದಾಗ, ಆಸ್ಥಾನ ಕರಣಿಕರು, “ಅದು ಯುವರಾಜ ಪೀಠ. ರಾಜ ಕುಮಾರರಿಗೆ 
ಯುವರಾಜ್ಯಾಭಿಷೇಕವಾದ ಮೇಲೆ ಅದರಲ್ಲಿ ಮಂಡಿಸಬಹುದು” ಎಂದು 
ವಿನಯದಿಂದ ಹೇಳಿ, ರಾಜಕುಮಾರರಿಗಾಗಿ. ಸಿದ್ಧಪಡಿಸಿದ. ಭದ್ರಾಸನವನ್ನು 
ತೋರಿಸಿದರು. 

ನೆರೆದ ಸಭೆಯಲ್ಲಿ ತನಗಾದ ಈ ಅಪಮಾನವನ್ನು ಕ೦ಡು ರಾಜಕುಮಾರನ 
ಮುಖ ಕ್ರೋಧದಿಂದ ಕೆಂಪೇರಿತು. 

“ಇತರರಿಗೆ ಅವರ ಸ್ಥಾನವನ್ನು ತೋರಿಸುವ ಆಸ್ಥಾನ ಕರುಣಿಕರಿಗೆ 
ತಮ್ಮ ಸ್ಥಾನದ ಅರಿವಿರಬೇಕು. ಎಚ್ಚರದಿಂದ ಮಾತಾಡಿ. ಇಲ್ಲವಾದರೆ...” ' 


ನೃ ಪತುಂಗ ೧೦೯ 


- ಎಂದು ಸೊ೦ಟದಲ್ಲಿದ್ದ ಕಠಾರಿಯ ಮೇಲೆ ಕೈಯಿಟ್ಟು ಕಾಲಪ್ಪಳಿಸಿ 
ಹೇಳಿದ ರಾಜಕುಮಾರ. 

ತಮ್ಮ ಕರ್ತವ್ಯವನ್ನು ಪಾಲಿಸಿದ wn ಕರಣಿಕರು, ರಾಜಕುಮಾರನ 
ಸಿಟ್ಟಿನ ಮಾತು ಕೇಳಿ ಬೆದರಿ ನಿಂತರು. ಸಚಿವರಿಗೂ ಏನು ಹೇಳಬೇಕೆಂದು 
ತೋಚಲಿಲ್ಲ ಆ ಹೊತ್ತಿನಲ್ಲಿ. ಆ ಅನಿರೀಕ್ಷಿತ ಘಟನೆಯಿ೦ದ ಮೂಕರಾದ 
ಅವರು ಎಲ್ಲರೂ ಚಕ್ರವರ್ತಿಗಳ ಮೊಗವನ್ನು ಈಕ್ಷಿಸಿದರು. ಚಕ್ರವರ್ತಿಗಳು 
ಕ್ರೋಧದಿಂದ ಹೆಡೆ ತುಳಿದ ಸರ್ಪದಂತೆ” ಸಿಡಿದು ನಿಂತ ಮಗನನ್ನು 
ಭಯದಿಂದ ಮೈಯುಡುಗಿ ನಿಂತ ಆಸ್ಥಾನ ಕರಣಿಕರನೂ ನೋಡಿದರು. 
ಒಂದು ಗಳಿಗೆ ಆ. ಮನಸ್ಸು ಹೊಯ್ದಾಡಿತು. ಮರುಗಳಿಗೆಯೇ ನಿಶ್ಚಲವಾಗಿ 
ಹೇಳಿದರು... ' 

“ರಾಜಕುಮಾರ, ಆಸಾನ ಕರಣಿಕರ ಮಾತನ್ನು ಉಲ್ಲಂಘಿಸಲಾಗದು. 
ಸಭೆ, ಸಭಾಗೌರವವನ್ನು ರಕ್ಷಿಸುವಂತೆ ಕಾಪಾಡುವ ಕಾರ್ಯ ಅವರದು. 
ನಿಮಗಾಗಿ ಮೀಸಲಾಗಿರುವ "ಸ್ಥಾನದಲ್ಲಿ ಕುಳಿತುಕೊಳ್ಳಿ. ಡ್‌ 

ಚಕ್ರವರ್ತಿಗಳು ಈ ಅನಿರೇಕ್ಷಿತ "ಪ್ರಕರಣದಲ್ಲಿ "ಏನು ಹೇಳುವರೋ 
ಎಂದು. ಕಾತರರಾಗಿದ್ದ ಸಚಿವ ಮಂಡಲಿ ಅವರಾಡಿದ ಮಾತನ್ನು ಕೇಳಿ 
ಚಕಿತವಾಯಿತು. ತಂದೆಯಾಡಿದ ಮಾತು ರಾಜಕುಮಾರನಿಗೆ 
ಕಶಾಪ್ರಹಾರದಂತಿತ್ತು ರಾಜ ಕುಮಾರನ ಇದಿರು ಆಸ್ಥಾನ ಕರಣಿಕರ ಮಾತಿಗೆ 
ಮನ ಣೆಯೇ) ಆ ನೋವು, ಸಿಟ್ಟುಗಳಲ್ಲಿಯೇ ತುಯ್ದಾಡುತ್ತಾ ರಾಜಕುಮಾರ- 

“ಅಪ್ಪಾಜಿ... ” ಸುವಿ 

“ಚಕ್ರವರ್ತಿಗಳಾಡಿದ ಮಾತಿಗೆ ಇದಿರಾಡುವುದು ಸಭಾ ಸಂಪ್ರದಾಯವಲ್ಲ. 
ರಾಜಕುಮಾರರಿಗೆ ಸಭಾಸಂಪ್ರದಾಯವನ್ನು ಪಾಲಿಸಲು ಇಚ್ಛೆ ಇಲ್ಲದಿದ್ದರೆ 
ಇಲ್ಲಿಂದ ತೆರಳಬಹುದು.” 

ಆಡಲಾಗದ ಮಾತನ್ನು ಆಡಲೇಬೇಕಾಗಿ ಬ೦ದು ಹೇಳಿದರು ಚಕ್ರವರ್ತಿಗಳು. 


ಅವರ ಮಾತು ಕೇಳಿ ಥಾನಾ ಮುಖಕ್ಕೆ ಘಟ್ಟಿಸಿದರತಾಯಿತು. 


ಅಪಮಾನ ದುಃಖವಾಗಿ ಉಮ್ಮಳಿಸಿ, ಗಂಟಲ ನರವನ್ನು ಬತ್ತಿಬಂತು. ಹಾಗೇ 
ಕೇಳಿದ- 

“ಇದು ನಮಗೆ ಅಪ್ಪಣೆಯೇ ಅಪ್ಪಾಜಿ?” 

“ಅಪ್ಪಾಜಿಯವರದಲ್ಲಿ. ಚಕ್ರವರ್ತಿಗೆಳದು. ರಾಜಕುಮಾರರು ಆಸಾನ 
ಕರಣಿಕರ ವ್ಯವಸ್ಥೆ ಗೆ ಮನ್ನಣೆ ಕೊಡುವುದಾದರೆ ಓಲಗದಲ್ಲಿ ಕೂಸ] 
ಇಲ್ಲವಾದರೆ ರಬಹುದು. ೫ 


ಹೃದಯದಲ್ಲಾಗುತ್ತಿದ್ದ ಹೋರಾಟವನ್ನು ಧ್ವನಿಯಲ್ಲಿ ಕೊಂಚವೂ 


'0ರುರಾಹದ ಖಚೆಕವಾಹಿ ಧ್ವನಿಯಲ್ಲಿ ಹೇಳಿದರು ಚಕ್ರವರ್ತಿಗಳು. 


೧೧೦ ನೃ ಪತುಂಗ 


“ರಾಜಕುಮಾರರಿಗಿಂತ ಆಸ್ಥಾನ ಕರಣಿಕರ ವ್ಯಸವ್ಳೆ ಹೆಚ್ಚಿನದೆ ಅಪ್ಪಾಜಿ?” 

“ರಾಜಕುಮಾರರ ಸಮಸ್ಯೆ ಯನ್ನು ಬಗೆಹರಿಸಲು ನಾವು ಓಲಗವನ್ನು 
ಕರೆದಿಲ್ಲ. ಕಡೆಯ ಬಾರಿಗೆ "ಹೇಳುತ್ತೇವೆ, ಹೆಚ್ಚು ಮಾತನಾಡುವುದು 
ದಂಡಾರ್ಹವಾದ ಅಪರಾಧವಾಗುತ್ತದೆ. ರಾಜಕುಮಾರರು ಅದಕ್ಕೆ ಅವಕಾಶ 
ಕೊಡದಿರುವುದು ಮೇಲು.” 

-ತಮಗೂ, ರಾಜಕುಮಾರನಿಗೂ ಯಾವ ಸಂಬಂಧವೂ ಇಲ್ಲವೆಂಬಂತೆ 
ಹೇಳಿದರು ಚಕ್ರವರ್ತಿಗಳು. ಅವರ ಮಾತು ಉಕ್ಕಿನೆಳಯಂತಿತ್ತು. ಮುಖ 
ವಿವರ್ಣವಾಗಿತ್ತು ದಟ್ಟವಾದ ಹುಬ್ಬುಗಳಡಿಯಲ್ಲಿ ಸದಾ ಪ್ರಶಾಂತವಾಗಿರುತ್ತಿದ್ದ 
ಕಣ್ಣುಗಳು ಇಂದು ತೀಕ್ಷ ವಾಗಿ ರಾಜಕುಮಾರನ 'ಕ್ರೋಧೋದ್ದೀಪಿತ ಮೊಗವನ್ನೆ 
ನೋಡುತ್ತಿದ್ದವು. 

ರಾಜಕುಮಾರ ಕೃಷ್ಣ ಚಕ್ರವರ್ತಿಗಳ ಮಾತನ್ನು ಕೇಳಿ, ತಲೆಬಾಗಿಸಿ 
ಸಿಂಹಾಸನಕ್ಕೆ ವಂದಿಸಿದವನೇ ಅಲ್ಲಿ ನಿಲ್ಲದೆ, ಓಲಗದಿಂದ ಹೊರಟುಹೋದ 
— ಬಿರುಗಾಳಿಯಂತೆ. 

ಸಭೆ, ಸಭಿಕರ ಉಸಿರ ಸದ್ದೂ ಕೇಳಿಸುವಷ್ಟು ಸ್ತಬ್ಧವಾಗಿತ್ತು. 

ಯಾರೂ ಊಹಿಸದ ಈ ಅನಿರೀಕ್ಷಿತ ಕಹಿ ಪ್ರ ಪ್ರಸಂಗ ಎಲ್ಲರ ಹೃದಯದಲ್ಲೂ 
ಮಂಕುಬೆರೆತ ಭೀತಿಯನ್ನು ಕವಿಸಿತ್ತು. ಭನ ಹುವದಿರಿದ್‌ ಯಾರಿಗೂ 
ಗಟ್ಟಿಯಾಗಿ ಉಸಿರಾಡುವಷ್ಟು ಧೈರ್ಯೆವೂ ಉಳಿದಿರಲಿಲ್ಲ. ಈ ಪ ಪ್ರಸಂಗಕ್ಕೆ 
ಕಾರಣರಾದ ಆಸ್ಥಾನ ಕರಣಿಕರೆ ಸಿಂಹಾಸನದ ಮುಂದೆ ehh 
ಊರಿ, ಚಕ್ರವರ್ತಿಗಳತ್ತ ಮೊಗವೆತ್ತಿ ನೋಡಲೂ ಸಾಧ್ಯವಾಗದೆ- 

“ಮಹಾಪ್ರಭು, ಸೇವಕನ ಅಪರಾಧವನ್ನು ಮನ್ನಿಸಬೇಕು” ಎಂದರು 
ಬಾಡಿದ ಧ್ವನಿಯಲ್ಲಿ. 

“ಅವರವರಿಗೆ ವಿಧಿಸಿದ ಕರ್ತವ್ಯವನ್ನು ಅವರವರು ಮಾಡುವುದು 
ಅಪರಾಧವಲ್ಲ. ನಿಮ್ಮ ಕರ್ತವ್ಯವನ್ನು ನೀವು ಪಾಲಿಸಿದುದಕ್ಕಾಗಿ ಅಭಿನಂದನೆಗಳು 
- ಸಭೆಯ ಮುಂದಿನ ಇಂತು. ಸಾಗಲಿ” 

- ಎಂದರು ಚಕ್ರವರ್ತಿಗಳು, ನೀರಸಕಠೋರವಾದ ದ್ವನಿಯಲ್ಲಿ. 

ಒಬ್ಬೊಬ್ಬರಾಗಿ - ಬಾಗಿಲ ಬಳಿಯ ಭಟನು ರಾಗವಾಗಿ, ಬಿರುದು 
ಬಾವಲಿಗಳನ್ನು ವಿವರಿಸಿ ಹೆಸರು ಹಿಡಿದು ಕೂಗಿದಾಗ, ಒಬ್ಬೊಬ್ಬರಾಗಿ ಕರೆ 
ಬಂದ ದಳಪತಿಗಳು ಓಲಗಸಾಲೆಯ ಅಂಗಳವನ್ನು ಪ್ರವೇಶಿಸಿದರು. 
ಚಕ್ರವರ್ತಿಗಳ ಕಣ್ಣು ಅವರ ಕಾಲನ್ನೇ ನೋಡುತ್ತಿತ್ತು. ಅವರೆಲ್ಲರಿಗೂ ಓಲಗ 
ಶಾಲೆಯ ಅಂಗಳದಲ್ಲಿ ಬೆಳೆದ ಸಸ್ಯದ. ಮಡಿಗಳನ್ನು "ಕಂಡು ಆಶರ್ಯವಾಯಿತು. 
ಆದರೆ ಯಾರೂ ಅಧಕ್ಕೆ ವಿಶೇಷ ಮಹತ್ವ ಕೊಡಲಿಲ್ಲ. ಕೆಲವರು, ಅದರ 


ನೃ ಪತುಂಗ ೧೧೧ 


ಅಂಚಿನಲ್ಲಿ ದಂಡೆಯ ಸ ಸಿಗಳನ್ನು ತುಳಿದು ಬಂದರೆ, ಕೆಲವರು ಮಡಿಯಲ್ಲೇ 
ನಡೆದು "ಬಂದರು. ಮಡಿಯ Pat ಮೇಲೆ ಬಿಟ್ಟ ಕಿರುದಾರಿಯಲ್ಲಿ 
ಎಚ್ಚರವಾಗಿ ನಡೆದುಬಂದವನು ಬ೦ಕರಸರ ಮಗ ಲೋಕಾದಿತ್ಯ 

“ಲೋಕಾದಿತ್ಯ ರಾಜಕುಮಾರರ ಸಹಪಾಠಿ. ಅವರಿಗಿಂತ ವಯಸ್ಸಿನಲ್ಲಿ 
ಎರಡು ವರ್ಷ ಹಿರಿಯ. ಆತನ ಮನೋಧರ್ಮವನ್ನು ಕಂಡು ಚಕವರ್ತಿಗಳಿಗೆ 
ಮೆಚ್ಚಿಕೆಯಾಯಿತು. 

'ಟ್ರಂಕರಸರ ಮಕ್ಕಳು, ಅಂಗಳದಲ್ಲಿ ನಡೆದಾಗ ಹೆದಹೆದರಿ ನಡೆದುದೇಕೆ?” 

-ಎಂದು ಕೇಳಿದರು ಚಕ್ರವರ್ತಿಗಳು. ಅಂದಿನ ತೀರ್ಮಾನಕ್ಕೂ ಅದಕ್ಕೂ 
ಏನು ಸಂಬಂಧವಿಲ್ಲವೆಂಬಂತೆ. 

“ಪ್ರಭುಗಳು ಕ್ಷಮಿಸಬೇಕು. ಸಸ್ಯದ ಮಡಿಗಳ ನಡುವಿನ ಕಿರುದಾರಿಯಲ್ಲಿ 
ವೇಗವಾಗಿ ನಡೆವುದಾಗಲಿಲ್ಲ. ಎಚ್ಚರವಾಗಿರದಿದ್ದರೆ ಸ ಸಿಗಳು ಕಾಲ ತುಳಿತಕ್ಕೆ 
ಸಿಕ್ಕು ಹಾಳಾಗುತ್ತಿದ್ದವು.” 

ನಗಳ ಮೇರ ಅಷ್ಟು ಪ್ರೀತಿಯೇ?” 

“ಪ್ರೀತಿ ಅಲ್ಲ ಪ್ರಭು, ಗೌರವ” 

“ಏಕೆ” 

“ಅವು ಬರಿಯ ಸಸಿಗಳಲ್ಲ ಪ್ರಭು, ಅನ್ನ ನೀಡುವ ಸಸ್ಯಮಾತೆ; ಜಗತ್ತನ್ನು 
ಪೋಷಿಸುವ ಆಹಾರವನ್ನು ಗರ್ಭದಲ್ಲಿ ಧರಿಸಿದ ಲೋಕಜನನಿ, ಆದ್ದರಿಂದ. ೫ 
“ಸೈನಿಕರಿಗೂ, ಕೃಷೀವಲರಂತ "ಅದರ ಮೇಲೆ ಅಷ್ಟು ಭಕ್ತಿಯೇ?” 
ಕ ೈಷಿವಲಯನೇ "ಜಗತ್ತಿನಲ್ಲಿ ಪರಮಪೂಜ್ಯನೆಂದು ಆಚಾರ್ಯರು ಅಪ್ಪ 

ಕೊಡಿಸಿದರು ಪ್ರಭು. ಅವನ ಮುಂದೆ ಸೆ ನಿಕ ಕ್ಷುಲ್ಲಕ ವಸ್ತು.” 

“ಹೇಗೆ? ಅಲ್ಲದೆ ಸ್ವಯಂ ಸೈನಿಕರಾಗಿರುವವರೇ "ಹಾಗೆ ಹೇಳಬಹುದೇ?” 

“ಮಹಾಪ್ರಭುಗಳದಿರು ಇಗೆ ಮಾತನಾಡುವ ಅವಿಧೇಯತೆಯನ್ನು 
ಮನ್ನಿಸಬೇಕು. ಅಪ್ಪಣೆಯಾದರೆ ಹೇಳುತ್ತೇನೆ.” 

ಸ” 

“ಜಗತ್ತಿಗೆ ಅನ್ನವೇ ಆಧಾರ. ಅನ್ನದಿ೦ದ ಜನಿಸಿದುದು ಈ ಚರಾಚರ 
ಜಗತ್ತು. ಈ ಅನ್ನ ಪರ್ಜನ್ಯನಿಂದ ಉತ್ಪತ್ತಿಯಾಗುವುದಾದರೂ, ಭೂಮಿ 
ಅದಕ್ಕೆ ಕ್ಷೇತ್ರವಾದಂತೆ, ಕೃಷೀವಲರ ಕರ್ಮ ಅದರ ಉತ್ಪತ್ತಿಗೆ ಸಾಧನ. ಆ 
ಕರ್ಮಯಜ್ಞವಾಗದೆ, ಅನ್ನ ಉತ್ಪತ್ತಿಯಾಗುವುದಿಲ್ಲ. ಸಕಲ ಜಗತ್ತಿನ ಉತ್ಪತ್ತಿಗೆ 
' ಕಾರಣವಾದ ಅನ್ನ ಸೃಷ್ಟಿಗೆ ತಾನು ಕಾರಣನಾದುದರಿಂದ ಕೃಷಿವಲನಿಗೆ 
ಸೃಷ್ಟಿಕರ್ತನಾದ ಬ್ರಹ್ಮನ ಸ್ಥಾನ, ಪಿತೃಸ್ಥಾನ, ಸೈನಿಕ ಸ್ವತಃ ಅನ್ನಸೃಷ್ಟಿ ಮಾಡದೆ, 


೧೧೨ ನೃಪತುಂಗ 


ಬೇರೆಯವರ ಕರ್ಮಫಲವಾದ ಅನ್ನದಿಂದ ದೇಹ ಪೋಷಣೆ ಮಾಡಿಕೊಳ್ಳುವುದ 
ರಿ೦ದ, ಅನ್ನ ಯಣಿಯಾದ ತಸ ದಾಸ ಸ್ಥಾನ. ಆದರೆ ಕೃಷಿ ಕರ್ಮಕ್ಕೆ 
ರಕ್ಷಣೆ ನೀಡುವುದರಿಂದ ಪುತ್ರಸ್ಥಾನ ಪ ಪ್ರಾಪ್ತಿಯಾಗುತ್ತದೆ. ತನ್ನ ರಕ್ಷಣಾಧರ್ಮವನ್ನು 
ಮರೆತ ಸೈನಿಕ ಅನ್ನ! ದೋಹಿಯೊ, ಪಿತ ದ್ರೋಹಿಯೂ po ಕನಸ 
ಫಲವಾದ ನರಕಕ್ಕೆ ಭಾಜನನಾಗುತ್ತಾನೆ. ಆಡದಕಔ ಕೃಷೀವಲ ಸೈನಿಕರನಿಗಿಂತ 
ಪರಮೋತ್ತಮ ಪ್ರಭು. ಆತನ ರಕ್ಷಣೆ, ಅನ್ನ ಮಾತೆಯೆ ರಕ್ಷಣೆ ಸೈನಿಕರ 
ಮೊದಲ ಕರ್ತವ್ಯ ಕ್ಷತ್ರಿಯ ಧರ್ಮದ ಸಯ ಮಂತ್ರ,” 

ವಿನೀತ ಭಾವಔರೆದ ಲೋಕಾದಿತ್ಯನಾಡಿದ ಮಾತುಗಳನ್ನು ಕೇಳಿ ಸಭೆಗೆ 
ಸಭೆಯೇ ತಲೆದೂಗಿತ್ತು. ಚಕ್ರವರ್ತಿಗಳಂತೂ ಹುದುಗಲಾಗದೆ ಕಣ್ಣುಗಳಲ್ಲಿ 
ತುಳುಕುವಷ್ಟು ಸಂತೋಷ. ಆ ಸ೦ತೋಷದಲ್ಲೇ ಹೇಳಿದರು : 

“ಬಂಕರಸರ ಮಕ್ಕಳಿಗೆ ತಕ್ಕ ಹಾಗೆ ಮಾತಾಡಿದ್ದೀರಿ. ನಿಮ್ಮನ್ನು ಹಡೆದವರ 
ಶ್ರಮ ಸಫಲವಾಯಿತು” ಎಂದು ಹೇಳಿ, ಓಲಗಸಾಲೆಯ ಅಂಗಳದಲ್ಲಿ ಸಸ್ಯದ 
ಮಡಿ ಮಾಡಿಸಿದುದರ ಉದ್ದೇಶವನ್ನು ಸಭೆಗೆ ವಿವರಿಸಿ- 

“ಈ ಪರೀಕ್ಷ ಲೋಕಾದಿತ್ಕರು ಜಯಶೀಲರಾಗಿದ್ದಾರೆ. ಆದುದರಿಂದ 
ಅವರಿಗೆ ಸೇನಾಧಿಪತ್ಯವನ್ನು ಕೊಡಬಹುದೆಂಬುದು ನಮ್ಮ ಅಭಿಪ್ರಾಯ. 
ನಮ್ಮ ಈ ಅಭಿಪ್ರಾಯ ಸಚಿವ ಮಂಡಲಿಗೂ, ಉಳಿದ ದಳಪತಿಗಳಿಗೂ 
ಒಪ್ಪಿಗೆಯಾದೀತೆಂದೇ ನಾವು ನಂಬಿದ್ದೇವೆ. ಎರುದ್ಧಾಭಿಪ್ರಾಯ ಉಳ್ಳವರಿದ್ದರೆ. 
ನಿಸಂಶಯವಾಗಿ, ನಿರ್ಭಯವಾಗಿ ಸೂಚಿಸಬಹುದು. ಮುಖ ಮರ್ಯಾದೆಗಾಗಿ. 
ಚಕ್ರವರ್ತಿಗಳ ಮಾತು ಎಂಬ ಕಾರಣಕ್ಕಾಗಿ ಯಾರೂ ತಮ್ಮ ಅಭಿಪ್ರಾಯವನ್ನು 
ವ್ಯಕ್ತಪಡಿಸದೆ ಇರಬಾರದು. ಇದು ಚಕ್ರವರ್ತಿಗಳ ಆಪ್ತ ವಿಷಯವಲ್ಲ. ರಾಷ್ಟಕ್ಕೆ 
ಸಂಬಂಧಿಸಿದ ಸಮಸ್ಯೆ ಆದುದರಿಂದ ಇಂಥ ವಿಷಯದಲ್ಲಿ ತೋರಿಕೆಯ 
ಏಕಾಭಿಪ್ರಾಯ, ದಾಕ್ಷಿಣ್ಯದ ಅಂಗೀಕಾರ, ಪರಿಣಾಮದಲ್ಲಿ. ರಾಷ್ಟಗೌರವ 
ನಾಶಕ್ಕೆ, ಏಕೆ ರಾಷ್ಟಕ್ಕೇ' ಪಾನಿಕರಚೆಗೆ ಪರಿಣಮಿಸಬಹುದು. ಆದುದರಿಂದ 
ಸೇನಾಧಿಪತಿಯನ್ನು ಆರಿಸುವ ಗುರುತರ ಹೊಣೆಗಾರಿಕೆಯನ್ನು ನಮಗೇ 
ಒಪ್ಪಿಸಿದ್ದರೂ ಸಚಿವ ಮಂಡಲಿ, ಉಳಿದ ಮಾನ್ಯ ದಳಪತಿಗಳು ತಮ್ಮ 
ಸಷ್ಟಾಭಿಪ್ರಾಯವನ್ನು ಸೂಚಿಸಬೇಕು. ನಮ್ಮ ಆಯ್ಕೆ ಮಿಗ ಸಮ್ಮತವಾದರೆ 
ಸಂತೋಷ, ಆಗದಿದ್ದರೆ ದುಃಖವಿಲ್ಲ? 

- ಎಂದು ಹೇಳಿದರು ಚಕ್ರವರ್ತಿಗಳು. 

ಚಕ್ರವರ್ಶಿಗಳಾಡಿದ ಮಾತು “ಕೇಳಿ ಅನಿರೀಕ್ಷಿತವಾಗಿ ಗೌರವ ಒದಗಿದುದನ್ನು 
ಲೋಕಾದಿತ್ಯನಂತೆ, ಸಭೆಗೆ ಸಭೆಯೇ ಚಕಿತವಾಯಿತು. 


| 
| 


| 


ನೃಪತುಂಗ ೧೧೩ 


ಲೋಕಾದಿತ್ನ ಬಂಕಸರಸ ಮಗನೆಂಬ ಕಾರಣಕ್ಕಾಗಿ ಎಲ್ಲರಿಗೂ ಆತನ 
ಮೇಲೆ ಗೌರವವಿತ್ತು ಬಂಕರಸರ ಕೈಕೆಳಗೆ ನುರಿತ ಆತ ಉತ್ತಮ ಸೇನಾಧಿಪತಿ 


' ಯಾಗಬಲ್ಲನೆಂಬ ಭರವಸೆಯೂ ಇತ್ತು. ಆ ದಿನ ಸಭೆಯಲ್ಲಿ ಆತನಾಡಿದ 
' ಮಾತು ಎಲ್ಲರ ಮನವನ್ನೂ ಒಪ್ಪಿಸಿತು. “ಆದರೂ ಮಿಹಿರಬೋಜನಂಥವನ 


ಮೇಲೆ ದಾಳಿ ಮಾಡಿಕ "ಸೇನೆಯ ಆಧಿಪತ್ಯ ವಹಿಸಬಲ್ಲನೇ? ಆ 


ಮಹತ್ವದ ಹೊಣೆ ಹೊರುವ ವಯಸ್ಸೇ ಅವನಿಗೆ? ಪಟಿಕ ಅದೊಂದು ಸಣ್ಣ 


| ಕಾರಣಿಕ್ಕಾಗಿ ಚಕ್ರವರ್ತಿಗಳ ಆಯ್ಕೆಯನ್ನು ಸಾಧುವಲ್ಲವೆನ್ನ! ಬಹುದೇ? ಆ 


| 


ಮನಸ್ಸು ಯಾರಿಗೂ ಬರಲಿಲ್ಲ. ಎಲ್ಲರೂ ಚಕ್ರವರ್ತಿಗಳ ಆಯ್ಕೆ. ನ್ಯಾಯವೆಂದೇ 


| ಒಪ್ಪಿದರು. 


” ರೋಕಾದಿತ್ಶನೇ ತನಗೆ ಸಂದ ಗೌರವದಿಂದ ಪುಲಕಿತನಾಗಿ ಹೆಮ್ಮೆಯಿ೦ದ 


 ಹಿಗ್ಗಿದರೂ, ಆ ಭಾವವನ್ನು ಬದಿಗೆ ಸರಿಸಿ, ಎದ್ದು ನಿಂತು ಸಿಂಹಾಸನಕ್ಕೆ, 
| ಸಜೆಗೆ ವಂದಿಸಿ- 


“ಮಹಾಪ್ರಭುಗಳು, ನನ್ನಲ್ಲಿ, ನಮ್ಮ ಹಿರಿಯರಲ್ಲಿ ತಮಗಿರುವ ಅಪಾರ 
ವಿಶ್ವಾಸವನ್ನು ಈ ಸೇನಾಧಿಪತ್ಕಕ್ಕೆ ನನ್ನೆನ್ನು ಆಯುವ ಅನುಗ್ರಹ ಮಾಡಿ 
ಸೂಚಿಸಿದ್ದಾರೆ. ಸಭೆಯೂ ಅದಕ್ಕೆ" ಸೆಮ್ಮತಿಯೆತ್ತು ನನ್ನನ್ನು ಆಶೀರ್ವದಿಸಿದೆ. 
ಅದಕ್ಕೆ ನಾನು ಕೃತಜ್ಞ ಆದರೂ ಮೆಹಾಪೆಭುಗಳಲ್ಲಿ ನನ್ನ! ಜ್‌ ಬಿನ್ನಹ.... ೌ 

ಸುನು ಹೇಳಿ” 

“ಅವಿನಯವನ್ನು ಮನ್ನಿಸಬೇಕು. ಇಲ್ಲಿ ನೆರೆದ ಹಿರಿಯರಲ್ಲಿ ನಾನು 
ವಯಸಿನಲ್ಲಿ, ಯೋಗ್ಯತೆಖಲ್ಲಿ ತುಂಬಾ ಚಿಕ್ಕವನು. ಆದುದರಿಂದ, ಚಕ್ರವರ್ತಿಗಳು 
ಹಿರಿಯರು ಯಾರನ್ನಾದರೂ ಆಧಿಪತ್ಯಕ್ಕೆ ನೇಮಿಸಿದರೆ, ನಾನವರನ್ನು 
ಅನುಚರನಾಗಿ ಜೋಳದ ಪಾಳಿಯ Tek 'ಶೀರಿಸುತ್ತೇನೆ. ನನ್ನ ಮೇಲೆ ಕೃಪೆ 
ದೋರಿದ ಸಿಂಹಾಸನದ ಕೀರ್ತಿಗೆ ಕಲಂಕ ಬರದಂತೆ, ಪ್ರಭುಗಳ ಉಪ್ಪು 
ತಿಂದು ಬೆಳೆದ ಮೈಯನ್ನು ಸಮರಾಂಗಣದಲ್ಲಿ ಸವೆಸುತ್ತೇನೆ. ಈ ಮನ್ನಣೆಯನ್ನು 
ಪ್ರಭುಗಳು ಅನುಗಹಿಸಬೇಕು. Kg 

ಆತನ ಮಾತು ಸಭೆಯನ್ನು ಮತ್ತಷ್ಟು ಮೆಚ್ಚಿಸಿತು. ಪ್ರಧಾನಮಾತ್ಯರೇ 
ಹೇಳಿದರು- 

“ವೀರಕ್ಕೆ ವಿನಯ ಭೂಷಣವೆಂದು ಆಡುತ್ತಾರೆ. ಅದರ ಸೊಗವನ್ನು 
ನಾವಿಂದು ಲೋಕಾದಿತ್ಕರ ನಡೆನುಡಿಯಲ್ಲಿ ಕಂಡು, ಸ್ಸ್‌ ಆನಂದಿಸಿದೆ. 
ಚಕ್ರವರ್ತಿಗಳು ಅನುಗ್ರಹಿಸಿದ ಗೌರವಕ್ಕೆ ಲೋಕಾದಿತ್ಕರು ಸರ್ವಥಾ ಪಾತ್ರ 
ರೆಂಬುದು ಸಬೆಗೆ ನಂಬಿಕೆಯಾಗಿದೆ. ಸಚೆಯ ಆಯ್ಕೆಯನ್ನು ಲೋಕಾದಿತ್ಕರು 
ಸ್ವೀಕರಿಸಬೇಕು. ks 7 


೧೧೪ ನೃಪತುಂಗ | 


“ನಿಜ ನಿಜ” ಎಂದು ಉಳಿದವರೂ ತಲೆಹಾಕಿದರು. 

“ಮಹದಾಶೀರ್ವಾದ” ಎಂದು ಸಿ೦ಹಾಸನಕ್ಕೂ, ಸಭೆಗೂ ಮತ್ತೆ ಮಣಿದ 
ಲೋಕಾದಿತ್ಯ. 

ಬಳಿಕ "ಚಕ್ರವರ್ತಿಗಳೇ ಸ್ವಹಸ್ಮದಿ೦ದ ಲೋಕಾದಿತ್ಯನಿಗೆ ಸೇನಾಧಿಪತ್ಯ 
ಸೂಚಕವಾದ ವಸ್ತ, ಶಿರೋಭೂಷಣ, ಅಸ್ತಗಳನ್ನಿತ್ತು. ನೀರವೀಳಯವನು, 
ನೀಡಿದರು. ಕಹಳೆಗಳು ಕೂಗಿ, ಬೇರಿಗಳು್‌ಜೊಳಗಿ' ಜಗತ್ತಿಗೆ ಸುದ್ದಿಯನ್ನು 
ಸಾರಿದವು. 

ಲೋಕಾದಿಪತ್ಯ ಸಿ೦ಹಾಸನದಿದಿರು ಮಂಡಿಯೂರಿ, ಎದೆಯಲ್ಲಿ ತುಂಬಿ 
ಬಂದ ಭಾವದ ವೇಗಕ್ಕೆ ದೃಢವಾದ ಮೈ ನಸುಕಂಪಿಸುತ್ತಿರಲು, ಕೃತಜ್ಞತೆಯ 
ಅಶ್ರುಗಳನ್ನು ಸುರಿಸುತ್ತಾ ಹೇಳಿದ- 

"ಪ್ರಭೂ, ನಾನು ನಿಮ್ಮ ಕರುಣೆಯ ಕಂದ, ಗೆಲುವಾಗಲೆಂದು ಹರಸಿ, 

ವ ಸಿಂಹಾಸನಕ್ಕೆ ನನ್ನ ಮೈಮೀಸಲು; ನನ್ನ ಹೃದಯ ಚಕ್ರವರ್ತಿಗಳ 
ಪಾದಾರವಿಂದಕ್ಕೆ" ಅರ್ಪಿತ.” 

ಆ ಹೊತ್ತಿನಲ್ಲಿ ಚಕ್ರವರ್ತಿಗಳಿಗೆ ಏಕೋ ರಾಜಕುಮಾರನ ನೆನಪಾಯಿತು. 
“ಇವನು ಮಗನಾಗಿದ್ದರೆ... .)' ಎನಿಸಿ ಮನಸ್ಸು ಒಳಗೇ ಮುದುಡಿಕೊಂಡಿತು. 

“ನಿಮ್ಮ ಸೇನಾಧಿಪತ್ಯಕ್ಕೆ ಶುಭವಾಗಲಿ, ನಿಮ್ಮ ಸೇನೆಗೆ ಜಯವಾಗಲಿ” 

-- ಎಂದು ಹರಸಿದರು. ಅಂದಿನ ಓಲಗ ಮುಗಿಯಿತು. 


೧೪ 


ಅ೦ದು ರಾಜಸಭೆಯಲ್ಲಾದ ಘಟನೆ ರಾಜಕುಮಾರ ಕೃಷ್ಣನ ಕಣ್ಣು 
ತೆರೆಸುವ ಬದಲು, ಕ್ರೋಧಕ್ಕೆ ಮಸೆಗಲ್ಲಾಯಿತು. "ಅಪಮಾನ, ಅಪ ಪಮಾನ' 
ಎಂದು ಬುಸುಗುಡುತ್ತಿತ್ತು. "ಹೋಧದ "ಕಾಲಸರ್ಪ ಅವನ ಹೃದಯದಲ್ಲಿ 
“ಅರಸುಗುವರನಿಗಿ೦ತ, "ಸಿಂಹಾಸನಕ್ಕೆ ವಾರಸುದಾರನಾದ ಔರಸ ಪ್ರತ ತ್ರನಿಗಿಂತ, 
ಆಸ್ಫಾನ ಕರಣಿಕರರಿಗೆ, ಹೆಚ್ಚಿನ ಮನ್ನಣೆಯೇ? ತುಂಬಿದೋಲಗದಲ್ಲಿ ತಂದೆಯೇ 
ಮಗನ ಅವಮಾನ ಮಾಡುವುದೇ?' ಎಂಬ ಅಪಮಾನದ "ಭಾವನೆಯ 
ಉರಿ ಮಸಗಿ, ಅವನ ಮಿದುಳು ಗುರಿಯರಿಯದ ಪ್ರತೀಕಾರಕ್ಕೆ 
ಹಾತೊರೆಯುತ್ತಿತ್ತು. ಪ್ರತೀಕಾರ ಭಾವನೆಯ ಕರಗವನ್ನು ಹೊತ್ತು ತಂದೆ 
ಮೊಗದೋರಡೆ ಅರಮನೆಯ ಸುತ್ತಾಡುತ್ತಿದ್ದ ಕೃಷ್ಣ. 


ತಾ 


ನೃಪತುಂಗ ೧೧೫ 


ಅವನ ಆ ರೀತಿಯನ್ನು ಕಂಡು ಚಕ್ರವರ್ತಿಗಳ ಹೃದಯಕ್ಕೆ ಅಪಾರ 
ವಥೆಯಾಯಿತು. ಯೌವ್ವರಾಜ್ಯಾಭಿಷೇಕಕ್ಕೆ ಯೋಗ್ಯವಾದ ವಯಸ್ಸು ಬಂದರೂ, 
ರಾಜಕುಮಾರನಿಗೆ ಇನ್ನೂ ತಮ್ಮ ಹೃದಯವನ್ನು ಅರಿತುಕೊಳ್ಳುವ ಬುದ್ಧಿ 
ಬರಲಿಲ್ಲವಲ್ಲಾ ಎಂದು ನೊಂದರು. ಮಗೆ ಮೊಗಡೋರದೆ, ಸಿಡುಕುತ್ತಾ 
ಅಲೆವ ರಾಜಕುಮಾರನನ್ನು ಕರೆಸಿ ಬುದ್ಧಿ ಹೇಳಿ, ಅವನ ಹೃದಯದಲ್ಲಿ 
ಮೂಡಿದ ಕ್ರೋಧವನ್ನು 'ಣಿಸಬೇಕು ಎನಿಸಿತು. ಆದರೆ “ಅದರಿಂದ 
ರಾಜಕುಮಾರನ ಮೇಲೆ” ಒಳ್ಳೆಯ ಪರಿಣಾಮವಾಗುವುದಕ್ಕಿಂತ ಹೆಚ್ಚಾಗಿ, 
ತಮ್ಮ ದುರ್ಬಲತೆಯ ಪ್ರದರ್ಶನ ಮಾತ್ರವೇ ಆಗಬಹುದು ಎನಿಸಿ 
ಸುಮ್ಮನಾದರು. 

ತಮ್ಮ ನಡತೆಯನ್ನೇ ತಾವು ಒರೆಗಿಟ್ಟು ನೋಡಿಕೊಂಡರು ಚಕ್ರವರ್ತಿಗಳು. 
“ವಯಸಿಗೆ ಬಂದ ಮಗನನ್ನು ರಾಜಕುಮಾರನನ್ನು ಹಾಗೆ ತುಂಬಿಡೋಲಗದಲ್ಲಿ 
ಮುಖೆಬ ಜಗಖ೫ಡಿದುದು ESE ಕೃಷ್ಣ ಎಷ್ಟು 
ನೊಂದುಕೊಂಡನೋ ಆ ಗಳಿಗೆಯಲ್ಲಿ' ಎಂದು ತಂದೆಯ ಮನ 'ನೊಂದರೆ. 
“ಚಕ್ರವರ್ತಿಗಳು ಮಾಡಿದುದು ಸರಿಯಾಯಿತು. ಇಲ್ಲವಾದಲ್ಲಿ ಚಕ್ರವರ್ತಿಗಳು 
ಮಗನಿಗಾಗಿ ಆಸ್ಲಾನದ ಸಂಪ್ರದಾಯವನ್ನು ಮುರಿದರು ಎಂಬ ) ಅಪಖ್ಯಾತಿ 
ಬರುತ್ತಿತ್ತು ಅಲ್ಲದೆ ಶಿಧಕಾರಿಗಳಿಗೆ ತಮ್ಮ ಕರ್ತವ್ಯ ಮಾಡುವುದಕ್ಕೂ ಭೀತಿಯಾಗಿ 
ಅರಸ ರ ರಾಜಕುಮಾರನ ಚಿತ್ರ ಹರಿದಂತೆ ನಡೆವ ಚಲಪತ ಬರುತ್ತಿತ್ತು. 
ಮಾಡಿದುದು ತಪ್ಪಲ್ಲ, ಗ ಎಂದಿತು ಚಕ್ರವರ್ತಿ ಚಿತ್ತ. ಚಕ್ರವರ್ತಿಗಳು 
ಚಕ್ರವರ್ತಿಯಾಗಿ ಮಾಡುವ ಕರ್ತವ್ಯವನ್ನು ಮಾಡಿದಂತೆ, ತಂದೆಯ ಹೃದಯ 
ಮಗನಿಗಾದ ಮುಖಭಂಗಕ್ಕಾಗಿ “ಜೇಯುತಿತ್ತು ಕರ್ತವ್ಯ-ವಾತ್ಸಲ್ಯಗಳ 
ಹೋರಾಟದಲ್ಲಿ ಚಕ್ರವರ್ತಿಗಳ ಹೃದಯ ತಲ್ಲಣಿಸಿ, 4 ಪ್ರಿಯವಚನದ ತ 
ಬಯಸಿಸುಯ್ಯುತ್ತಿತ್ತು - “ಲಕ್ಷ್ಮ . ನೀನೀಗ ಇರಬೇಕಾಗಿತ್ತು... ಲ್‌ 
ಲಕ್ಷ್ಟಾ' ಎಂದು. "ಬರಿದಾದ" ಅಂತಃಪುರದಲ್ಲಿ ಸುಳಿವೆ E's 
ಮಾರ್ದನಿಸಿತು ಸದ್ದಿಲ್ಲದೆ ಸುಯ್ಯುವಂತೆ. 

ಅಂದು ಓಲಗಸಾಲೆಯಲ್ಲಿ ಡದ ಆ ಘಟನೆ ಓಲಗಸಾಲೆಯಲ್ಲೇ 
ಉಳಿಯದೆ ಬಾಯಿಂದ ಬಾಯಿಗೆ ದಾಟಿ ರಾಜಧಾನಿಯಲ್ಲೆಲ್ಲಾ ವ್ಯಾಪಿಸಿತು. 
ಚಕ್ರವರ್ತಿಗಳ ನಿಷ್ಪಕ್ಷಪಾತ ವರ್ತನೆ, ಕರ್ತವ್ಯನಿಷ್ಠೆಯನ್ನು ಕಂಡು ಸಾಮಾನ್ಯವಾಗಿ 
ಎಲ್ಲರಿಗೂ ಸಂತೋಷವಾದರೂ, ಚಕ್ರವರ್ತಿಗಳು ತಾಗ ತುಂಬಿದ ಸಭೆಯಲ್ಲಿ 
ರಾಜಕುಮಾರರ ಮುಖಭಂಗ 'ಮಾಡಬಾರದಾಗಿತ್ತು ಎನ್ನು ವವರೂ 
ಇಲ್ಲದಿರಲಿಲ್ಲ. ಆದರೆ ತ೦ದೆ ಮಕ್ಕಳ ನಡುವೆಯಾದ ಈ. ಘರ್ಷಣೆಯಿಂದ 
ಬೇರೊಂದು. ಬಗೆಯ ತೃಪ್ತಿಯನ್ನು, "ಸಂತೋಷವನ್ನು ಅನುಭವಿಸುವ ಜನರೂ 


೧೧೬ ನೃಪತುಂಗ 


ಜಧಾನಿಯಲ್ಲಿ ಇಲ್ಲದಿರಲಿಲ್ಲ. ಹೂ ಗಿಡಗಳ ನಡುವೆ ಅಲ್ಲಲ್ಲಿ ಬೆಳೆದ 
ಮುಳ್ಳು ಗಿಡಗಳಂತೆ ರಾಜ ಧಾನಿಯಲ್ಲಿದ್ದ ಪರರಾಜ್ಯದ ಬೇಹುಗಾರರಿಗೆ ಈ 
ಸುದ್ದಿ ಉತ್ಸಾಹವನ್ನು ಉಂಟು ಮಾಡಿತು. ತಂದೆ ಮಕ್ಕಳ ವಿರಸದಲ್ಲವರು, 
ರಾಷ್ಟ್ರಕೂಟ ರಾಜ್ಯದ ಅಭೇದ್ಯವಾದ ಕೋಟೆಯಲ್ಲಿ "ಬಿರುಕನ್ನು "ಕ೦ಡು 
ಹರ್ಷಿಸಿದರು. ರಾಜಧಾನಿಯಲ್ಲಿದ್ದ ಪರರಾಜ್ಯದ ಪ್ರತಿನಿಧಿಗಳು ಎಷ್ಟು ಬೇಗ 
ಪ್ರ ಘಟನೆಯನ್ನು ತಮ್ಮ ಅನುಕೂಲಕ್ಕಾಗಿ ಉಪಯೋಗಿಸಿಕೊಳ್ಳಬಹುದೆಂದು 
ಲೆಕ್ಕ ಹಾಕತೊಡಗಿದರು. 

ಹಾಗೆ ಲೆಕ್ಕ ಹಾಕಿದ ಅನೇಕರಲ್ಲಿ ಚೇದಿಯ ಶಂಕರಗಣ, ನೊಳಂಬ 
ಮಂಗಿಯೂ ಇಬ್ಬರು. ಅವರ ಹೃದಯವೂ ಅಪಮಾನತಪ್ಪವಾಗಿ, ಪ್ರತೀಕಾರ 
ತೃಷಾಕಾತರವಾಗಿತ್ತು - ಚಕ್ರವರ್ತಿಗಳು ಸೇನಾಧಿಪತ್ಯ ಫನ್ನು ತಮಗೆ ತಪ್ಪಿಸಿ 
ಲೋಕಾದಿತ ನಿಗೆ ನೀಡಿದುದಕ್ಕಾಗಿ ಚಕ್ರವರ್ತಿಗಳ ಬಳಗಕ್ಕೆ ಸೇರಿದ ಚೇದಿಯ | 
ಶಂಕರಗಣ ಸೇನಾಧಿಪತ್ಯ ತನಗಲ್ಲದೆ ಬೇರಾರಿಗೂ ಡೊಶೆಯದಂದ ನಂಬಿದ್ದ. 
ಅವನ ದೃಷ್ಟಿಯಲ್ಲಿ ಪ್ರಕ ಸ್ಥಾನಗಳು, ಚಕ್ರವರ್ತಿಗಳ ಆಪ್ತರಿಗೆ, ನೆಂಟರಿಗೆ 
ಮೀಸಲು ಸ ಸ್ಥಾನಗಳು. ಅವರಿರುವಾಗ ಅದು ಇತರರ ಕೈ ಸೇರಿದರೆ. ಇವರ 
ಅಪಮಾನ ಮಾಡಿದಂತೆ. ಎಂತಲೇ ಅವನು ಅಪ ಪಮಾನದ ಕುದಿಯಲ್ಲಿ ಸಿಕ್ಕಿ 
ಬೇಯುತ್ತಿದ್ದ. 
ನೊಳಂಬ ಮಂಗಿಯ ವ್ಯಥೆಯ ರೀತಿಯೆ ಬೇರೆ. ನೊಳಂಬ ಮಂಗಿ, 

ತೋರಿಕೆಗೆ ರಾಷ್ಟ್ರಕೂಟರ ಸ ಸಾಮಂತರಾಗಿದ್ದು, ಗಂಗ ದೊರೆ ನೀತಿಮಾರ್ಗನ 
ಸೋದರಿ ಜಾಯಬ್ಬೆಯನ್ನು ಕೃಹಿಡಿದುದರ ಫಲವಾಗಿ ಗ೦ಗಾಭಿಮಾನಿಯಾಗಿದ್ದ 
ನೊಳಂಬ ದೊರೆ ee ಬಳಗಕ್ಕೆ ಸೇರಿದವನು. ತನಗೆ ಸೇನಾಧಿಪತ್ಯ 
ದೊರೆತರೆ ಸಮಯ ಬಂದಾಗ, ರಾಷ್ಟ್ರಕೂಟ ರಾಜ್ಯದ ಬೆನ್ನಲ್ಲಿ ಹೊಕ್ಕು 
ಕರುಳಿರಿದು ಗಂಗರ ಹಿತಬಗೆಯಲೆಂದು : ಬಂದಿದ್ದ. ಆವಕ ಲೋಕಾದಿತ್ಯನಿಗೆ 
ಸೇನಾಧಿಪತ್ಯ ದೊರೆತುದರಿಂದ, ಆ. ಅವಕಾಶ ತಪ್ಪಿ ಬೇರೆಲ್ಲಿ ಸುಳುವು ದಾಫಿ 
ಕಾಣುವುದೆಂದು ಹುಡುಕುತ್ತಿದ್ದ. ಅಪಮಾನದ ಭಾವನೆಯಿಂದ ಕುರುಡಾಗಿದ್ದ 
ಶಂಕರಗಣ ಬಹುಬೇಗ ಇವನ ತೋರಿಕೆಯ ಸಹಾನುಭೂತಿಗೆ ಮರುಳಾಗಿ. 
ಇವನ ಕೈತವದ ಕೈಗೊಂಬೆಯಾಗಿದ್ದ. ಅವನ ಮೂಲಕ ತನ್ನ ಕಾರ್ಯ 
ಸಾಧಿಸಬೇಕೆಂದಿದ್ದ ಶ್‌ ಚಕ್ರವರ್ತಿ-ರಾಜಕುಮಾರರ ಹವನ 
ವಿರಸದ ಘಟನೆ ಮತ್ತಷ್ಟು ಸಂತೋಷವನ್ನುಂಟು ಮಾಡಿತು. ಶಂಕರಗಣನ 
ಮೂಲಕ ರಾಜಕುಮಾರನ ಬೇಟೆಯಾಡಲು ಲೆಕ್ಕ ಹಾಕಿದ. | 


ನೃಪತು೦ಗ ೧೧೭ 


ಆದರೆ ಮರುದಿನವೇ ರಾಜಧಾನಿಯಿಂದ ಹೊರಡಲಿದ್ದ ಸೇನೆಯೊಂದಿಗೆ 
ತಾನೂ ಹೋಗಬೇಕಾದುದರಿ೦ದ ಶಂಕರಗಣನನ್ನು ಅನಾರೋಗ್ಯದ ನೆಪಮಾಡಿ 
ಕೊಂಡು ಹಿಂದೆ ಉಳಿಯಲು ಹೇಳಿ, ಆತ ಹೇಗಾದರೂ ರಾಜಕುಮಾರ 
ನೊಂದಿಗೆ ಆಪಳೆ ಬೆಳೆಸಿ, ಆತನ ಮನಸ್ಸನ್ನು ಚಕ್ರವರ್ತಿಗಳ ವಿರುದ್ಧ 
' ತಿರುಗಿಸಬೇಕೆಂದೊ, ಒಮ್ಮೆ ರಾಜಕುಮಾರನೆನ್ನು. ತಮ್ಮ ಗುಂಪಿಗೆ ಸೇರಿಸಿ 
ಕೊಂಡರೆ, ಬಳಿಕ ಅಂದು ಸೇನಾಧಿಪ ಪತ್ಯದ ವಿಷಯದೆಲ್ಲಿ ಚಕ್ರವರ್ತಿಗಳು 
ಮಾಡಿದ ಅಪಮಾನಕ್ಕೆ ಮುಯ್ಯಿ ತೀ ರಿಸುವುದು ಸುಲಭವಾಗುವುದೆಂದೂ 
ಬಸಿದ: ಕ್ರೋಧದಿಂದ ಕುರುಡಾದ ಶಂಕರಗಣ ಮಂಗಿಯ ಮಾತಿನಂತೆ 
| ನಡೆಯಲು ಸಿದನಾದ. 
ಮರುದಿನವೇ ರಾಷ್ಟ್ರಕೂಟ ಸೇನೆ ರಾಜಧಾನಿಯಿಂದ ಭರುಕಚ್ಛದತ್ತ 
ಯಾತ್ರೆ ಮಾಡಿತು. ಉಳಿದೆಲ್ಲರೂ ತೆರಳಿದರೂ, ಶಂಕರಣಗನೊಬ ಅನಾರೋಗ್ಗದೆ 
| ಕಾರಣದ ಮೇಲೆ, ಕೆಲವು ಮಂದಿ ಆಪ್ತಭಟರೊಡನೆ ಹಿಂದೆ ಉಳಿದ. 
ಚಕ್ರವರ್ತಿಗಳ ನೆಂಟರ ಬಳಗಕ್ಕೆ ಸೇರಿದ ಶಂಕರಣಗಣನಿಗೆ ಅರಮನೆಯನ್ನು. 
' ಪ್ರವೇಶ: ಮಾಡುವುದು ಕಷ್ಟವಾಗಲಿಲ್ಲ. ಅಷ್ಟೇ ಮಟ್ಟಿಗೆ ಅಪಮಾನ ಜ್ವಾಲೆಯಲ್ಲಿ 
ಸಿಲುಕಿ ಕುದಿಯುತ್ತಿದ್ದ ರಾಜಕುಮಾರನ ಮನಸನ್ನು ಸವಿನುಡಿಗಳಿಂದ 
ಒಲಿಸಿಕೊಳ್ಳುವುದೂ' ಕೆಷವಾಗಲಿಲ್ಲ. ತನ್ನ ಬಗ್ಗೆ ಆಪಾರಿ ವಿಶ್ವಾಸ, ಅನಂತ 
ಸಹಾನುಭೂತಿ, ವಿಶೇಷ ರವಗಳನ್ನು ತೋರಿಸುತ್ತಿದ್ದ ಶಂಕರಣಗನ ಸಕ್ಕ 
ರಾಜಕುಮಾರ ಸೋತುಹೋದ. ದಿನದಿನಕ್ಕೆ ಬೆಳೆಯಿತು ಅವರ ಸ್ನೇಹ- 
ಒಣಹುಲ್ಲಿನಲ್ಲಿ ವೇಗವಾಗಿ ಹಬ್ಬುವ ಬೆಂಕಿಯಂತೆ. | 
ಮಹಾರಾಣಿಯವರು ಸ ಸ್ಪರ್ಗಸ್ಥರಾದ೦ದಿನಿಂದ ಚಕ್ರವರ್ತಿಗಳ ಪಾಲಿಗೆ . 
ಅರಮನೆ ಅರಮನೆಯಾಗದೆ ಅ 4 ಬಗೆಯ ಪರ್ಣ ಶಾಲೆಯಾಗಿತ್ತಾದುದ 
ರಿಂದ, ಅಲ್ಲಿ ಎಲಾಸಕ್ಕೆ ಹೆಚ್ಚು ಆಸ್ಪದವಿರಲಿಲ್ಲ. ಆದರೆ ರಾಜಕುಮಾರನಿಗೆ 
ಜನ್ಮತಃ ಬಂದ ಸುಖೋಪಭೋಗದ ಬಯಕೆ. ಯೌವನದ ಕಾವು ತುಂಬಿದ 
| ಮೈಯಲ್ಲಿ ಮತ್ತಷ್ಟು ಪ್ರಬಲವಾಗಿ, ತೃಪಿಗೆ ಅವಕಾಶವಿಲ್ಲದೆ, ಅವನೆದೆಯಲ್ಲಿ 
ಬುಟ್ಟಿಯಲ್ಲಿಟ್ಟ” ಸರ್ಪದಂತೆ ಬುಸುಗುಟ್ಟುತ್ತಿತ್ತು. ರಾಜಕುಮಾರನ ಈ 
ದೌರ್ಬಲ್ಯವನ್ನು ಕ೦ಡುಕೊಳ್ಳಲು ಶಂಕರಗಣನಿಗೆ ಬಹುಕಾಲ ಬೇಕಾಗಲಿಲ್ಲ. 
ಈ ದೌರ್ಬಲ್ಯದ ಎಳೆ ಸಿಕ್ಕಕೂಡಲೇ ಸಣ್ಣಗೆ ಅದಕ್ಕೆ ಗಾಳಿ ಹಾಕತೊಡಗಿದ. 
ಒಮ್ಮೆ ರಾಜಕುಮಾರನ ಉಡುಪು ನೋಡಿ - “ಮುಂಡೆ ಚಕ್ರವರ್ತಿಗಳಾಗುವವರು 
ಇಂಥ ಉಡುಪು ಧರಿಸುವುದೇ. ನೋಡಿದ ಜನರೇನಂದಾರು ರಾಜಕುಮಾರ. 
ಊಹೂ-ಆ ಮುತ್ತಿನ ಹಾರದೊಂದಿಗೆ ವಜ್ರದ ಪದಕದ ಪಚ್ಚೆಯ ಸರವಿದ್ದರೆ 
ಹೆಚ್ಚು ಸೊಗಸು” “ಎಂದು ರಾಜಕುಮಾರ. ಹೆಚ್ಚು ಆಭರಣ ಧರಿಸುವಂತೆ 
ಮಾಡಿ- 


೧೧೮ ನೃಪತುಂಗ 


“ರಾಜಕುಮಾರರ ಸೌಂದರ್ಯವೀಗ ಕುಂದಣವಿಕ್ಕದ ರತ್ನಕಾಂತಿಯಂತಿದೆ. 
ಆದರೆ ನನಗೊಂದೇ ವ್ಯಥೆ ರಾಜಕುಮಾರ” ಎನ್ನುವನು ಸಣ್ಣ ಮುಖ 
ಮಾಡಿಕೂಂಡು. 

“ಏನು, ಏನು ವ್ಯಥೆ ಶ೦ಕರಗಣ ನಿನಗೆ?” ಎಂದು ಸ್ನೇಹಿತನಿಗೆ ಏನು 
ವ್ಯಥೆಯೋ ಎಂಬ ಆತುರತೆಯಿಂದ ಕೇಳುವನು ರಾಜಕುಮಾರ. 

“ದೊಡ್ಡ ಚಿಂತೆಯೇನೂ ಇಲ್ಲ. ರಾಜಕುಮಾರರ ಈ ರೂಪ, ವೈಭವ, 
ಪ್ರಾಯ ಕಾಡು ಬೆಳದಿಂಗಳವಾಗುತ್ತಿದೆ ಎಂದಷ್ಟೇ ವ್ಯಥೆ. ಬರೀ ಸ 
ನೂ ಮೆಚ್ಚಿದರಾಯಿತೇ?'' ಎನ್ನು ವನು ಶಂಕರಗಣ. 

“ನನ್ನ ರೂಪು. ವೈಭವವನ್ನು ನೋಡಿ ಮಿತ್ರರು ಮೆಚ್ಚಿದರೆ ಸಾಲದೇ?” 

“ಸಾಲದು ರಸ ಸೌಂದರ್ಯವತಿಯರು ಕಾಡಿಗೆಗಣ್ಣಿನ 
ಮೆಚ್ಚುಗೆಯ ಉಡುಗೊರೆಯಿಲ್ಲದೆ, ರೂಪು, ಯೌವನ ಸಾರ್ಥಕವಾಗುವುದಿಲ್ಲ. 
ನಿಮ್ಮ “ಸೌಂದರ್ಯವನ್ನು ನಾನು ನೋಡಿ ಮೆಚ್ಚುವುದೂ, ಅಲಂಕಾರಸಾಲೆಯ 

ಕನ್ನಡಿ ಮೆಚ್ಚುವುದೂ ಎರಡೂ ಒಂದೇ!” 

ಎಂದು ನಿಟ್ಟುಸಿರುಬಿಡುವನು ಶಂಕರಗಣ. ಅವನ ಮಾತು, ಸುಯ್ಯುವ 
ನಿಟ್ಟುಸಿರು ರಾಜಕುಮಾರನ ಎದೆಯಲ್ಲಿ ಬಯಕೆಯ ಉರಿಯನ್ನು ಹೊತ್ತಿಸುವವು. 

ಇನ್ನೊಮ್ಮೆ ವಿಹಾರಕ್ಕೊ, ಬೇಟೆಗೋ ಸಿದ್ಧನಾಗಿ ನಿ೦ತ ರಾಜಕುಮಾರನನ್ನು 
ನೋಡಿ- 

“ಚಕ್ರವರ್ತಿಗಳಿಗೆ ವಂದನೆಗಳು” ಎನ್ನುವನು. ಅವನ ಮಾತು ಕೇಳಿದ 
ರಾಜಕುಮಾರ, ಆ ಸ್ತುತಿಯಿಂದ ಪ್ರ ಪ್ರಸನ್ನನಾಗಿ 

“ಇನ್ನೂ ಯುವರಾಜನೇ ಆಗದವನನ್ನು ಚಕ್ರವರ್ತಿ ಎನ್ನುವುದು ಯಾವ 
ಚದುರು ಶ೦ಕರಗಣ9" ಎನ್ನುವನು. 

“ಚದುರಲ್ಲ ರಾಜಕುಮಾರ, ಮನದ ಆಸೆಯನ್ನು ಬೇಡಬೇಡವೆಂದರೂ 
ಹಾಳು ನಾಲಗೆ. ನುಡಿಯುತ್ತದೆ. ನಿಮ್ಮನ್ನು ಚಕ್ರವರ್ತಿಗಳಾಗಿ ಕಾಣಬೇಕೆಂದು 
ನನಗಿರುವಷ್ಟೇ ಆಸೆ ತಮಗೂ ಇಲ್ಲವೇ '`ಾಜಕುಮಾರ?” 

“ಚಕ್ರವರ್ತಿ ಪದವಿ ಯಾರಿಗೆ ಬೇಡ ಶ೦ಕರಗಣ. ಆದರೆ ಅಪ್ಪಾಜಿಯವರು 
ಜೀವಂತವಾಗಿರುವಾಗ ಅದಕ್ಕೆ ಬಯಸುವುದು ಅಶುಭ.” 

“ಚಕ್ರವರ್ತಿಗಳಿಗೆ ಅಶುಭ ಚಿ೦ತಿಸುವಂಥ ಘಾತುಕ ನಾನಲ್ಲ ರಾಜ 
ಕುಮಾರ. ಚಕ್ರವರ್ತಿಗಳು ಚಿರಾಯುಗಳಾಗಲಿ. ಆದರೂ....” 

“ಏನು ಆದರೂ ಶಂಕರಗಣ?” 

“ಚಕ್ರವರ್ತಿಗಳು ಜೀವಂತರಾಗಿದ್ದೂ ರಾಜಕುಮಾರರು ಚಕ್ರವರ್ತಿಗಳಾಗ 
ಬಹುದು - ಚಕ್ರವರ್ತಿಗಳು ಮನಸ್ಸು ಮಾಡಿದರೆ.” 


ನೃಪತುಂಗ ೧೧೯ 


“ಅದು ಹೇಗೆ ಸಾಧ್ಯ?” 

“ಎಷ್ಟೋ ಜನ ಚಕ್ರವರ್ತಿಗಳು ಮಕ್ಕಳು ಪ್ರಾಪ್ತವಯಸ್ಕರಾಗಿ, ರಾಜ್ಯಭಾರ 

ನಿರ್ವಹಿಸಲು ಸಮರ್ಥರಾದಾಗ, ರಾಜ್ಯತ್ಯಾಗ ಮಾಡಿ ತಾವೇ ಮಗನ 

' ಪಟ್ಟಾಭಿಷೇಕ ಮಾಡಿದುದನ್ನು ಇತಿಹಾಸ ಪುರಾಣಗಳಲ್ಲಿ ಕೇಳಿಲ್ಲವೇ? ನಿಮ್ಮನ್ನು 

ಕಂಡಾಗ ಹಾಗೇಕೆ ಆಗಬಾರದು ಎನಿಸುತ್ತದೆ.” 

| “ಅ೦ದರೆ ನನಗೆ ಅಷ್ಟು ವಯಸ್ಸಾಗಿದೆ ಎಂದು ನಿನ್ನ ಅಭಿಪ್ರಾಯವೇ 
'ಶಂಕರಗಣ? ನನಗಿನ್ನೂ ಹದಿನೇಳು ವಷ ೯ ಮಾತ್ರ” 

“ಅದು ಕಡಿಮೆಯಾಯಿತೆ ರಾಜಕುಮಾರ?” 

ಮ 

| “ಊಹೂ, ಚಕ್ರವರ್ತಿಗಳು ಸಿಂಹಾಸನಕ್ಕೆ ಬಂದಾಗ ಅವರಿಗೆ ಹನ್ನೆರಡು 

| ವರ್ಷ ವಯಸ್ಸಾಗಿರಲಿಲ್ಲವೇ? ಸಿಂಹಾಸನಕ್ಕೆ ರಲು ವಯಸ್ಸು ಮುಖ್ಯ ವಲ್ಲ 
ರಾಜಕುಮಾರ, "ಯೋಗ್ಯತೆ ಮುಖ್ಯ. ತಮಗೆ ಆ ಯೋಗ್ಯತೆ ನಲವೆಂದಾರು 

ತಾನೇ ಹೇಳಬಲ್ಲರು? ಅಲ್ಲದೆ ಮುಪಿನಲ್ಲಿ ಮುಕುಟವಿಟ್ಟುಕೊಂಡು ಮೆರೆದರೆ 

ಏನು ಸಾರ್ಥಕ "ರಾಜಕುಮಾರ? ವೃದ್ಧಾಪ್ಯದಲ್ಲಿ ವಿವಾಹ “ಮಾಡಿಕೊಂಡಂತೆ. 

ನಾನು ಹೇಳಬೇಕೆ? ಚಕ್ರವರ್ತಿಗಳಿಗೇ ಇದು ತಿಳಿದಿರಬೇಕು. ಕಿ 

“ಊಹೂ. ಅಪ್ಪಾಜಯವರ ದೃಷ್ಟಿಯಲ್ಲಿ ನಾನಿನ್ನೂ ಯುವರಾಜ ಪಟ್ಟ ಕ್ಷೇ 
ಅರ್ಹನಲ್ಲ.” 

-ಶಂಕರಗಣ ಬೀಸಿದ ಬಯಕೆ, ಭೋಗಗಳ ಬಲೆಯ ಮಿಗವಾಗಿ ಖಿನ್ನನಾಗಿ 
ಹೇಳಿದ ರಾಜಕುಮಾರ. 

“ಪಾಪ! ರಾಜಕುಮಾರರು ಆ ತಪ್ಪನ್ನು ಚಕ್ರವರ್ತಿಗಳ ಮೇಲೆ 
ಹಾಕಬಾರದು.” 

“ಮತ್ತೆ ಯಾರ ಮೇಲೆ ಹಾಕಬೇಕು?” 

“ಚಕ್ರವರ್ತಿಗಳ ಕಿವಿಯನ್ನು ಆಳುತ್ತಿರುವವರ ಮೇಲೆ. ಚಕ್ರವರ್ತಿಗಳು 
ಸ್ವತಂತ್ರವಾಗಿ ವರ್ತಿಸುತ್ತಿಲ್ಲ ರಾಜಕುಮಾರ. ಈ ಬಾರಿಯ ಸಮರಯಾ ತ್ರೆಗೆ 
ಲೋಕಾದಿತ [ನನ್ನು ಸೇನಾಧಿಪತಿಯನ್ನಾಗಿ ಆರಿಸಿದುದೇ ಅದಕ್ಕೆ ಸಾಕ್ಷಿ. 
ಲೋಕಾದಿತ್ತ " ರಾಬಕುಮಾರರಿಗಿಂತ ಒಂದೆರಡು ವರ್ಷ ದೊಡ್ಡವನಿರಬಹುದು. 
ಅಂಥವನಿಗೆ ಸೇನಾಧಿಪತ್ಯ ವಹಿಸುವ ಶಕ್ತಿ ಇದ್ದರೆ, ರಾಜಕುಮಾರರಿಗೆ 
ಚಕ್ರಾಧಿಪತ್ಯ ವಹಿಸುವ ಶಕ್ತಿ ಇಲ್ಲವೆ? ಲೋಕಾದಿತ್ಕನಿಗಿರತಲೂ ರಾಜಕುಮಾರರು 
ರೋಕಾದಿಕ್ಯ ನಿಗಿಂತಲೂ “ರಾಜಕುಮಾರರು ಕೀಳೇ? ಇದೆಲ್ಲಾ ಚಕ್ರವರ್ತಿಗಳನ್ನು 
ಆಡಿಸುತ್ತಿರುವವರು ಮಾಡುತ್ತಿರುವ ಸಂಚು” 

“ಇದರಲ್ಲಿ ಸಂಚೇನಿದೆ ತಂಕರಗಣ?” 


೧೨೦ ನೃಪತುಂಗ 


“ಒ೦ದು ಕಡೆ ಚಕ್ರವರ್ತಿಗಳ ನಂಟರಾದ ನಮ್ಮ ಮುಖಭಂಗ ಮಾಡಿ, 
ಬೇರೆಯವರನ್ನು ಮೇಲೆ ಎತ್ತಿ ಕಟ್ಟುವುದು; ಹೊತ್ತು ಬಂದಾಗ ಚಕ್ರವರ್ತಿ 
ಗಳಿಂದಲೇ ಓಲಗದಿದಿರು ರಾಜಕುಮಾರನ ಮುಖಭಂಗ ಮಾಡಿಸಿ, ಜನಗಳ 
ದೃಷ್ಟಿಯಲ್ಲಿ ಆತನನ್ನು ಕೀಳಾಗಿ ಮಾಡುವುದು - ಇದಾವುದೂ ಆಕಸ್ಮಿಕವಲ್ಲ 
ರಾಜಕುಮಾರ, ಸುವ್ಯಸ್ಥಿತ ಪಿತೂರಿ.” 

“ಇದರ ಉದ್ದೇಶ?” 

“ರಾಜಕುಮಾರರಿಗೆ ರಾಜ್ಯ ದಕ್ಕಬಾರದು. ಅದು ಬೇರೆಯವರದಾಗಬೇಕು.” 

“ಹಾಗಾದರಿದನ್ನು ಅಪ್ಪಾಜಿಯವರ ಕಿವಿಯ ಮೇಲೆ ಹಾಕಬೇಕು, 
ಶಂಕರಗಣ. ಇದನ್ನು ಮೊಳಕೆಯಲ್ಲೇ ಮುರಿಯಬೇಕು.” 

-ರಾಜಕುಮಾರ ಹೆದರಿ ಹೇಳಿದ. 

“ಷ್‌! ಹಾಗೆಲ್ಲಿಯಾದರೂ ಮಾಡೀರ. ಇದಕ್ಕೇನು ಆಧಾರ ಎಂದು 
ಕೇಳಿದರೆ ಏನು ಹೇಳುತ್ತೀರಿ ರಾಜಕುಮಾರ? ಈ ಒಳಸಂಚಿನ ಮೂಲ 
ಸೂತ್ರಧಾರ ಯಾರೆಂದು 'ತಿಳಿಯುವರೆಗೂ, ಚಕ್ರವರ್ತಿಗಳಿಗೆ ಹೇಳುವುದಿರಲಿ, 
ನೀವು ಕೂಡ ಇದು ತಿಳಿದಂತೆ ತೋರಿಸಿಕೊಳ್ಳಬಾರದು. ಅದು ಜಾಣತನವಲ್ಲ. 
ಶತ್ರು ಮೈ ಮರೆತಿರುವುದೇ ನಮಗೆ ಮೇಲು.” 

“ನಿಜ, ನಾವು ಹಾಗೆಂದು ಸುಮ್ಮನಿದ್ದು ರಾಜ್ಯಕ್ಕೆ ಅಪಾಯ ಒದಗಿದರೆ...” 

“ಆ ಭೀತಿಯಿಲ್ಲ. ಹಾಗಾಗಬಾರದು ಎಂದೇ ಅಲ್ಲವೇ ನಾನು 
ಅನಾರೋಗ್ಯದ ನೆಪಮಾಡಿ ರಾಜಧಾನಿಯಲ್ಲಿ ನಿಂತದ್ದು, ಮಂಗಿಯರಸರೂ 
ಇಷ್ಟರಲ್ಲೇ ಏನಾದರೂ ನೆಪಮಾಡಿಕೊಂಡು ಬರುತ್ತಾರೆ. ಅವರೂ ನಿಮ್ಮ 
ಹಿತೈಷಿಗಳೇ. ಅವರು ಬರುವವರೆಗೆ ಸುಮ್ಮನಿರಿ. ಬಳಿಕ ಮುಂದಿನ ಆಲೋಚನೆ. 
ನಾವು ಇಟುವವರೆಗೂ ರಾಜಕುಮಾರರು ಯಾವುದಕ್ಕೂ ಹೆದರಬೇಕಾಗಿಲ್ಲ. 
ಆದರೆ ನಮ್ಮಲ್ಲಿ ತಮ್ಮ ವಿಶ್ವಾಸ ಏಕರೀತಿಯಾಗಿರಬೇಕು.” 

“ನಮ್ಮ ನಿಮ್ಮ ವಿಶ್ವಾಸಕ್ಕೆ ಎಂದೂ ಚ್ಯುತಿ ಬರುವುದಿಲ್ಲ ಶ೦ಕರಗಣ.” 

“ಆದರೂ ರಾಜಕುಮಾರರ ಚಿತ್ತ ಗಾಳಿಗೊಡ್ಡಿದ ಸೊಡರು. ಪಿಸುಣರ 
ಮಾತು ಕೇಳಿ.....” 

“ಎ೦ದೂ ಹಾಗಾಗುವುದಿಲ್ಲ. ನಂಬಿಕೆಯಿಡಿ.” 

“ನಿಜವೇ ರಾಜಕುಮಾರ?” 

“ಸ್ಪರ್ಗದಲ್ಲಿರುವ ಮಾತೃದೇವತೆಯ ಸಾಕ್ಷಿಯಾಗಿ.” 

“ರಾಜಕುಮಾರರ ಸ್ನೇಹಕ್ಕೆ ನಾನು ಚಿರಖಣಿ. ಈ ಸ್ನೇಹಕ್ಕೆ ನನ್ನ ಪ್ರಾಣ 


ನೃ ಪತುಂಗ ೧೨೧ 


- ಎಂದ ಶಂಕರಗಣ, ರಾಜಕುಮಾರರನ್ನು ಆಲಂಗಿಸಿ. ಫಟನಿವಾರರ 
ಶಂಕರಗಣನ ಸ್ನೇಹಕ್ಕೆ ಸೆರೆಯಾಳಾದ. 

ತನ್ನ ತಂತ್ರದ "ಬಳ್ಳಿ ನಾಟಲು ರಾಜಕುಮಾರರ ಹೃದಯಭೂಮಿ 
ಹದವಾಗಿದೆಯಂದು ಶರಿಕರಗಣನಿಂದ ತಿಳಿದ ಕೂಡಲೇ ER, 
ನೆಪಮಾಡಿಕೊಂಡು, ಸಮರಭೂಮಿಯಿಂದ ರಾಜಧಾನಿಗೆ ಹಿಂದಿರುಗಿದ. 
ಗಾಳಿ- ತೈಲಗಳ ಸಂಯೋಗದಿ೦ದ ಉರಿ ಮತ್ತಷ್ಟು ಉರಿಯುವಂತೆ 
ಲಾ 11 ಸಂಶಯ, ಸಾಮ್ರಾಜ್ಯಾಕಾಂಕ್ಷೆ ದಿನದಿನಕ್ಕೆ 'ಭೆಳೆಯತೊಡಗಿದವು 
- ಇವರ ಸ್ನೇಹದ ಗಾಳಿ ಸೋಕಿ. 

ಮಂಗಿ ಶಂಕರಗಣನಿಗಿಂತಲೂ ಚತುರ. ಈ ಬಗೆಯ ಸ್ನೇಹದ ಬಲೆ, 
ಬರೀ ವಿಶ್ವಾಸದಿಂದ, ಉಪಚಾರದಿಂದ ಬಿಗಿಯಾಗಿ ಉಳಿಯುವುದಿಲ್ಲ 
ವೆಂಬುದನ್ನಾತ ಬಲ್ಲ. ಆದುದರಿಂದಲೇ ಒಂದು ಕಡೆ ರಾಜಕುಮಾರನ 
ಹೃದಯದಲ್ಲಿ 'ಶಿಕರಗಣ ಹೊತ್ತಿಸಿದ ಸಂಶಯದ ಉರಿಗೆ ಗಾಳಿ ಬೀಸುತ್ತಿದ್ದಂತೇ, 
ನಿದಾನವಾಗಿ ರಾಜಕುಮಾರನನ್ನು ವಿಷಯಾಸಕ್ತಿಯ ಶೃಂಖಲೆಯಿಂದ ಫದೆವಾಗಿ 
ಬಂಧಿಸಲು, ರಾಜಧಾನಿಯಲ್ಲಿ ತನ್ನ ಹಸಕಳಾಗಿದ್ದ ಜಯಂತಿ ಎನ್ನುವ 
ವೇಶ್ಯೆಯನ್ನು ರಾಜಕುಮಾರನ ಮೇಲೆ ಪ್ರಯೋಗಿಸಿದ. ಜಯಂತಿಯ ಲಾವಣ್ಯಕ್ಕೆ 
ಪ್ರಜ್ಞ ರಾಜಕುಮಾರ ಮದ ೈಪಾನಕ್ಕೂ ಮನ ಮಾಡಲು ತಡವಾಗಲಿಲ್ಲ. 
ಮಂಗಿ, ಶಂಕರಗಣರ 11೫ ನಾ: ರೂಪಮಧು, ಪ ರ್ಷಿಯದ 
ದ್ರಾಕ್ಷಾರಸದ ವಿಲಕ್ಷಣ ಮಾದಕತೆಯಲ್ಲಿ ರಾಜಕುಮಾರ ಎಲ್ಲವನ್ನೂ ಮರೆತು 
ಬಾಳತೊಡಗಿದ. ಉಳಿದೆಲ್ಲದಕ್ಕಿಂತಲೂ ಮಿಗಿಲಾಗಿ ಜಯಂತಿಯ ವ್ಯಾಮೋ ಹ. 

ಪುರುಷನನ್ನು SN ಮಾಡಿ, ಕೋಡಗನಂತೆ we ಹೆಣ್ಣಿಗೆ 
ರೂಪ ಚಾತುರ್ಯಗಳಲ್ಲಿ ಯಾವುದಾದರೂ “ಒಂದು ಇದ್ದರೂ ಸಾಕು. 
ಜಯಂತಿಯಲ್ಲಿ ಈ ಎರಡು ಗುಣಗಳೂ ಸಮನಾಗಿದ್ದುದಲ್ಲದೆ. "ವೇಶ್ಯಾಜಾತಿ ಗೆ 
ಸಹಜವಾದ " ಕಾಲಪ್ರೌಢಿಮೆಯೂ ಇದ್ದು - ಆಕೆಯ ೫೫೫ ದರ 
ಪಂಚೇಂದ್ರಿಯ ಸಮಾರಾಧನೆಯಾಗಿತ್ತು. ಆಕೆಯ ಕುಡಿಗಣ್ಣ ನೋಟ 
ಆಕಸ್ಮಿಕವಾಗಿ ಸೋಕಿದರೂ, ಸೋಕಿದ ಮೈ ಉರಿಸೋಕಿದ ಕರ್ಪೂರದಂತೆ 
ಸೊಬಗುಬಾಣದ ಪ್ರಯೋಗ ಖಾಸಾ“ ಬದುಕುವ ಬೇಟೆಯುಂಟೆ? 
ಅದರಲ್ಲೂ ಅವಳು ರಾಜಕುಮಾರರ ಬಗ್ಗೆ ಅವ್ಯಾಜ ಮೋಹವನ್ನು ತಳೆದಂತೆ 
ನಟಿಸುತ್ತಿದ್ದುದು, ರಾಜಕುಮಾರರ ಮೋಹಕ್ಕೆ ಮತ್ತಷ್ಟು ಮದ್ಯಪಾನ 
ಮಾಡಿಸುತ್ತಿತ್ತು. ಅವಳಿಗಾಗಿ ಅವಳ ವ್ಯಾಮೋಹಕ್ಕಾಗಿ “ಜಕುಮಾರ 
ಬೆಂಕಿಯನ್ನು `ಹಾಯಲೂ ಸಿದ್ಧವಾಗಿದ್ದ. ಒಮ್ಮೆ ರಾಜಕುಮಾರ ಆಕೆಗಾಗಿ, 


೧೨೨ ನೃಪತುಂಗ 


ಅನರ್ಫ್ಯ ರತ್ನಹಾರವನ್ನು ಕಾಣಿಕೆಯಾಗಿ ತಂದ. ಪ್ರಿಯವಾದ ರೀತಿಯಲ್ಲೇ 
ತನಗದು ಬೇಡವೆಂದು ಹೇಳಿದಳು ಜಯಂತಿ. 

“ನನ್ನ ಪ್ರೇಮದ ಪಾರಿತೋಷಕವನ್ನು ನಿರಾಕರಿಸಬೇಡ ಜಯಂತಿ” 
ಎಂದು ಬೇಡಿದ ರಾಜಕುಮಾರ. 

“ನಿರಾಕರಣೆಯಲ್ಲ ಪ್ರಭು. ನಿಮ್ಮ ಚರಣದಾಸಿಗೆ ಇದಾವುದರಿಂದಲೂ 
ತೃಪ್ತಿಯಾಗದು” - ನಿಟ್ಟುಸಿರಿಟ್ಟು ಹೇಳಿದಳು ಜಯಂತಿ. 

“ಹಾಗಾದರೆ ನಿನ್ನ ಬಯಕೆ ತೀರಲು ಏನು ಬೇಕು ಹೇಳು” 

-ನನಗಿರುವುದೊಂದೇ ಬಯಕೆ.” 

“ಯಾವುದು?” 

“ತಾವು ಚಕ್ರವರ್ತಿಗಳಾಗಿ ಸಿಂಹಾಸನದ ಮೇಲೆ ಎರಾಜಿಸುವುದನ್ನು 
ನೋಡಬೇಕೆಂಬುದೊಂದೇ ನನಗಿರುವ ಬಯಕೆ. ಆ ಬಯಕೆ ತೀರಿದರೆ 
ತೃಪ್ತಳಾಗುತ್ತೇನೆ. ಅದು ಸಾಧ್ಯವಾಗುತ್ತದೆ ಎನು )ವುದಾದರೆ ಅದಕ್ಕಾಗಿ 

ಸಡಿದಲೆ' ಯಾಡಿ ತಲೆಯೊಪಿ ಸಲ ಸಿದ್ಧಳಾಗಿದೇನೆ. ಪ್ರಭು. ಆದರೆ ಆ ದಿನ 
ಎಂದೋ? ಅಥವಾ ತನ್ನ ಬೆಯಕೆ ಬಯೆಕೆಯಾಗಿಯೇ ಉಳಿಯುವುದೋ 
ಏನೋ” 

“ಏಕಷ್ಟು ನಿರಾಶೆ ಜಯಂತಿ. ರಾಜಕುಮಾರನಾಗಿ ಜನಿಸಿದವನು 
ಚಕ್ರವರ್ತಿಯಾಗುವುದು ತಪುವುದೇ?” 

“ತಾವು ಹೀಗೇ ಇದ್ದರೆ ತಪ್ಪುವುದೇನೋ ಎಂದು ನನಗೆ ಭೀತಿ.” 

“ನಾನು ಹೇಗಿದ್ದೇನೆ...” 

“ಶ್ರವಣನ ಹಾಗೆ! ನಿಮಗೇ ಚಕ್ರವರ್ತಿ ಪದವಿ ಬೇಡವಾದಂತಿದೆ.” 

“ನನ್ನ ಪ್ರೇಮ ನಿಮಗೇ ಮೀಸಲು ಪ್ರಭು. ಆದರೂ ಅದೇ ಸಾಕೆಂದು 
ಭಾವಿಸುವುದು. ಲಂಪಟರ ಮಾತು. ತಾವು ಇದನ್ನು ಮರೆತು ಚಕ್ರಪರ್ತಿಗಳಾಗಲು 
ಯತ್ನಿಸಬೇಕು. ನನ್ನ ಹೃದಯವನ್ನಾ ೪ದಂತಯೇ ತಾವು ರಾಜ್ಯವನ್ನೂ 
ಅಳಬೇಕು. | 

“ನಿಜ. ಅವೆರಡೂ ನನಗೆ ಪ್ರಿಯವಾದವೇ.” 

“ಬಯಸಿದ ಎರಡರಲ್ಲಿ ಒಂದಂತೂ ನಿಮ್ಮದೇ ಆಗಿದೆ. ಇನ್ನೊ! ೦ದಕ್ಕೆ 
ಪ್ರಯತ್ನಃ ಪಡಿ.” 

“ಹೇಗೆ ಪ್ರಯತ್ನ ಮಾಡುವುದು ಯ್‌ 

“ಅದಕ್ಕೆ ಅಡ್ಡವಾಗಿರುವವರನ್ನು ವಿರೋಧಿಸಿ.' 

“ಅಪ್ಪಾಜಿಯವರ ಮೇಲೆ ಕೈಮಾಡಲೇ?” 

“ಊಹೂ, ಚಕ್ರವರ್ತಿಗಳ ಕವಿಯಲ್ಲಿ ನಿಮ್ಮ ಬಗ್ಗೆ ವಿಷ ಊದುತ್ತಿರು 


ನೃ ಪತುಂಗ ೧೨೩ 


ವವರನ್ನು ತುಳಿಯಬೇಕು. ತಮಗೆ ಈ ರಾಜ್ಯ ಬ ತೆ ತಮಗೆ 
ಯೌವ್ವರಾಜ್ಯಾಭಿಷೇಕವೂ ಆಗದಂತೆ ಪ್ರಯತ್ನ ಮಾಡುತ್ತಿದ್ದಾರೆ... 

“ಯಾರು” 

“ಹೇಳಿದರೆ ಪ್ರಭುಗಳು ನನ್ನ ಮೇಲೆ ಅಸಮಾಧಾನಪಡುವಿರೋ ಏನೊ.” 

“ಇಲ್ಲ, ಹೇಳು ಜಯಂತಿ. ನ 

“ಗುಣಭದ್ರಾಚಾರ್ಯರ ಗುಂಪು.” 

ಆಳೆ ಆಚಾರ್ಯರ ಹೆಸರು ಕೇಳಿ ಚಕಿತನಾದ ರಾಜಕುಮಾರ, “ಉಂಟೇ 
ಜಯಂತಿ?” ಅವಳ ಮಾತು ನಂಬಲಾಗದೆ ಕೇಳಿದ. 

“ನಾನು ಸುಳ್ಳಾಡಿದರೆ ನನ್ನ ತಲೆ ಸಹಸ್ರ ಪಾಲಾಗಲಿ ಪ್ರಭು. ತಮ್ಮಲ್ಲಿ 
ಸುಳ್ಳಾಡುವೆನೇ ನಾನು?” 

“ಅಚಾರ್ಯರು ಇಂಥ ನೀಚ ಕೆಲಸಕ್ಕೆ ಎಂದೂ ಮನ ಮಾಡಲಾರರು 
ಜಯಂತಿ. ಸರ್ವಸ೦ಗ ಪರಿತ್ಯಾಗಿಗಳಾಗಿ, ಧರ್ಮ ಚಿಂತನೆಯಲ್ಲೇ ಇರುವ 
ಅವರೆಂದೂ ಹೀಗೆ ಇಡಲಾರರು.? 

“ಅವರ ಈ ಸಂಚಿಗೂ ಅವರ ಧರ್ಮವೇ ಕಾರಣ ಪ್ರಭು.” 

“ಅ೦ದರೆ...)” 

“ಆಚಾರ್ಯರು ಜೈನರು. ಜೈನಧರ್ಮವನ್ನು ಜಗದ್ವಾ ಹಿಯಾಗಿ 
ಮಾಡಬೇಕೆಂಬುದೇ ಅವರ ಮಹದಾಕಾಂಕ್ಷೆ.'' ; | 

“ಅದಕ್ಕೆ ನನ್ನ ಮೇಲೇಕೆ ಸಂಚು ಮಾಡಬೇಕು?” 

“ತಾವು, ಆ ಮಹತ್ವಾಕಾಂಕ್ಷೆಯ ದಾರಿಯಲ್ಲಿ ಅಡ್ಡಿಯೆಂದು.” 

“ಅದು ಹೇಗೆ?” 

“ತಾವೂ ಜಿನಧರ್ಮೀಯರಲ್ಲ.' 

“ಆದರೂ ಅದಕ್ಕೆ ಎಂದೂ ನಾವು ಕೇಡು ಬಗೆದಿಲ್ಲ. ಅಪ್ಲಾಜಿಯವರಂತೂ 
ಅವರಿಗೆ ಗೌರವ ಸಲ್ಲಿಸುತ್ತಾರೆ.” 

“ನಿಜ ಪ್ರಭೂ.” 

“ಮತ್ತೆ?” 

“ಜಿನಸೇನಾಚಾರ್ಯ ರ ಶಿಷ್ಯರಾಗಿದ್ದು ದರಿಂದ ಚಕ್ರವರ್ತಿಗಳಗೆ 
ಗುಣಭದ್ರಾಚಾರ್ಕರ ಮೇಲೆ "ಮ. ಆದರೆ ಹಾಗೆಂದು ಜೈನಧರ್ಮ ಪ್ರ ಪ್ರಚಾರದಲ್ಲವರು 
ನಿರತರಾಗಿಲ್ಲ. ಸರ್ವ ಧರ್ಮಗಳಿಗೂ ಒಂದೇ ರೀತಿಯ ಗೌರವ ಸಲ್ಲಿಸುತ್ತಾರೆ. 
ಅದು ಅವರಿಗೆ ಸಾಲದು. ಈ ಸಿ೦ಹಾಸನದ ಮೇಲೆ ಜಿನಧರ್ಮಿಯನನ್ನೇ 
ಕುಳ್ಳಿರಿಸಿದರೆ, ಆಗ ಅವರ ಬಯಕೆ ಹೆಚ್ಚು ಸಫಲವಾಗುತ್ತದೆ.” 


೧೨೪ ನೃಪತುಂಗ 


“ಯಾರನ್ನು ಈ ಸಿಂಹಾಸನದ ಮೇಲೆ ಕೂರಿಸಲೆಂದು ಅವರ ಸಂಚು?” 
“ಬಂಕರಸರ ಮಗ ಲೋಕಾದಿತ್ಕರನ್ನು. ಇ 
“ಇದು ನಂಬಲಾಗದ ಮಾತು ಆ ಲೋಕಾದಿತ್ಕ ನನ್ನ ಸಹಪಾಠಿ. 
ಅವನನ್ನು ನಾನು ಬಲ್ಲೆ... ಅವನೆಂದೂ ಇಂಥ ಕೃತಪ್ನತೆಗೆ ಜ್ತ ಬಜ್‌ 
ಹ ರಾಜಕಾರಣದಲ್ಲಿ ಅಜ್ಯರೆನುವು ಪ ಇದಕ್ಕೇ. * ಬರಿದಾದ 
ರಾಜಕುಮಾರನ ಮದ್ಯದ ಬಟ್ಟಲಲ್ಲಿ ಮತ್ತಷ್ಟು ಮದ್ಯ ತುಂಬಿ ಹೇಳಿದಳು 
ಜಯಂತಿ - “ಈ Heats ಇಂದು ನೆನ್ನೆ ಯದಲ್ಲ, ೫ ದೀರ್ಫಕಾಲದ್ದು. 
ಬಂಕರಸರು ಲೋಕಾದಿತ್ಯನನನ್ನು ಗುಣಭದ್ರಾಚಾರ್ಯರ ಬಳಿ' ಶಿಷ್ಯನಾಗಿ 
ಬಿಟ್ಟಿದ್ದೇ ಈ ಕಾರಣಕ್ಕಾಗಿ. — ರಾಜಧಾನಿಯಲ್ಲಿ ಲೋಕಾದಿತ್ಯನ ವರ್ಚಸ್ಸು 
ಬೆಳೆಯಲೆಂದು. ಪ್ರ ಮಾತಿಗೆ ಮತ್ತೊಂದು ನಿದರ್ಶನ - ಶಾಹಿ ನಿಗೆ 
ಸೇನಾಧಿಪತ್ಯ ದೊರೆತದ್ದು. ಅದಕ್ಕಾಗಿ ಪರೀಕ್ಷೆಯೊಂದು ನಡೆಯಿತಲ್ಲ. ಅದನ್ನು 
ಚಕ್ರವರ್ತಿಗಳಿಗೆ ಸೂಚಿಸಿದವರಾರು ಬಲ್ಲಿರಾ. ಪ್ರಭು?” 
“ಯಾರು?” 

“ಗುಣಭದ್ರಾಚಾರ್ಯರು.” 

“ನಿಜವೇ?” 

“ನಿಜ. ಬೇಕಾದರೆ ಗುಣಭದ್ರಾಚಾರ್ಯರನ್ನೇ ಕೇಳಿ, ಚಕ್ರವರ್ತಿಗಳನ್ನೇ ಕೇಳಿ. 
ಸುಳ್ಳಾದರೆ ನೀವು ವಿಧಿಸಿದ ದಂಡನೆ ಅನುಭವಿಸುತ್ತೇನೆ. ಮು ಪರೀಕ್ಷೆಯನ್ನು 
ಸೂಚಿಸಿದವರು ಗುಣಭದ್ರಾಚಾರ್ಯರು, ಅದರಲ್ಲಿ "ಗೆದ್ದವರು, ಅವರ ಶಿಷ್ಟ 
| ಲೋಕಾದಿತ್ವ. ಇದೆಲ್ಲವೂ ಪೂರ್ವಸಿದ್ಧತೆ ಮಾಡಿಕೊಂಡ ನಾಟಕ. ಆಯಿತು, 
ಈಗ ಲೋಕಾದಿತ್ಯ ಎಲ್ಲರ ಕಣ್ಮಣಿ. ಈ ಬಾರಿಯ ಯುದ್ಧದಲ್ಲಿ ಅವನು 
ಗೆಲ್ಲುವುದು ಖಂಡಿತ. ಟಿ 

“ಅದು ಹೇಗೆ ಹೇಳುತ್ತೀಯಾ?” 

“ಈ ಅಗಾಧ ಸೇನೆಯ ಇದಿರು ಪ್ರತೀಹಾರ ಬಲ ಬದುಕುವುದುಂಟೇ 
ಗೆಲುವಾಗುತ್ತದೆ. ಗೆಲುವಿನ ಕೀರ್ತಿ ಲೋಕಾದಿತ್ಯನದಾಗುತ್ತದೆ. ಇಲ್ಲಿ ಜನರ, 
ಪ್ರಮುಖರ ವಿಶ್ವಾಸ ಗಳಿಸಿದ. ಅಲ್ಲಿ ಸೇನೆಯ ವಿಶ್ವಾಸ, ಪ್ರೇಮವನ್ನು ಗಳಿಸುತ್ತಾನೆ. 
ಸೇನೆಯ ಬೆಂಬಲವಿದ್ದ ಮೇಲೆ. ಸಿಂಹಾಸನ ಗಳಿಸುವುದು ಅಸಾಧ್ಯ ವೇ?” 

“ಲೋಕಾದಿತ್ಯ ಸಿ೦ಹಾಸ ಸನಕ್ಕೆ ಕಣ್ಣು ಹಾಕಿದರೆ ರಾಜಧಾನಿಯ ಮನೆ 
ಮನೆಯೂ ಕೋಟೆಯಾಗುತ್ತದೆ. ಸಹ ಈ ಜನರ ನಿಷ್ಠೆಯನ್ನು ನಾನು 
ಬಲ್ಲೆ” _ 


ತಣ 


ನೃಪತುಂಗ ೧೨೫ 


“ನಾನೂ ಬಲ್ಲೆ, ಅದಕ್ಕಾಗಿಯೇ ಇಲ್ಲಿಯ ಜನರಲ್ಲಿ ರಾಜಕುಮಾರ 
ಅಯೋಗ್ಯನೆಂದು ಸಾರುತ್ತಿರುವುದು. ಓಲಗದಲ್ಲಿ ಚಕ್ರವರ್ತಿಗಳಿ೦ದಲೇ 
ರಾಜಕುಮಾರರಿಗೆ ಅಪಮಾನ ಮಾಡಿಸಿದುದರ ಉದ್ದೇಶವೂ ಅದೆ. ಒಂದು 
ಕಡೆ ಲೋಕಾದಿತ ನನ್ನು ಜನಪ್ರಿಯನನ್ನಾಗಿ ಮಾಡುವುದು, ಇತ್ತ 
ರಾಜಕುಮಾರನನ್ನು ಕೀಳ ಹಾವದು - ಇದೆರಡೂ ರಾಷ್ಟ್ರಕೂಟ 
ಸಿಂಹಾಸನಕ್ಕೆ ಟಾ ತರುವ ಸಂಚಿನ ಎರಡು ಮುಖ ಪ್ರಭು. “ವರ 
ಈ ಸಂಚು ವಿಫಲವಾಗಿ ತಾವು ರಾಷ್ಟ್ರಕೂಟ ರಾಜ್ಯದ ಮಕುಟಧಾರಿಗಳಾದಂದು 
ನನ್ನ ಜನ್ಮ ಸಾರ್ಥಕವಾಗುತ್ತದೆ. ನನ್ನ ದೊರೆ, ಭವನದ ದೊರೆಯೂ ಆಗಿ 
EN: ನಸ್ಯ ಸ ಶಂಕರಗಣ, ಮಂಗಿ ಅರಸರೂ 
ಅದಕ್ಕಾಗೇ ಯತ್ನಿಸುತ್ತಿದ್ದಾರೆ. ನೀವು ಮಾಡಬೇಕಾದುದೊಂದೇ ಪಭು....” 

“ಏನು ಜಯಂತಿ?” 

“ಅವರಿಗೆ ನೆರವಾಗಿ ನಿಲ್ಲುವುದು, ಅಷ್ಟು ಮಾಡುತ್ತೀರಾ ಪ್ರಭು? ಈ 
ಶನಿ ಸಂಚು ಸಾಯಲಿ.” 

“ನಿನ್ನ ಮಾತಿಗೆ ಎದುರುಂಟೇ?'” ಎಂದ ರಾಜಕುಮಾರ, ಅವಳನ್ನು 
ಬಿಗಿದಪ್ಪಿ ತನ್ನ ತೋಳಬಲೆಯಲ್ಲಿ ಸಿಲುಕಿದ ರಾಜಕುಮಾರನ ಮೊಗವನ್ನು 
ದಿಟ್ಟಿಸಿ ನೋಡಿ ಕಿಲಕಿಲ ನಕ್ಕಳು ಜಯಂತಿ. 

ಅವಳು ರಾಜಕುಮಾರನ ಹೃದಯದಲ್ಲಿ ನಾಟಿದ ವಿಷಬಳ್ಳಿ ಮೋಹ 
ಜಲಪಾನ ಮಾಡಿ ಆಳವಾಗಿ ಬೇರುಬಿಟ್ಟಿತು. 


೧೫ 

ದಿನದಿನಕ್ಕೆ ರಾಜಕುಮಾರನಲ್ಲಾಗುತ್ತಿದ್ದ ಬದಲಾವಣೆ ಮೊದಲು ಅಷ್ಟು 
ದಿನ ಚಕ್ರವರ್ತಿಗಳ ಗಮನಕ್ಕೆ ಬರಲಿಲ್ಲ. ಒಂಟಿಯಾದ ರಾಜಕುಮಾರ, 
ಶ೦ಕರಗಣ ಸ್ನೇಹದಲ್ಲಿ ಬೇಸರ ಕಳೆದುಕೊಳ್ಳುತ್ತಿದ್ದಾನೆಂದು ನಂಬಿ “ಇರಲಿ' 
ಎ೦ದಿದ್ದರು. ದಿನದಿನಕ್ಕೆ ರಾಜಕೀಯ ಪರಿಸ್ಥಿತಿ ವಿಷಮವಾಗುತ್ತಿತ್ತು. 
ರಾಜಕುಮಾರ ಈ ಸ್ನೇಹ ಸಲ್ಲಾಪದಲ್ಲಿ ಕಾಲ ಕಳೆಯದೆ, ರಾಜಕೀಯ 
ಎಷಯದಲ್ಲಿ ಆಸಕ್ತಿ ತೋರಿದ್ದರೆ ಚಕ್ರವರ್ತಿಗಳ ಮನಸ್ಸಿಗೆ ಎಷ್ಟೋ 
ಸಂತೋಷವಾಗುತ್ತಿತ್ತು ಆದರೆ ಅವನ ಮನಸ್ಸು ರಾಜಕೀಯದಿಂದ ದೂರವಾಗಿ 
ದಿನದಿನಕ್ಕೆ ವಿಷಯಾಸಕ್ತಿ ಹೆಚ್ಚುತ್ತಿರುವುದು ಕಾಣುತ್ತಿತ್ತು. 


೧೨೬ ನೃಪತುಂಗ 


ಆದರೂ ರಾಜಕುಮಾರ ಪತನಮಾರ್ಗದಲ್ಲಿ ಎಷ್ಟು ಮುಂದುವರಿದಿರುವ 
ನೆಂಬುದು ಚಕ್ರವರ್ಶಿಗಳಿಗೆ ತಿಳಿದಿರಲಿಲ್ಲ ಹೇಗಾದರೂ ಮಾಡಿ ರಾಜಕುಮಾರ 
ರಾಜ್ಯದ ಆಡಳಿತದಲ್ಲಿ ಆಸಕ್ತಿ ತೋರುವಂತೆ ಮಾಡಬೇಕೆಂದು ಚಿಂತಿಸುತ್ತಿದ್ದರು. 
ಅದಕ್ಕೆ ಇದ್ದ ದಾರಿ ಒಂದೇ - ಅವನಿಗೆ ಯುವರಾಜ ಪಟ್ಟಗಟ್ಟಿ ಸಚಿವ 
ಮಂಡಲಿಯಲ್ಲಿ ಒಬ್ಬನನ್ನಾಗಿ ಮಾಡಿದರೆ, ಹೊಣೆಗಾರಿಕೆ ತಲೆಯ ಮೇಲೆ 
ಬಿದ್ದರೆ ಸರಿಹೋಗಬಹುದು ಎನ್ನಿಸುತ್ತಿತ್ತು. ಇದೇ ವಿಷಯವನ್ನು 
ಗುಣಭದ್ರಾಚಾರ್ಯರೊಂದಿಗೆ ಪ್ರಸ್ತಾಪಮಾಡಿದಾಗ, ಅವರೂ ಅದೇ 
ಪರಿಹಾರೋಪಾಯವನ್ನೇ ಸೂಚಿಸಿದ್ದರು. ಸಚಿವರು ಸಹಾ ಅದೇ ಸಲಹೆಯನ್ನೇ 
ಅನುಮೋದಿಸಿದ್ದರು. ಉತ್ತರದ ದಂಡಯಾತ್ರೆಯೊಂದು ಇಲ್ಲದಿದ್ದರೆ, ಆ 
ಕಾರ್ಯವನ್ನು ನೆರವೇರಿಸಬಹುದಾಗಿತ್ತು. ಒಂದು ಕಡೆ ಸೇನೆ 
ಸಮರೋದ್ಯೋಗದಲ್ಲಿ ತೊಡಗಿದ್ದಾಗ, ಆ ಚಿಂತೆಯನ್ನು ಮರೆತು 
ಯೌವರಾಜ್ಯಾಭಿಷೇಕದಂಥ ಪ್ರಧಾನ ಕಾರ್ಯವನ್ನು ಮಾಡುವುದು 
ಚಕ್ರವರ್ತಿಗಳ ಮನಸ್ಸಿಗೆ ಬರಲಿಲ್ಲ. ಅದು ಮುಗಿಯಲಿ ಎಂದು ಕಾದರೆ, 
ಅದು ದಿನದಿನಕ್ಕೆ ದೀರ್ಥವಾಗುತ್ತಿತ್ತು. 

ಪ್ರತೀಹಾರಕೊಬ್ಬರೊಂದಿಗೇ `ಯದ್ಭವೆಂದುಕೊಂಡುದು, ಸೌರಾಷ್ಟದಲ್ಲಿ 
ಅಲ್ಲಲ್ಲಿದ್ದ ಚಾಲುಕ್ಕ ಸಾಮಂತರೂ ಈ ಯುದ್ಧದ ಸಂದರ್ಭವೇ ಶುಭ 
ಮುಹೂರ್ಶವೆಂದುಕೊಂಡು ರಾಷ್ಟಕೂಟರ ಎರುದ್ಧ ದಂಗೆ ಎದ್ದು ಗಡಚಾಗಿತ್ತು. 
ಸೌರಾಷ್ಟದರಸುಗಳ ಅಲ್ಪಸೇನೆ, ಈ ಇಬ್ಬಗೆಯ ದಾಳಿಯನ್ನು ಎದುರಿಸಲಾಗದೆ 
ಹೆಣಗುತ್ತಿದ್ದರಿ೦ದ ಯುದ್ಧದ ಪೂರಾ ಭಾರ ಮಾನ್ಯಖೇಟದ ಸೇನೆಯ 
ಮೇಲೇ ಬಿದ್ದಿತ್ತು ಅದರ ಚೆಂತಯೇ ಚಕ್ರವರ್ತಿಗಳಿಗೆ ಹೊರಲಾಗದಷಾಗಿತ್ತು 
ಹೊಸ ಹೊಸ ಸೇನೆ ಕೂಡಿಸಿ ಕಳಿಸುವುದು, ಅದರ ವೆಚ್ಚ ಹೊರುವುದು, 
ನ ಏರ್ಪಾಡು ಮಾಡುವುದು - ಇದೆಲ್ಲದರ" ಜೊತೆಗೆ ಸಕಲ 
ಸಿದ್ಧತೆಗಳೊಡನೆ ದಾಳಿ ಮಾಡಿದ ಮಿಹಿರಭೋಜನೊಂದಿಗೆ ಹೂಡಿದ ಈ 
ಸಮೆರದ ಪರಿಣಾಮ ಹೇಗಾಗುವುದೋ ಎಂಬ ಚಿಂತೆ. ಸಮರಾಂಗಣದಿಂದ 
ದಿನಕ್ಕೊಂದು ಬಗೆಯ ಸುದ್ದಿ ಬಂದು ಚಕ್ರವರ್ತಿಗಳ ಚಿತ್ತವನ್ನು ಕಲಕುತ್ತಿತ್ತು. 
ಈ ಹೊತ್ತಿನಲ್ಲೇ ಮಗನ ನೀತಿಪತನದ ಸುದ್ದಿಯೂ ಬೇಹುಗಾರ ನಾಯಕನಿಂದ 
ತಿಳಿದು, ಸಿಡಿಲು ಬಡಿದಂತಾದರು ಚಕ್ರವರ್ತಿಗಳು. 

ಏನು ಮಾಡಬೇಕೆಂಬುದೇ ದಿಕ್ಕುತೋಚದಂತಾಯಿತು ಅವರಿಗೆ. “ಮಗ 
ದುಷ್ಟ ಸಹವಾಸದ ಆಮಿಷಗಳಿಗೆ ಬಲಿಯಾಗಿದ್ದಾನೆ" ಎಂಬುದನ್ನು ಕೇಳಿ 
ಮಾನಧನರಾಗಿ ಬಾಳಿದ ಚಕ್ರವರ್ತಿಗಳಿಗೆ, ಅರಮನೆಯಲ್ಲಿ ಸುತ್ತಿಸಿ ಸುತ್ತಿಸಿ 
ಚಾವಟಿಯಿಂದ ಹೊಡೆದಂತಾಯಿತು. ಹತ್ತು ಕಡೆಯಿಂದ ಕಲ್ಲು ಬೀರದ 


ನೃ ಪತುಂಗ ೧೨೭ 


ಕೊಳದ ನೀರಿನಂತಾಯಿತು ಅವರ ಮನಸ್ಸು ಕೆಟ್ಟದಾರಿಗೆ ಬಿದ್ದವನು ಮಗ, 
ಮುಂದಕ್ಕೆ ಚಕ್ರವರ್ತಿಯಾಗಬೇಕಾದ ರಾಜಕುಮಾರ; ಆತನ ಪತನದ ಸುದ್ದಿ 
Ris: ನಾಳೆ ಆತನಿಂದ ಆಳಲಡಬೇಕಾದ ಬೇಹುಗಾರ! ಅರಮನೆಯ | 
ಮರ್ಯಾದೆ, ರಾಜಧಾನಿಯ ವೇಶ್ಯಾವಾಟಿಯಲ್ಲಿ ಬೆತ್ತಲೆಯಾಗಬೇಕೆ? ಎಷ್ಟು 
ಜನ ಪೌರರು ಅರಮನೆಯ ಕ ಸೌಭಾಗ ವಷ್ಟು ಆಡಿಕೊಂಡು 
ನಗುತ್ತಿರಬಹುದು; ಎಷ್ಟು ಜನ ಈ ಮನೆಯ ಗೌರವವನ್ನು ಹೀಗಳೆದು 
ಮೂಗು ಮುರಿಯುತ್ತಿರಬಹುದು; ಓಲಗದಲ್ಲಿ ಮೊಗವೆತ್ತಿ ಕೂಡಲು ಸಾಧ್ಯವೇ? 
ಅಡ್ಡದಾರಿ ಹಿಡಿದ ರಾಜಕುಮಾರರನ್ನು ಪಡೆದ ಚಕ್ರವರ್ತಿಯಾಗಿ, ಕೆಟ್ಟ 
ಮಗನನ್ನು ಪಡೆದ ತಂದೆಯಾಗಿ, ಬೆಂಕಿಯ ಬಲೆಯಲ್ಲಿ ಬಿದ್ದ ಮಿಗವಾಗಿ 
ಹೊಯ್ದಾಡಿದರು ಚಕ್ರವರ್ತಿಗಳು. ಅರಮನೆಯ ಕಂಭವೂ ಅವರನ್ನು ಅಣಕಿಸಿ 
ನಕ್ಕಂತಾಯಿತು. ಮಹಾರಾಜ್ಞಿಯವರು ಆಡಿದ ಮಾತು- 

“ನನಗಿಂದು ಅರಿವಾಗಿದೆ. ನಾನು ಹಡೆದುದು ಮಗನನ್ನಲ್ಲ, ದುಃಖವನ್ನು” 

- ಎಂದುದು ಅಂತಃಪುರದ ಮೂಲೆಮೂಲೆಯಿ೦ದಲೂ ಮಾರ್ದನಿಸಿ, 
ಚಕ್ರವರ್ತಿಗಳ ಚಿತ್ತಕ್ಕೆ ಮುತ್ತಿಗೆ ಹಾಕಿತು. 

“ಕೃಷ್ಣಾ ಈ ಅಪಮಾನದ ಸುರಿಗೆಯಿ೦ದ ಇರಿವ ಬದಲು ವಿಷವಿಡ 
ಬಾರದಾಗಿತ್ತೇ?” 

- ಎಂದು ಹಂಬಲಿಸಿ ಹಲುಬಿದರು, ಊರೆಗೋಲುಗಳನ್ನು ಕಳೆದು 
ಕೊಂಡ ಹೆಳವನಂತೆ. 

“ಮಗ! ಮಗ! ಕುಲೋದ್ಧಾರಕನಾದ ಪುತ್ರ ಹೆಮ್ಮೆಪಡುವಂಥ ಪ ಪುತ್ರಃ ತ್ರನನ್ನು 
ಪಡೆದುದಕ್ಕೆ” 

— pe ತಮ್ಮನ್ನು ತಾವೇ ಹೀಯಾಳಿಸಿಕೊಂಡು ಹೊಯ್ದಾಡಿದರು. 

ಈ ಮಗನನ್ನು ದಾರಿಗೆ ತರುವುದು ಹೇಗೆ? ಹೇಗೆ ಅವನಿಗೆ ಬುದ್ಧಿವಾದ 
ಹೇಳುವುದು? ೫868ದ ಹೇಳಿಸಲು ಸಾಧ್ಯ - ತಾವೇ ಯಾರ ಮುಂದೆ 
ಈ ಮಾನಗೇಡಾದ ಸುದ್ದಿಯನ್ನು ತೋಡಿಕೊಂಡು ಜೀವಿಸುವುದು? ಯಾರ 
ಆಸರ ಎದೆಯನ್ನು ಪೂ Wied ದಹಿಸುತ್ತಿರುವ ಹೊತ್ತಿನಲ್ಲಿ ಈ ದುಃಖದ 
ಕಡಲಿನ ನಡುವೆ ತಮ್ಮನ್ನು ಕೈಬಿಟ್ಟು ಹೋದ ಮೆಡದಿಯನ್ನು ನೆನೆದುಕೊಂಡರು. 

“ಲಕ್ಷ್ಮಾ ನಿನ್ನೋ ೦ಶಿಗ ನನ್ನನ್ನೂ ಏಕೆ ಕರೆದೊಯ್ಯ ಲಿಲ್ಲ? ನಿನ್ನನ್ನು 
ಒಯ್ದ ಕಾಲ ನನ್ನನ್ನೇಕೆ ಬಿಟ್ಟುಹೋದ. ಅಂತಕನ ಧೂತಧೂ ಮುಟ್ಟಲು 
ಹೇಸುವಷ್ಟು ದೂಷಿತನೇ ನನ್ನ ಬಾಳು? ಲಕ್ಷ್ಯಾ... ಎಲ್ಲಿರುವೆ ಲಕ್ಷ್ಮೀ. ಈ 
ಹೊತ್ತಿನಲ್ಲಿ?” | 


೧೨೮ ನೃಪತುಂಗ 


- ಎಂದು ತಾಯನ್ನಗಲಿದ ಕರುವಿನಂತೆ ಹಂಬಲಿಸಿದರು - ಬಾಳು 
ಬೇಸರವಾಗಿ, ಹಗಲು ಹಾಡಿಹಮಾಗ ಇರುಳು ಉರಿಯಾಗಿ, ಅನ್ನ ವಿಷವಾಗಿ. 

ಒಮ್ಮೊಮ್ಮೆ ಮಗನ ನಡತೆಯನ್ನು ನೆನೆದು ಸಿಟ್ಟಾಗುವರು. ಇನ್ನೊಮ್ಮೆ 
ಕಂಬನಿ ಇಡುವರು. ಅಪಮಾನದ ಭಾವನೆಯಲ್ಲಿ ಬೇಯುವರು. ನಾಚಿಕೆಯಲ್ಲಿ 
ಸೊರಗುವರು. ಮೈಗೆ ಹಾವು ಹತ್ತಿದವರಂತೆ ಭಯ, ವಿಸ್ಮಯಗಳಲ್ಲಿ 
GB TES ಆದೆರೆ ಇದೆಲ್ಲದರಿಂದ ಆ ಚಿಂತೆ 
ಪರಿಹಾರವಾಗುವುದೇ? ಕಡೆಗೆ ಬೇರಾವ ದಾರಿಯು ಕಾಣದೆ, ತಮಗೆ 
ಮೊಗಗೊಡದೆ ಸುತ್ತುವ ರಾಜಕುವರಾರನನ್ನು ಅಂತಃಪುರದ 
ಆಪ್ತಾಲೋಚನಾಗ್ಯಹಕ್ಕೆ ಕರೆಸಿಕೊಂಡರು. ತಮ್ಮಿದಿರು ಬಂದು ನಿಂತ ಮಗನನ್ನು 
ನೋಡಿ, ಬಹಳ ಹೊತ್ತು. ಹೇಗೆ ನಾಲಿಗೆ ನುಡಿಯಲು ಹೇಸುವ ಆ 
ವಿಷಯವನ್ನು ಆರಂಭಿಸಬೇಕೆಂದು ಚಿಂತಿಸಿದರು. ಏಕೋ ಅವನ ಮೊಗವನ್ನು 
ನೋಡುವುದೂ ಅವರಿಂದ ಸಾಧ್ಯವಾಗಲಿಲ್ಲ. ಸುಮ್ಮನೆ ತಾವೇ ತಲೆತಗ್ಗಿಸಿ 
ಕುಳಿತರು. ಎಷ್ಟು ಹೊತ್ತಾದರೂ ತಂದೆ ಮಾತನ್ನು ಆರಂಭಿಸದುದನ್ನು 
ಕಂಡು, ರಾಜಕುಮಾರನೇ “ಕೇಳಿದ- 

“ಏನು ಅಪ್ಪಾಜಿ ಹೇಳಿ ಕಳಿಸಿದಿರಿ?” ' 

ಕೃಷ್ಣನೇ ಮಾತು ಆರಂಭಿಸಿದುದರಿಂದ ಚಕ್ರವರ್ತಿಗಳೂ ಮಾತಾಡಲು 
ಅನುಕೂಲವಾಯಿತು. ಆಗಲೂ ಬಹಳ ಹೊತ್ತು ಚಿಂತಿಸಿ ಚಿಂತಿಸಿ ಹೇಳಿದರು- 


$6 ೨9 


“ಏನು ಅಪ್ಪಾಜಿ?” 

“ನೀನೀಗ ಪ್ರಾಪ್ತ ವಯಸ್ಕ ಹದಿನಾರು ವರ್ಷ ಮೀರಿದ ಮಗನನ್ನು 
ಮಿತ್ರನಂತೆ ಕಾಣಬೇಕೆರಿಬುದು ಶಾಸ್ತ್ರವಚನ. ಆದ್ದರಿಂದ ಈ ದಿನ ನಿನ್ನೊ ಂದಿಗೆ 
ಮನಬಿಚ್ಚಿ ಮಾತಾಡುತ್ತೇನೆ. ಕೃಷ್ಣ. ಕ್ಹ. 4 

“ಹೇಳಿ ಅಪ್ಪಾಜಿ?” 

“ಮಕ್ಕಳಿಂದ ತಂದೆ-ತಾಯಿಗಳು ಏನು ಬಯಸುತ್ತಾರೆ ಬಲ್ಲೆಯಾ ಕೃಷ್ಣಾ?” 

“ಏನು?” 

“ಧನ, ಪ್ರತಿಷ್ಠೆ ಸೇವೆ ಯಾವುದನ್ನು ಮ ಗಿ ಎಲ್ಲಕ್ಕಿಂತ ಹೆಚ್ಚಾಗಿ 

ಬಯಸುವುದು - ಪುತ್ರನಿಂದ ತಮ್ಮ ಮನೆತನಕ್ಕೆ ಕಳಂಕ ಯುಂ 
ಆತನೂ ಕೀರ್ತಿವಂತನಾಗಿ ಬಾಳಬೇಕು - ಇಷ್ಟೇ ಅವರು ಬಯಸುವುದು.” 

“ಸರಿ ಅಪ್ಪಾಜಿ-'' 

“ಸಾಕಿ ಸಲಹಿ, ಅಕ್ಕರೆಪಟ್ಟು, ಕನಸು ಕಂಡವರಿಗಾಗಿ ಅಷ್ಟಾದರೂ ಮಾಡ 


ನೃಪತು೦ಗ ೧೨೯ 


ಬೇಕಾದದ್ದು ಧರ್ಮವಲ್ಲವೆ? ಕೃಷ್ಣಾ, ಮಗ ಎಂದರೆ ಬಂಕರಗಸರ ಮಗ 
ಲೋಕಾದಿತ್ಯರು ಇದ್ದ ಹಾಗಿದ್ದರೆ, ಅಂಥ ಮಗನನ್ನು ಹಡೆದವರ ಬದುಕೂ 
ಸಾರ್ಥಕ, ನ ಬಾಳೂ ಸಾರ್ಥಕ. ಅಲ್ಲವೇ ಕೃಷ್ಣಾ?” 

ಲೋಕಾದಿತ್ಮನ ಹೆಸರು ಕೇಳಿದ ಕೂಡಲೇ ಕೃಷ್ಣ ಸದ್ದು ಕೇಳಿದ ಸರ್ಪದಂತೆ 
ಸೆಟೆದು ನಿಂತ. 

“ಅಪ್ಪಾಜಿಯವರಿಗೆ ಲೋಕಾದಿತ್ಯನ ವಿಷಯದಲ್ಲಿರುವ ಅಭಿಮಾನವನ್ನು 
'ನಾನು ಬಲ್ಲೆ. ಆದ್ದರಿ೦ದ ಅವನ ಹೆಸರು ಎತ್ತದೆ, ನನಗೆ ಹೇಳಬೇಕಾದುದನ್ನು 
ನೇರವಾಗಿ ಹೇಳಬಹುದು ಅಪ್ಪಾಜಿ.” 

ಆ ಮಾತು ಆಡುವಾಗ ರಾಜಕುಮಾರನ ಧ್ವನಿಯಲ್ಲ ಮೂಡಿದ ಬಿರುಸನ್ನು 
ಕಂಡು ಚಕ್ರವರ್ತಿಗಳ ಹೃದಯಕ್ಕೆ ಮುಳ್ಳು ಮುರಿದಂತಾಯಿತು. ಆದರೂ 
ಆ ವ್ಯಥೆಯನ್ನು ತೋರಗೊಡದೆ- : 

“ನಾನು ಹೇಳಬೇಕೆಂದಿದ್ದುದಿಪ್ಪೇ ಕೃಷ್ಣಾ-ರಾಜಕುಮಾರರು ತಮ್ಮ ಸ್ಥಾ ನಕ್ಕೆ 
ಕುಂದು ತರುವವರೊಂದಿಗೆ ಸ್ನೇಹ ಬೆಳೆಸಬಾರದು.” 

“ನಾನು ಅಂತವರೊಂದಿಗೆ ಸ್ನೇಹ ಬೆಳೆಸುವೆನೆಂದು ಯಾರಾದರೂ 
ಹೇಳಿದರೆ ಅಪ್ಪಾಜಿ?” 

“ಅಂಥವರೊಂದಿಗೆ ನೀನಿದುದ್ದನ್ನು ಕಣ್ಣಾರೆ ಕಂಡವರು ಹೇಳಿದರು.” 
“ಅದು ಸುಳ್ಳು ಸುದ್ದಿ. ನಿಮ್ಮ ಮನಸನ್ನು ಕೆಡಿಸಲು ಹೂಡಿದ ಕುಹಕ.” 
“ಅದು ಹಾಗಾಗಲೆ೦ದೇ ನಾನು ಬಯಸುತ್ತೇನೆ ಕೃಷ್ಣಾ ಆದರೆ ಅದು 

ಕುಹಕದ ಮಾತಲ್ಲ, ನಾನು ಬಲ್ಲೆನು. 2 ೫02೫ದ 'ನಿರಾಧಾರವಾದ 
ಆರೋಪವಲ್ಲ. ನನಗೆ ನಂಬಿಕೆಯಿದೆ. ಸ 

“ನನ್ನ ಮಾತುಗಳಿಗಿಂತ ತಮಗೆ ಪರರ ಮಾತಿನಲ್ಲೇ ಹಚ್ಚು ನಂಬಿಕೆ 
ಇಡುವಂತಿದೆ ಅಪ್ಪಾಜಿ. ನಂಬುವುದು ಬಿಡುವುದು ತಮ್ಮ ಚಿತ್ತ ಆದರೆ 
ನನಗೆ ಬೇಕಾದವರೊಂದಿಗೆ, ನನ್ನಲ್ಲಿ ಅಕೃತ್ರಿಮ ವಿಶ್ವಾಸವಿಟ್ಟುಕೊಂಡಿರುವವರಲ್ಲಿ 
ಸ್ನೇಹ ಬೆಳೆಸುವಷ್ಟು ಸ್ವಾತಂತ್ರ ವಾದರೂ ನನಗಿದೆ, ಅಲ್ಲವೇ ಅಪ್ಪಾಜಿ?!'' 

ಕರ್ಕಶವಾಗಿ. “ನಸುವ್ಯಂಗ್ಯ ಬೆರೆತ ಧ್ವನಿಯಲ್ಲಿ ಕೇಳಿದ ರಾಜಕುಮಾರ 
ಕೃಷ್ಣ ಹಿಂದೆಂದೂ ಅವನು 'ಚಕವರ್ತಿಗಳೊಂದಿಗೆ ಈ ರೀತಿ ಮಾತನಾಡಿರಲಿಲ್ಲ. 
ಅವನ ಮಾತಿನ ರೀತಿಯಲ್ಲಿ ಮಗ ತಂದೆಯೊಡನೆ ಮಾತನಾಡುವ ರೀತಿಗಿಂತ 
ಹೆಚ್ಚಾಗಿ, ಸಮಾನರೊಂದಿಗೆ ಸೆ ಸೆಣಸಿ ವಾಗ್ವಾದ ಮಾಡುವ ಒಗರಿತ್ತು. ಅದು 
ಅರಿವಾಗಿ ಚಕ್ರವರ್ತಿಗಳ ಹೃದಯವನ್ನು ಹಿಂಡಿದಂತಾಯಿತು. ಹಾಗೂ ; ಅದನ್ನು 
ತೋರಗೊಡದೆ- 


17, 


೧೩೦ ನೃಪತುಂಗ 


“ನಿನಗೆ ಸ್ಥಾತಂತ್ರ್ಯವಿಲ್ಲದಿಲ್ಲ ಕೃಷ್ಣ, ಆದರೆ ಸ್ವಾತಂತ್ರ್ಯ ಸ್ವಚ್ಛಂದಾಚರಣೆಗೆ 
ರಹದಾರಿಯಲ್ಲ, ಅದು ಹೊಣೆಗಾರಿಕೆಯ ಅರಿವಿನ ಸುವರ್ಣ ಶೃ೦ಖಲೆ. 
ಇತರರ ಮಾತು ಹೇಗಾದರೂ ಇರಬಹುದು. ಆದರೆ ರಾಜಕುಮಾರ, 
ಯಾರಿಗೂ ತಮ್ಮ ಸೆ ೀಹವನ್ನು ಅರ್ಪಿಸುವಾಗ ಬಹು ಎಚ್ಚರವಾಗಿರಬೇಕು. ” 

“ನಾನು ರಾಜಕುಮಾರಸೆಂಬುದು ಇಂದಾದರೂ 'ಅಪ್ಪಾಜಿಯವರಿಗೆ 
ನೆನಪಾಯಿತು. ನಾನು ಭಾಗ್ಯವಂತ!” 

-ಕಠೋರ ವ್ಯಂಗ್ಯದ ಕೂರಂಬುವಿನಿಂದ ಚಕ್ರವರ್ತಿಗಳ ಎದೆಯನ್ನಿರಿದು 
ರಾಜಕುಮಾರ ಹೇಳಿದ. 

“ಇದೇನು ಮಾತು ಕೃಷ್ಣ9'' - ಎಂದು ಕಾತರವಾಗಿ ಕೇಳಿದರು. 

“ಅ೦ದು ಆಸ್ಥಾನದಲ್ಲಿ, ಆಸ್ಥಾನ ಕರುಣಿಕರ ಮಾತಿಗೆ ಬೆಲೆ ಗೊಟ್ಟು, 
ನನ್ನನ್ನು ಸಭಿಕರೆಲ್ಲರಿದಿರು ತೇಜೋವಧೆ ಮಾಡುವಾಗ ನಾನು 
ರಜಕಮಾರನಂಬುದು ಅಪ್ಪಾಜಿಯವರಿಗೆ ನೆನಪಿರಲಿಲ್ಲ. ಈಗ ನೆನಪಾಯಿತು 
ಎ ಮತ್ತೊಂದು ರೀತಿಯಲ್ಲಿ" ಮುಖ ಮುರಿಯಲು, ನನ್ನ ಮುಖಭಂಗ 
ಮಾಡುವುದು ಅಪ್ಪಾಜಿಯವರಿಗೆ ತುಂಬಾ ಪ್ರೀತಿಯ ವಿಷಯವೇನೋ. ng 

ಅವನ ಮಾತು ಕೇಳಿ ದುಃಖ - ಸಿಟ್ಟುಗಳರಡೂ ನಾನು ಮುಂದೆ, 
ತಾನು ಮುಂದೆ ಎಂದು ನುಗ್ಗಿ ಬಂದವು ಚಕ್ರವರ್ತಿಗಳ ಎದೆಯಲ್ಲಿ. ಕೊಂಚ 
ಬಿರುಸಾದ ಧ್ವನಿಯಲ್ಲಿ ಹೇಳಿದರು- 

“ಈ ರೀತಿ ಮಾತನಾಡುವುದು ನಿನಗೆ ಶೋಭಿಸುವುದಿಲ್ಲ ಕೃಷ್ಣ.” 

“ನಿಜ. ನಾನು ಮಾಡುವ ಯಾವುದೂ ತಮಗೆ ಶೋಭಿಸುವುದಿಲ್ಲ. 
ನಾನು ಬಲ್ಲೆ ಅಪ್ಪಾಜಿ. ಲೋಕಾದಿತ್ಯನನ್ನು ಳಿದು ಬೇರಾರೂ ತಮಗೆ 
ಮೆಚ್ಚುಗೆಯಾಗುವುದಿಲ್ಲ ಅವನ ಮುರಿದೆ ಭಷ ಯಾವ ಗಿಡದ 
ತೊಪ್ಪಲು. ವ 

ನ ಕೃಷ್ಣಾ, ನೀನಾಡುವುದು ನಿಜ. ರಾಜಕುಮಾರರು ಲೋಕಾದಿತ್ಯರ 
ಹಾಗಾಗಿದ್ದರೆ ನಮ್ಮ ಹೆಮ್ಮೆಗೆ ಚಿನ್ನದ ಕೋಡು ಮೂಡುತ್ತಿತ್ತು.” 

“ಗುಣಭದ್ರಾಚಾರ್ಯರೂ ಜಃ ಹೇಳುತ್ತಾರೆ, ಅಲ್ಲವೇ ಅಪ್ಪಾಜಿ?” 

ಧೂರ್ತವಿನಯದಿಂದ ಕೇಳಿದ ಕೃಷ್ಣ. 

“ಆಚಾರ್ಯರೇನು, ಲೋಕವೇ ಹಾಗನ್ನು ತ್ತದೆ ಕೃಷ್ಣಾ.” 

“ಲೋಕ ಹಾಗೆನ್ನ! ಬೇಕೆಂಬುದೇ ಲೋಕಾದಿತ್ಸನ ಅಪೇಕ್ಷೆ ತಮ್ಮನ್ನು ನಾನು 
ಒಂದು ಮಾತು ಕನಬಹಾಟೇ ಅಪ್ಪಾಜಿ?” 

“ಕೇಳು.” 


ನೃಪತು೦ಗ ೧೩೧ 


“ಸೇನಾಧಿಪತಿಯ ಆಯ್ಕೆಗೆ ಆ ಪರೀಕ್ಷೆಯನ್ನು ಸೂಚಿಸಿದವರು ಯಾರು 
ಅಪ್ಪಾಜಿ?” 

“ಅದು ಭರತೋಕ್ತ ರಾಜನೀತಿ.” 

“ಇರಬಹುದು ಅಪ್ಪಾಜಿ, ಆದರೆ ನಿಮಗೆ ಅದನ್ನು ಸೂಚಿಸಿದವರು 
ಯಾರು?” 

“ಗುಣಭದ್ರಾಚಾರ್ಯರು.' 

“ನಾನು ಊಹಿಸಿದುದು ಸುಳ್ಳಾಗಲಿಲ್ಲ! ಅಪ್ಪಾಜಿ-ನನ್ನ ಮಿತ್ರರು 
ಅಯೋಗ್ಯರೆ೦ದು ತಮ್ಮ ಶಂಕೆ. ಆದರೆ ಇಷ್ಟು ಸಾಥ; ಹೇಳುತ್ತೇನೆ; ನನ್ನ 
ಮಿತ್ರರು ತಮ್ಮ ಮಿತ್ರರಂತೆ” ವಿಶ್ವಾಸ 'ಘಾತಕರಲ್ಲ, ರಾಜದ್ರೋಹಿಗಳಲ್ಲ. ಗೋಮು 
ವ್ಯಾಘ್ರಗಳಲ್ಲ. ನನಗೆ ಬುದ್ದಿವಾದ ಹೇಳುತ್ತೀರಿ ನಿಜ. ಹೇಳಬೇಕು. ಸ 
ನಿಮ್ಮ ಬುದ್ಧಿಯೂ ನಿಮ್ಮ ಕೈಯಲ್ಲಿರಲಿ ಅಪ್ಪಾಜಿ, ಇಲ್ಲವಾದಲ್ಲಿ ನೀವಾಗಲಿ. 
ನಾನಾಗಲಿ, ರಾಜ್ಯವಾಗಲಿ ಮಿ. ಉಳಿಯುವುದಿಲ್ಲ. 4 

-ಎಂದವನೇ ರಾಜಕುಮಾರ ಚಕ್ರವರ್ತಿಗಳ ಎದುರಿನಿಂದ ದಪದಪ 
ಕಾಲು ಹಾಕಿ ಹೊರಟುಹೋದ. 

ಅವನಾಡಿದುದನ್ನು ಕೇಳಿ ಚಕ್ರವರ್ತಿಗಳ ತಲೆ ಗಿರನೆ ಸುತ್ತುತ್ತಿತ್ತು. ಕೃಷ್ಣನ 
ನಿಷ್ಠುರ ಮಾತು. ಅವಿಡೀಯತೆ ಉದ್ದಟತನಗಳು "ಅವರ 'ಹೃದೆಯದಲ್ಲಿ 
ಕ್ರೋಧಕ್ಕಿಂತ ಹೆಚ್ಚಾಗಿ ದುಃಖವನ್ನೇ ಕಲಕಿಪಿವು. ಕೃಷ್ಣ ಕೈಮೀರುತ್ತಿದ್ದಾನೆಂಬುದು 
ಅವರಿಗೆ ಅರಿವಾಗಿತ್ತು. ಆದರೆ ಇಷು ದೂರ EE ಅವರು 
ಕನಸು-ಮನಸಿನಲ್ಲಿಯೂ ಊಹಿಸಿರಲಿಲ್ಲ. 

“ಕೃಷ್ಣಾ, ನ್ನ ಬಾಳು ಈ ಪರಿಯಾಗಬೇಕೆಂಬುದೇ ದೈವೇಚ್ಛೆ ಯೇ 
ಎತತ" ಬಿಸುಸುಯ್ದರು. ಹಾಗೇ ಚಿಂತಾಕ್ರಾಂತರಾಗಿ ಥಕ್‌ ಏನು 
ಮಾಡಬೇಕು, ಮುಂದೇನು ಮಾಡಬೇಕೆಂಬ ಚಿಂತೆ ತ್ರಿವಿಕ್ರಮನಂತೆ ಬೆಳೆದು 
ನೆಲಮುಗಿಲನ್ನಾವರಿಸಿ, ಅವರ ಪಾಲಿಗೆ ಶಿರದ ಮೇಲೆ ಕಾಲಿಟು ನಿಂತಿತು. 
ಒಂದು ಗಳಿಗೆ ಅವರ ಪ ಪಾಲಿಗೆ ಜಗತ್ತೇ ಬರಿದಾದಂತೆ ತೋರಿತು. ರುಗಳಿಗೆ 
ಅವರ ಮೈಯನ್ನು ಮರಗಟ್ಟಿಸುವೆ. ಭೀತಿ ಮೂಡಿ ಭೂತಾಕಾರ ತಳೆದು 
ನಿಂತಿತು. 

“ಹಾಗಾದಿರಲಿ, ಹಾಗಾಗದಿರಲಿ, ದೇವಾ, ಹಾಗಾಗದಿರಲಿ” - ಎಂದು 
ವಿಹ್ನಲರಾಗಿ ಮೊರೆಯಿಟ್ಟರು. | 

“ಮರುದಿನವೇ ಬೇಹುಗಾರರ ನಾಯಕನಿಗೆ, ರಾಜಕುಮಾರನ 
ಚಲನವಲನಗಳ ಮೇಲೆ, ಅವರ ಸಂಗಡಿಗರ ಮೇಲೆ ಕಟ್ಟೆಚ್ಚರದ ಬೇಹುಗಾವಲು 
ಹಾಕುವಂತೆ ಅಪ್ಪಣೆ ಮಾಡಿದರು. 


೧೩೨ ನೃಪತು೦ಗ 


ಮಂಗಿಯ ಹೃದಯದಲ್ಲಿ ಆನಂದವೇ ಆನಂದ. 

ಅವನ ಸಂಚು ಸಫಲವಾಗಿ, ರಾಷ್ಟ್ರಕೂಟ ಸಿಂಹಾಸನದ ಏಕೈಕ 
ವಾರಸುದಾರ ಅವನ ಕೈಗೊಂಬೆಯಾಗಿದ್ದ. “ಬೆಂಕಿಯಿಂದಲೇ ಬೆಂಕಿಯನ್ನು 
ಗೆಲ್ಲಬೇಕೆಂಬ ಅವನ ತಂತ್ರ ಗೆಲುವಿನ ಫಲಕೊಡುವ ಕುರು ರುಹುದೋರಿತ್ತು. 

ಎಲ್ಲ ಪರಿಸ್ಥಿತಿಗಳೂ ಅವನಿಗೆ ಅನುಕೂಲವಾಗಿತ್ತು ದಿನದಿನಕ್ಕೆ ಎಳೆಯುವ 
ಉತ್ತರ ದಂಡಯಾತ್ರೆ, ಸೇನಾಸಂಪತ್ತನ್ನು ಬರಿದು ಮಾಡುತ್ತಿತ್ತು ದಿನಕ್ಕೆ 
ಒಂದು ರೀತಿ ತೂಗುತ್ತಿದ್ದ ಆ ಸಮರರಂಗಕ್ಕೆ ತರಳಲು ಸದಾ ಸಿದ್ಧವಾಗಿರಲು 
ಸಕಲ ಪಡೆಗಳಿಗೂ ಅಪ್ಪಣೆ ಕೊಡಲಾಗಿತ್ತು. ಎಲ್ಲರ ದೃಷ್ಟಿಯೂ ಉತ್ತರದತ್ತ: 
ಎಲ್ಲರಿಗೂ ಅದರ ಪರಿಣಾಮ ಹೇಗೋ ಎಂಬ ಚಿಂತೆ: ಇದು ದಕ್ಷಿಣದವರು 
ದಾಳಿ ಆರಂಭಿಸಲು ಸುಸಮಯ. 

ದಕ್ಷಿಣದಲ್ಲಿ ನೀತಿಮಾರ್ಗ್ಗ ದಾಳಿ ಆರಂಭಿಸಿದ ಕೂಡಲೇ, ರಾಜಧಾನಿಯಲ್ಲಿ 

ರಾಜಪುತ್ರ ದಂಗೆಯೆದ್ದು ನಿಂತರೆ, ದೇಶದಲ್ಲೆಲ್ಲಾ ಯಾದವೀ ಕಲಹದ ಕಹಳೆ 

ಮೊಳಗಿ, ಅನಾಯಕತ್ವವಾಗಿ, ರಾಷ್ಟ್ರಕೂಟ ರಾಜ್ಯ ಅಸ್ತಿಭಾರ ಸಡಲಿದ 
ಭವನದಂತೆ ತಾನೇ ಕಳಚಿಕೊಂಡು, ಪೌಳಿಯ ದಾರಿ ಸುಗಮವಾಗುತ್ತದೆ — 
ಎಂದು ಅವನ ಲೆಕ್ಕ. 

ನೀತಿಮಾರ್ಗ್ಗನ ದಾಳಿ, ರಾಜಕುಮಾರನ ದೊಂಬಿ ಎರಡೂ ಏಕಕಾಲಕ್ಕೆ 
ಆರಂಭವಾಗಬೇಕೆಂದು, ಅತ್ತ ದಿನದಿನದಿಂದ ಬೆಳವಣಿಗೆಯನ್ನು ಗಂಗರಾಜ್ಯಕ್ಕ 
ಕಳುಹಿಸುತ್ತಾ, ಇತ್ತ ರಾಜಧಾನಿಯಲ್ಲಿ ತನ್ನ ಕಾರಾಸ್ಥಾನವನ್ನು ಸಜ್ಜುಗೊಳಿಸುತ್ತಿದ್ದ. 
ರಾಜಕುಮಾರನೆಂತೂ ಅವನ ಕೈಯೊಳಗಿನ” ದಾಳವಾಗಿದ್ದ. ಮರಿಗಿ, 
ಜಯಂತಿಯರ ಮಾತು ಅವನಿಗೆ ದೇದವಾಕ್ಕವಾಗಿತ್ತು. 

ಗುಣಬ' ದ್ರಾಚಾಂರ್ಡುರು ಸಿಂಹಾಸನದ "ವಿರುದ್ಧ ಚತು 
ಮಾಡುತ್ತಿದ್ದಾ _ರೆ೦ಬುದನ್ನು ಜಯಂತಿಯ ಬಾಯಿಂದ ಕೇಳಿದಾಗ 
ರಾಜಕುಮಾರನಿಗೆ ಸರಶಂಯವಾಡಕೊ ನಂಬಿರಲಿಲ್ಲ. “ಲೋಕಾದಿತ್ಯನಿಗೆ 
ಸೇನಾಧಿಪತ್ಯವನ್ನು ಗಳಿಸಿಕೊಟ್ಟ ಪರೀಕ್ಷೆ ಗುಣಭದ್ರಾಚಾರ್ಯ ರು ಸೂಚಿಸಿದ್ದು. 
ನನ್ನ ಮಾತು ಸುಳ್ಳನ್ನು ವುದಾದರೆ ಚಕ್ರವರ್ತಿಗಳನ್ನೆ ಕೇಳಿ' ಎ೦ದಿದ್ದಳು ಜಯಂತಿ 
ಚಕ್ರವರ್ತಿಗಳ ಹಮಣಕಟಿಲ ಅದೇ ಮಾತು ಬಂದು, ರಾಜಕುಮಾರನ 
ಸಂಶಯ ಸತ್ಯವೆಂದು ತೋರಿ, ರಾಜಕುಮಾರ ಕ್ರೋಧದಲ್ಲಿ ಕುದಿವ 
ಕಾಳಸರ್ಪವಾಗಿದ್ದ. ಆ ಕ್ರೋಧದಲ್ಲಿ ಏನು ಮಾಡಲೂ ಸಿದ್ಧವಾಗಿದ್ದ. 


ನೃಪತು೦ಗ 66೩ 


| ಅರಮನೆಯಿಂದ ಹೊರಬಿದ್ದು ಬಂದವನೇ ಆ ಮೂವರಿಗೂ 
ನಡೆದುದನ್ನು ತಿಳಿಸಿ- 

“ನೀನಾಡಿದ ಮಾತೇ ನಿಜವಾಯಿತು ಜಯಂತಿ. ಈಗ ಉಳಿದಿರುವು 
ದೊಂದೇ. ಈ ವಿರೋಧಿಮಂಡಲವನ್ನು ಮಟ್ಟಹಾಕುವುದು. ನೀನು ಹೇಳಿದಾಗ 
ನಾನು ನಂಬಿರಲಿಲ್ಲ. ಈಗ ಗೊತ್ತಾಯಿತು - ಅದರಲ್ಲಿ ಏನೂ ಉತ್ತೇಕ್ಷಿ 
ಇರಲಿಲ್ಲ” ಎಂದ. ಎ 

“ರಾಜಕುಮಾರರ ಮುಂದೆ ಸುಳ್ಳಾಡಿದವರ ನಾಲಗೆಯನ್ನು ಹರಿದು 
ಬೇಟೆಯ ನಾಯಿಗೆ ಊಟಕ್ಕೆ ಬಡಿಸಬೇಕು. ಈಗ ಮುಂದೇನು ಮಾಡುತ್ತೀರಿ 
ಪ್ರಭು?” ಎಂದಳು ಈತ ಕ್ಕ 

“ಕತ್ತಲಲ್ಲಿದ್ದವನಿಗೆ ಬೆಳಕು ತೋರಿದವರು ನೀವು. ನೀವೇ ಹೇಳಿ - 
ಮುಂದೇನು?” ರಾಜಕುಮಾರ ಕೇಳಿದ. 

“ನಾವು ಪ್ರಭುಗಳ ಸೇವಕರು. ತಂದೆ ಮಕ್ಕಳಲ್ಲಿ ವಿರಸವಾಗಬಹುದಾದ 
ಈ ಸಂದರ್ಭದಲ್ಲಿ ಏನು ಹೇಳಲೂ ನಮಗೆ ಧೈರ್ಯವಿಲ್ಲ ಪ್ರಭು. ನೀವೇ 
ನಿರ್ಧಾರ ಮಾಡಿ. ತಮ್ಮ ಅಪ್ಪಣೆಯಂತೆ ನಡೆಯಲು ನಾವು ಸಿದ್ದ” ಎಂದ 
ಮಂಗಿ, ವಿಧೇಯ ಸೇವಕನಂತೆ. 

“ಹೆದರಬೇಡಿ, ಹೇಳಿ. ಶಂಕರಗಣ ನೀನೇ ಹೇಳು - ಈಗೇನು ದಾರಿ?” 

“ಇಂಥ ಸಂದರ್ಭದಲ್ಲಿ ದಾರಿ ತೋರಲು ಮಂಗಿಯರಸರೇ ಶಕ್ತರು. 
ಈ ಸಂಚಿನ ಪತ್ತೆ ಹಚ್ಚಿದವರು ಅವರು. ಅವರೇ ಪ್ರತೀಕಾರೋಪಾಯವನ್ನೂ 
ಸೂಚಿಸಬೇಕು” ಎಂದ ಶ೦ಕರಗಣ. ಜಯಂತಿಯೂ ಅವನ ಮಾತನ್ನೇ 
ಅನುಮೋದಿಸಿದಳು. ಅವರೆಲ್ಲರ ಮಾತನ್ನೂ ಕೇಳಿ ಬಹಳ ಹೊತ್ತು 
ಆಲೋಚಿಸಿದಂತೆ ಮಾಡಿ ಮಂಗಿ- 

“ನಾನು ಹೇಳುವುದು ಅಪ್ರಿಯವಾದರೆ ಪ್ರಭು Spb ಕ್ಷಮಿಸಬೇಕು” ಎಂದ. 

“ಹೇಳಿ, ನಾನಾಗಲೇ ಅಭಯ ನೀಡಿದ್ದೇನಲ್ಲ 

“ಈಗ ಪ್ರಭುಗಳು ತಮ್ಮ ಹಿತಾಹಿತಗಳನ್ನು ಮರೆತು, ರಾಜ್ಯದ ಹಿತ 
ದೃಷ್ಟಿಯಿಂದ ಕೆಲಸ ಮಾಡಬೇಕು.” 

“ಸರಿಯೇ. ೫ 

ರಾಜಕುಮಾರರಿಗೆ ವೈಯಕ್ತಿಕ ವ್ಯಾಮೋಹಗಳಿಗಿಂತ, ರಾಜ್ಯದ ರಕ್ಷಣೆ 
ಪ್ರಧಾನವೆಂದು ನನ್ನ ಭಾವನೆ.” 

“ಅದು ನ್ಯಾಯವೇ?” 


೧೩೪ ನೃಪತುಂಗ 


“ಹಾಗೇ ಆರಂಭದಲ್ಲಿ ಕಹಿಯಾಗಿ ಕಂಡರೂ, ಪರಿಣಾಮದಲ್ಲಿ 
ಮಧುರವಾಗುವ ಕಾರ್ಯವನ್ನೇ ಮಾಡಬೇಕು.” 

“ಅಹುದು.” 

“ಅದನ್ನು ಪ್ರಭುಗಳು ಒಪ್ಪಿದರೆ - ಈಗ ಉಳಿದಿರುವುದೊಂದೇ ಮಾರ್ಗ. 
ಆ ವಂಚಕರು ನಂಬುಗೆಯ ಸ್ವಭಾವದ ಚಕ್ರವರ್ಶಿಗಳನ್ನು ಬಲೆಗೆ ಹಾಕಿಕೊಂಡು, 
ಅವರ ಮೂಲಕ ತಮ್ಮ ಕುಹಕವನ್ನು ಸಾಧಿಸಿಕೊಳ್ಳುತ್ತಿರುವುದರಿಂದ, ಈಗ 
ಅವರ ವಿರುದ್ಧವಾಗಿ ಏನು ಹೇಳಿದರೂ ಚಕ್ರವರ್ತಿಗಳು ನಂಬುವುದಿಲ್ಲ. 
ಆದುದರಿಂದ ರಾಜಕುಮಾರರೇ, ಸತ್ಯಕ್ಕಾಗಿ ತಂದೆಯನ್ನೇ ಪ್ರತಿಭಟಿಸಿದ 
ಪ್ರಹ್ಲಾದನಂತೆ, ದಂಗೆಯೆದ್ದು ರಾಜಧಾನಿಯ ಮೇಲೆ ದಾಳಿ ಮಾಡಿ, 
ಎ ಜಾಟಲ್ಲ್ಟಜ: ಆ ಕಾರ್ಯದಲ್ಲಿ ಶಂಕರಗಣರು 

ಜಕುಮಾರರಿಗೆ ತಮ್ಮ ಸೇನಾ ಸಹಾಯ ನೀಡಬೇಕು. ತ 
ak ಹಚ್ಚು ಸೇವಾ ಸಂಪತ್ತು ಇಲ್ಲದಿರುವುದರಿಂದ ಆ ಕಾರ್ಯ ಅಷು 
ಕಷ್ಟವಾಗುವುದಿಲ್ಲ. ಲೋಕಾದಿತ್ಯನಂತೂ ದೂರದ ಭರುಕಚ್ಟದಲ್ಲಿದ್ದಾನೆ. 
ಅವನು ಇಲ್ಲಿಗೆ ಬರುವುದು ಸಾಧ್ಯವಾಗುವುದಿಲ್ಲ.” 

“ಆದರೆ ಅವನ ತಂದೆ ess ಸ್ಣು ಹ 

“ಆ ಯೋಚನೆ ರಾಜಕುಮಾರರಿಗೆ ಬೇಡ. ಅವನನ್ನು ನೋಡಿಕೊಳ್ಳುವ 
ಜವಾಬ್ದಾರಿ ನನಗಿರಲಿ, ಒಮ್ಮೆ ರಾಜಧಾನಿ ರಾಜಪುತ್ರರ ವಶವಾಯಿತೆಂದರೆ, 
ಬಳಿಕ ಈ ಸಂಚುಗಾರರನ್ನೆಲ್ಲಾ ಆನೆಯ ಕಾಲಿಗೆ ಕೊಟ್ಟು ತುಳಿಸಿ ಬಳಿಕ 
ಚಕ್ರವರ್ತಿಗಳಿಗೆ ವಾಸ್ತವ ಸ೦ಗತಿಯನ್ನರುಹಿ, ಅವರ ಕ್ಷಮಾಪಣೆ ಬೇಡಬಹುದು. 

ಸತ್ಯವನ್ನು ಅರಿತಾಗ ಅವರಿಗೂ ಸಂತೋಷವಾಗುವುದರಲ್ಲಿ ಸಂಶಯವಿಲ್ಲ. 

pr ಕಾರ್ಯ ಯಶಸ್ವಿಯಾಗಲು, ಎಲ್ಲದಕ್ಕೂ ಮೊದಲು 
ರಾಜಕುಮಾರರು ಚಕ್ರವರ್ತಿಗಳ ವಿರುದ್ಧ ದೊಂಬಿ ಏಳಲು ಸಿದರಾಗಬೇಕು... 

“ಅವರ ಪರವಾಗಿ ನಾನು ಆ ಮಾತು ಕೊಡುತ್ತೇನೆ. ಸತ್ತ ಕ್ಯಾಗಿ, ರಾಜ್ಯ 
ರಕ್ಷಣೆಗಾಗಿ, ಪ್ರಭುಗಳು ತಾತ್ಕಾಲಿಕವಾಗಿ ಅಪ್ರಿಯವಾದ ಹ ಕಾರ್ಯವನ್ನು 
ಮಾಡಲು ಹಿಂಜರಿಯುವುದಿಲ್ಲ. ಪ್ರಭುಗಳ ಸಿ೦ಹಾಸನರಕ್ಷಣಾಕಾಂಕ್ಷೆಯಲ್ಲಿ 
ಮಂಗಿಯರಸರಿಗೆ ಸಂದೇಹವೇ?” ಎಂದು ಜಯಂತಿ ರಾಜಕುಮಾರರು 
ಆಡಬೇಕಾದ ಮಾತನ್ನು ತಾನೇ ಆಡಿದಳು. ರಾಜಕುಮಾರನ ಮೇಲೆ 
ಮೋಹೋನ್ಮಾದಕ ಕಟಾಕ್ಷದ ಸಮ್ಮೋಹನಾಸ್ತವನ್ನು ಬೀರಿ. ಅವಳ ಕಣ್‌ 
ನೋಟಕ್ಕೆ ಚಲಿಸು ುವ ಕೀಲು ಗೊಂಬೆಯಂತೆ UE ಅವಳ ಮಾತಿಗೆ 
ತಲೆ ಹಾಕಿದ. 


ಇ 


ನೃಪತು೦ಗ ೧೩೫ 


“ರಾಜಕುಮಾರ ಸಮ್ಮತಿಯಿಂದ ನನ್ನ ಎದೆಯ ಮೇಲಿನ ಬಹುದೊಡ್ಡ 
ಭಾರ ಇಳಿದಂತಾಯಿತು. ಇನ್ನು ಮುಂದಿನದು ಶಂಕರಗಣರ ಕೆಲಸ” - 
ಎ೦ದು ಮಂಗಿ ಶಂಕರಗಣನತ್ತ ನೋಡಿದ. 

“ವಾನೇನು ಮಾಡಬೇಕು?” 

“ನಾಳೆಯೇ ಚಕ್ರವರ್ತಿಗಳಿ೦ದ ಅಪ್ಪಣೆ ಪಡೆದು, ತ್ರಿಪುರಿಗೆ ಹಿಂದಿರುಗಿ, 
ಆದಷ್ಟು ಸೇನೆಯೊಡನೆ ಗಡಿಯ ಬಳಿಯ ಕಿರಣಪುರಕ್ಕೆ ಬಂದು ಅಲ್ಲಿ 
ರಾಜಕುಮಾರರಿಗಾಗಿ ಕಾಯಬೇಕು. ರಾಜಕುಮಾರರು ಅಲ್ಲಿಗೆ ಬಂದೊಡನೆಯೇ, 
ಅವರನ್ನು ಚಕ್ರವರ್ತಿಗಳೆಂದು ಘೋಷಿಸಿ, ದಾಳಿಯನ್ನಾ ರಂಭಿಸಬೇಕು. 
ರಾಜಕುಮಾರರ ಹೆಸರಿನಲ್ಲಿ ದಾಳಿ ಆರಂಭಿಸುವುದರಿಂದ ಪ್ರಜೆಗಳೂ ನಿಮಗೆ 
ನೆರವಾಗುವರು. ವೇಗವಾಗಿ ಮಾನ ್ಯಖೇಟದತ್ತ ನುಗ್ಗಿ. ಒಮ್ಮೆ ಸೆ ಸೇನೆಯೊಡನೆ 
ರಾಜಕುಮಾರರು ರಾಜಧಾನಿಯನ್ನು ಸೇರಿದರೆ, ರಾಜಧಾನಿ ತಾನೇ ಅವರನ್ನು 
ಎದುರುಗೊಂಡು ಶರಣಾಗತವಾಗುವುದರಲ್ಲಿ ಸಂಶಯವಿಲ್ಲ. ಅದಕ್ಕೆ ನಾನೂ 
ಇಲ್ಲಿ ಬೇಕಾದ ಸಿದ್ದತೆಗಳನ್ನು ಮಾಡುತ್ತೇನೆ. ಆಗಬಹುದೇ?” 

ಮಂಗಿಯ ಮಾತಿಗೆ ಶಂಕರಗಣ ಸಮ್ಮತಿ ಸೂಚಿಸಿದ. ರಾಜಕುಮಾರ 
ಏನೂ ಮಾತನಾಡದೆ ಸುಮ್ಮನಿರುವುದನ್ನು ಕಂಡು, ಜಯಂತಿ ನಗುತ್ತಾ- 

“ಪ್ರಭುಗಳು ಚಕ್ರಾಧಿಪತ್ಯನ ಕನಸು ಕಾಣುತ್ತಿದ್ದೀರಾ! ಈಗಲೇ ನಮ್ಮನ್ನು 
ಮರೆತುಬಿಟ್ಟರೆ, ನಾಳೆ ಚಕ್ರವರ್ಕಿಗಳಾದ೦ದು ನಮ್ಮ ನೆನಪು ಉಳಿದೀತೆ?” 
ಎಂದಳು. 

“ಆಗ ಬರೀ ನೆನಪು ಉಳಿಯುವುದಿಲ್ಲ ಜಯಂತಿ, ಚಕ್ರಾಧಿಪತಿಯೊಂದಿಗೆ 
ಚಕ್ರಾಧಿಪತ್ಯವೇ ನಿನ್ನದಾಗುತ್ತದೆ” 

ದ ps ರಾಜಕುಮಾರ. ಅವನ ಮಾತು ಕೇಳಿ ಎಲ್ಲರೂ ನಕ್ಕರು. 
ಒಬ್ಬೊಬ್ಬರಿಗೂ ಒಂದೊಂದು ಬಗೆಯ ಬಯಕೆ ಸಫಲವಾಗುವ ಕನಸು. 


೧೭ 


ದಾಳಿಯಾರಂಭಿಸಲು ಮಂಗಿಯಿಂದ ಸೂಚನೆ ಬರುವುದನ್ನೇ ಕಾಯುತ್ತಿದ್ದ 
ನೀತಿಮಾರ್ಗ್ಗ, ಅವನಿಂದ ಸುದ್ದಿ ಬರುತ್ತಿದ್ದ ಹಾಗೇ, ಯುದ್ಧ ಘೋಷಣೆ 
ಮಾಡಿ, ಸೇನೆಯನ್ನು ನುಗ್ಗಿಸಿದ. ಗಂಗರ ಮದಗಜಾಂಕಿತ ಪತಾಕೆ ಮುಗಿಲೆತ್ತರ 
ಹಾರಿ ನಡೆದಿತು - "ಮೋಲ್ಲಂಘನೆ ಮಾಡಿ. ಈ ಅನಿರೀಕ್ಷಿತ ದಾಳಿಗೆ ನಕ್ಕ 


೧೩೬ ನೃ ಪತುಂಗ 


ರಾಷ್ಟ್ರಕೂಟ ಗಡಿದುರ್ಗಗಳು ಪ್ರತಿಭಟಿಸಲಾಗದೆ ಸೋತವು. ಹಾಗೂ 
ರಾಜೌರಮಡುವಿನಲ್ಲಿ ರಾಷ್ಟಕೂಟ ಸಾಮಂತ ಬಾಣವಿದ್ಯಾಧರ, ನೆರವಿಗೆ 
ಬಂದ ರಾಷ್ಟ್ರ ಕೂಟ ಸೇಫೆಗಳೊಡನೆ ಗಂಗಬಲವನ್ನು' ಇದುರಿಸಿದ. 
ರಾಜಾರಮಡು ' ಇಬ್ಬಣಗಳ ಸೇನೆಯ ರಕ್ತದ ಮಡುವಾಯಿತು. ಎಷ್ಟು ಉಗವಾಗಿ 

ಪ್ರತಿಭಟಿಸಿದರೂ, ಸಾಕಷ್ಟು ಸಿದತೆ ಇಲ್ಲದ ರಾಷ ಸೇಸಿ ಅಲಬಲ, ಸಕಲ 
ಸಿದ್ಧತೆಯನ್ನು ಮಾಡಿಕೊಂಡ ಗರಿಗಬಲದಿದಿರು ಸೋಲಬೇಕಾಯಿತು. ಬಾಣ 
ವಿದಾ ಧರ ಸಮರಭೂಮಿಯಲ್ಲೇ ಸ್ಪರ್ಗಸ್ಥನಾಗಿ, ಅವನ ಮಗ ವಿಜಯಾದಿತ್ಯ 
ಬಾಣ, ಬೇರೆ ದಾರಿಗಾಣದೆ. ಗರಗರ ಪ್ರಭುತ್ವನ್ನೊಪ್ಪಿಕೊಂಡ" 
ರಾಜಾರಮಡುವಿನಲ್ಲಿ ರಣಾ೦ಗಣದಲ್ಲಿ ರಾಷ್ಟ್ರಕೂಟ ಗರುಡಧ್ವಜ ಕೆಳಗಿಳಿದು, 
ಅದರ ಮುಡಿಯ ಮೇಲೆ ಗಂಗರ ಗಜಪಪೆಕೆ ಹಾರಿತು. 

ಗುಡ್ಡದ ಕೋಡುಗಳ ಮೇಲೆ ಹೊತ್ತಿಸಿದ ಅಪಾಯಸೂಚಕ ಬೆಂಕಿಗಳ 
ಮೂಲಕ ಕೋಟೆಯಿಂದ ಕೋಟೆಗೆ ಸುದ್ದಿ ಮಿಂಚಿನ ವೇಗದಿಂದ ನಡೆದು 
ಬ೦ಕರಸರನ್ನು ಸೇರಿತು. 

ಈ ಸುದ್ದಿ ವಿ ಸೋಕಿದ ಕೂಡಲೇ ಬಂಕರಸರು ಕೆಣಕಿದ ಕಾಳಸರ್ಪದಂತೆ 
ಪ್ರಕ್ಷುಬ್ಬವಾಗಿ' ಸಿಡಿದು ನಿಂತರು. ಗಂಗರ ಕೃತಘ ತೆಯನ್ನು ನೆನೆದು ಅವರ 
ಹೃದಯಕ್ರೋಧ ಕರ್ಕಶವಾಯಿತು. ನಾಲ್ಕಾರು” ವರ್ಷ" ಮಾನ್ಯಖೇ ಟದ 
ನಾಗ ಹದಲ್ಲಿ ನರಳುತ್ತಿದ್ದ ಗಂಗ ಶಿವಮಾರನಲ್ಲಿ ಗೋವಿಂದ ಪ್ರಭೂತವರ್ಷರು 
ಕೃಪೆದೋರಿ. ಮತ್ತೆ ತರನೆವಪುರದಲ್ಲಿ ಅವನಿಗೆ: ಪಟ್ಟಗಟ್ಟಿ, ತಾವೇ ನರರ ಸದಿಂದ 
ಅವನ ಶಿರದ ಮೇಲೆ ಮಕುಟವಿಟ್ಟಿದ್ದರು. ಅವನೇ ಚಕ್ರವರ್ತಿಗಳ ಸೋದರ 
ಕ೦ಭರಸರನ್ನು ಕೂಡಿಕೊಂಡು ಕೈತಫ ನಾಗಿ, ರಾಷ್ಟ್ರಕೂಟರ ಮೇಲೆ ಕತ್ತಿ 
ಎತ್ತಿ, ಸೋತು. ಒದೆತಿಂದ ನಾಯಂತೆ ಹೆಲ್ಲುಕಿರಿದಿದ್ದ. ಆಗಲೂ ಗೋವಿಂದ 
ಚಕ್ರವರ್ತಿಗಳು ಕರುಣೆದೋರಿ ಅವನ ರಾಜ್ಯವನ್ನು. ಅವನಿಗೇ ನೀಡಿದ್ದರು. 
ಆ ' ಉಪಕಾರಕ್ಕೆ ಅವನ ತಮ್ಮನ ಮೊಮ್ಮಗ ನೀತಿಮಾರ್ಗ್ಗ ಪ ಪ್ರತ್ಯುಪಕಾರ 
ಮಾಡುತ್ತಿದ್ದಾನೆ. ಚಕ್ರವರ್ತಿಗಳು ಉತ್ತರದ ದಂಡೆಯಾತ್ರೆಯಲ್ಲಿ ನಿರತರಾದ 
ಹೊತ್ತಿನಲ್ಲೆ, ದಕ್ಷಿಣದಲ್ಲಿ ದಾಳಿಯಾರರಿಬಿಸಿ. 

ಬಂಕರಸರು ಕ್ರೋಧದ ಜ್ಞಾಲಾಮುಖಿಯಾದರು. ಅವರ ಬಳಿಯೂ 
ಹೆಚ್ಚು ಸೇನೆಯಿರಲಿಲ್ಲ. ಬಹುಭಾಗ ಲೋಕಾದಿತ್ಯನ ಹಿಂದೆ ತೆರಳಿತ್ತು. ಅವರ 
ಬಳಿ 'ಉಳಿದಿದ್ದುದು ಮೂಲಬಲವೊಂದೇ. ಆದರೂ ಚಿಂತಿಸದೆ, ಹಳ್ಳಿಹಳ್ಳಿಗಳಲ್ಲೂ 
ಡಂಗುರ ಸಾರಿಸಿ. ಆದಷ್ಟು ಸೇನೆಯನ್ನು ಸ೦ಗ್ರಹಿಸಿ, ಮಾನ್ಯಖೇಟಕ್ಕ ಸುದ್ದಿ 
ಕಳುಹಿಸಿದವರೇ ಗಂಗ “ರಾಜ್ಯದತ್ತ ನುಗ್ಗಿದರು — ವಿಲಿಯ ಕಾಲದ 
ಬಿರುಗಾಳಿಯಂತೆ. 


ನೃ ಪತುಂಗ ೧೩೭ 


ಬಂಕರಸರ ಸೇನೆಯಲ್ಲಿದ್ದ ಜನಬಲ ಅಲ್ಲ, ಆದರೆ ಒಬ್ಬೊಬ್ಬನೂ ಉಕ್ಕಿನಾಳು. 
ಅದರ ಜೊತೆಗೆ, ಅವರೆಲ್ಲರ ಹೃದಯವೂ "ಪ್ರತೀಕಾರ ತೃಷೆಯಿಂದ ಮತ್ತಷ್ಟು 
ಉಕ್ಕಾಗಿತ್ತು. ಗಂಗರ ಸೊಕ್ಕಡಗಿಸಿ ತಳವನಪುರವನ್ನು ಸುಟ್ಟು ಬೂದಿ 
ಮಾಡಬೆಕು, ಇಲ್ಲವೇ ಸಮಾರಾಂಗಣದಲ್ಲಿ ಸಾವನ್ನು. ಆಲಂಗಿಸ ಬೇಕು. 
ಎಂದು ಶಪಥತೊಟ್ಟು ಹೊರಟಿದ್ದರು. ಎದುರಾದವರನ್ನು ಕೊಚ್ಚಿ ಕೆಡಹುತಾ, 
ಕೋಟೆಗಳನ್ನು ಸೀಳುತ್ತಾ ಸಾಗಿದರು. ತ 

ದಿಂದ ಬರಿಕಸರಸು ಕಳಿಸಿದ ಸುದ್ದಿ ಮಾನ್ವಖೇಟವನು ನ್ನು ಮುಟ್ಟುವ 
ವೇಳೆಗೆ, ಬ೦ಕರಸರ ಬಲ ದಾರಿಯಲ್ಲಿ ಇದಿರಾದವರನ್ನು ಮುರಿದು ಕೈದಾಳ 
ದುರ್ಗಕ್ಕೆ ಲಗ್ಗೆ ಹಾಕಿತ್ತು. 

ಕೈರೌಳದುರ್ಗ ಗರಗ ಅರಸರ ಮೂಲಬಲಗಳ ಕೇಂದ್ರಗಳಲ್ಲಿ ಬಂದು. 
ಬಹೆ್‌ ದುಸ್ನಾಧ್ಯವಾದ ಕೋಟೆಯೆಂದು ಹೆಸರಾದುದು. "ಅದರ ಉಕ್ಕಿನ 
ಕವಚದಂತಹ ಸೋಟೆ, ಅಪಾರ ಶಸ್ತ್ರಾಸ್ತ್ರ ಸಂಗಹ, ಕೋಟೆಯೊಳಗಿನ ಪಟುಭಟೆರ 
ಪಡೆ, ಯಾವುದೂ ಕಾಳನ ಕೋಣನಂತೆ ಕೆರಳಿ ಮುನ್ನುಗ್ಗಿದ ಬಂಕರಸರ 
ಬಲದಿದಿರು ನಿಲ್ಲಲಾಗಲಿಲ್ಲ. ಶತ್ರು ಸೇನೆ "ಬಂದಿತು, ಬ೦ದಿತು' ಎಂದು 
ಕೋಟೆಯಲ್ಲಿ ಕೂಗಾಗುವುದರ ಒಳಗೇ ಗಜಪಡೆ ಹೆಬ್ಬಾಗಿಲನ್ನು ಪುಡಿ ಮಾಡಿ. 
ಕಾಲಾಳುಗಳು ನೂಲೇಣಿ, ಉಡಗಳ ನೆರವಿನಿಂದ ಗೋಡೆಯನ್ನೆ! ರಿ 
ಕೊತ್ತಲಗಳಲ್ಲಿಯ ಕಾವಲು ಪಡೆಯನ್ನು ಕತ್ತರಿಸಿ ಚೆಲ್ಲಿತು. ರಾತ್ರಿ ಟು 
ಜನ "ಮಲಗಿದಾಗ ಆರಂಭವಾದ ದಾಳಿ, 'ಹಗಲಾಗವುದರೊಳಗಾಗಿ ಮುಗಿದು 
ಕೋಟೆಯ ಮೇಲೆ ರಾಷ್ಟ್ರಕೂಟರ ಗರುಡಧ್ವಜ ಹಾರಾಡಿತು. 

ದುರ್ಭೇದ್ಯ ವೆಂದು ಹೆಸರಾದ ಕೈದಾಳದ ಕೋಟೆ ಉರುಳಿದುದು, 
ಬಂಕರಸರ ಸೇನೆಯ ಉತ್ಸಾಹಕ್ಕೆ ರಕ್ಕೆ ಸಿಟ್‌ ಶತ್ರುಗಳ ಎದೆಯಲ್ಲಿ 
ಬೀತಿ ಕವಿಸಿತು - ಇದಿರಿನಲ್ಲಿ "ಸಕ್ಕುದೆಲ್ಲವನ್ನೂ ಸುಟ್ಟುರುಬಿ 4 ಮುಂಬರಿವ 
ಕಾಳ್ಗಿಚ್ಚಿನಂತೆ ಸೇನೆ, ನೇರವಾಗಿ ಗಂಗ. ರಾಜಭಾನಿ 'ತಲವನಪುರದತ್ತಲೇ 
ನುಗ್ಗಿತು. ಮಳೆಗಾಲದಲ್ಲಿ ತುಂಬಿ ಹರಿವ ಕಾವೇರಿಗೂ ಗಂಗರಾಜದಾನಿಗೆ 
ರಕ್ಷೆಯಾಗಲಿಲ್ಲ. ಅನಿರೀಕ್ಷಿತವಾಗಿ ನುಗ್ಗಿದ, ಸಾಲು ಗೆಲುವಿನಲ್ಲಿ ಮತ್ತವಾದ 
ಬರಿಕರಸರ ಸೇನೆಯ ಇದಿರು ತಲವನಪುರ ಶರಣಾಗತವಾಯಿತು. ರಾಷ್ಟ್ರಕೂಟರ 
ಮೇಲೆ ಕತ್ತಿ ಎತ್ತಿದ ನೀತಿಮಾರ್ಗ್ಗನ ಸೊಕ್ಕು ಮುರಿಯಿತು. ಅಲ್ಪ ಬಲದಿಂದಾಗಿ 
ಅರಕ್ಷಿತವಾದ ರಾಜಧಾನಿಯನ್ನು ಹಿಡಿದುದರಿಂದಲೇ ಬಂಕರಸರು ಸಮರದಲ್ಲಿ 
ಸಂಪೂರ್ಣ ಗೆಲವು ಸಾಧಿಸಿದ ಹಾಗಾಗಿರಲಿಲ್ಲ. 

ರಾಜಾರಮಡುವಿನ ಸಮರದಲ್ಲಿ ರಾಷ್ಟ್ರಕೂಟ ಪಡೆಗಳನ್ನು ಸೋಲಿಸಿದ 
ಗಂಗರ ಪ್ರಚಂಡಬಲ, ಅತ್ತ ಕಡೆ ದಾಳಿ ಬದೆವುದೆಂದು ನಿರೀಕ್ಷಿಸಿ: ಕೊವಳಾಲ 


೧೩೮ ನೃಪತುಂಗ 


ಪುರದ ಬಳಿ ಬೀಡು ಬಿಟ್ಟಿದ್ದುದರಿ೦ದ ಆ ಪಡೆಯನ್ನು ಗೆಲ್ಲದೆ ಗೆದ್ದೆವೆಂದು 
ಬ೦ಕರಸರು ತೃಪ್ತರಾಗಿ ಕೂಡುವ ಹಾಗಿರಲಿಲ್ಲ. ಶತ್ರು ರಾಜಧಾನಿಯಲ್ಲೇ, 
ಎರಡು ದಿನ ಬಹು ವೇಗದ ಪ್ರಯಾಣ ಮಾಡಿ ದಣಿದ ಸೇನೆಗೆ ವಿಶ್ರಾಂತಿ 
ಕೊಟ್ಟು ಬಳಿಕ ಕೊವಳಾಲ ಪುರದತ್ತ ನುಗ್ಗುವುದೆಂದು ಯೋಚನೆ ಮಾಡಿ, 
ಬಂಕರಸರು ತಳವನಪುರವನ್ನು ಗೆದ್ದ ವಾರ್ತೆಯನ್ನು ಚಕ್ರವರ್ತಿಗಳಿಗೆ ಹೇಳಿ 
ಕಳುಹಿಸಿದರು. 

ಆದರೆ ಮಾನ್ಯಖೇಟಕ್ಕ ಆ ಸುದ್ದಿ ಬಂದಾಗ ಚಕ್ರವರ್ತಿಗಳು ಆ 
ಆನಂದವನ್ನು ಅನುಭವಿಸುವ ಸ್ಥಿತಿಯಲ್ಲಿರಲಿಲ್ಲ. ಅವರ ಪಾಲಿಗೆ ಕಾಲ 
ಕೆಳಗಿನ ಭೂಮಿಯೇ ಬಿರಿದಂತಿತ್ತು- 


೧೮ 


ಅತ್ತ ನೀತಿಮಾರ್ಗ್ಗನ ಸೇನೆ ರಾಜಾರಮಡುವಿನಲ್ಲಿ ರಾಷ್ಟ್ರಕೂಟ ಪಡೆಗಳ 
ಮೇಲೆ ದಾಳಿ ಮಾಡುತ್ತಿದ್ದಂತೆಯೇ, ಇತ್ತ ಮಂಗಿಯ ಒಳಸಂಜಿನ ಪ್ರಕಾರ, 
ತ್ರಿಪುರಿಯನ್ನು ನೋಡುವ ಸೆಪಮಾಡಿಕೊರಡು. ಶಂಕರಗಣನೊಂದಿಗೆ ತೆರಳಿದ 
ರಾಜಕುಮಾರ, ಚೇದಿಯ ಬಲದ ಬೆಂಬಲದಿಂದ ತಾನೇ ಚಕ್ರಾಧಿಪತಿ 
ಎಂದು ಘೋಷಿಸಿ, ರಾಷ್ಟ್ರಕೂಟ ರಾಜ್ಯದ ಮೇಲೆ ಈಶಾನ್ಯದಿ೦ದ ದಾಳಿ 
ಮಾಡಬೇಕಾಗಿತ್ತು ಅದರಂತೆಯೇ ತಿಪುರಿಗೆ ತೆರಳಿದ ರಾಜಕುಮಾರ ಕೃಷ್ಣ 
ಶಂಕರಗಣರಿಗ ತಮ್ಮ ಒಳಸಂಚು ಸಫಲವಾಗುವುದರಲ್ಲಿ ಸ್ವಲ್ಪವೂ 
ಸಂಶಯವಿರಲಿಲ್ಲ. ಆದುದರಿಂದ ಚಕ್ರವರ್ತಿಯಾಗಲಿರುವ ಕೃಷ್ಣನ ಮೇಲೆ 
ತನ್ನ ಹಿಡಿತವನ್ನು ಬಲಪಡಿಸುವ ಉದ್ದೇಶದಿಂದ, ತನ್ನ ತಂದೆ ಕಕ್ಕುಲನನ್ನು 
ಒಪ್ಪಿಸಿ, ಕೃಷ್ಣನಿಗೆ ತನ್ನ ಸೆ ೋದರಿಯನ್ನಿತ್ತು ವಿವಾಹ ಮಾಡಿ. ಸೇನೆಗಳೊಡನೆ 
ಕಿರಣಪುರಕ್ಕೆ ಬ೦ದು ದಾಳಿಯನ್ನು ವ | ಮಂಗಿಯಿಂದ ಸುದ್ದಿ 
ಬರುವುದನ್ನೇ ಕಾಯುತ್ತಿದ್ದ- oa 

ರಾಜಾರಮಡುವಿನಲ್ಲಿ : ರಾಷ್ಟಕೂಟ ಪಡೆಗಳಿಗೆ ಸೋಲಾಯಿತೆಂಬ ಸುದ್ದಿ 
ತಿಳಿದ ಕೂಡಲೇ, ಶಂಕರಗಣ ಕೃಷ್ಣನನ್ನೇ ರಾಷ್ಟ್ರಕೂಟ ಚಕ್ರವರ್ತಿಯೆಂದು 
ಘೋಷಿಸಿ, ಚೇದಿ ರಾಜ್ಯದ ಗಡಿದಾಟಿ, ರಾಷ್ಟ್ರಕೂಟ ರಾಜ್ಯದ ಮೇಲೆ ದಾಳಿ 
ಮಾಡಿದ. 


ನೃಪತುಂಗ ೧೩೯ 


ಈ ಸುದ್ದಿ ಜಂರಭಾವಾತದಂತೆ ಬೀಸಿಬ೦ದು ಚಕ್ರವರ್ತಿಗಳನ್ನು ಅಪಳಿಸಿತು. 
ಆ ಅನಿರೀಕ್ಷಿತ ಅಪಘಾತದಿಂದ ಚಕ್ರವರ್ತಿಗಳು ತತ್ತರಿಸಿ 1 
ಭೂಕಂಪವಾಗಿ, ಉಯ್ಯಾಲೆಯಂತಾಡುತ್ತಿದ್ದ ನೆಲದ ಮೇಲೆ ನಿಂತವರಂತೆ 
ತೂಗಾಡಿದರು. ತಮ್ಮ ಕಣ್ಣು, ಕಿವಿಗಳನ್ನೇ ನಂಬಲಾಗದೆ, ಮತಿವಿಕಳನಂತೆ 
ಅರಮನೆಯಲ್ಲಿ ಅಂಡಲೆದರು. ಅವರ ಸುತ ತ್ತಲೂ ಕತ್ತಲ ಮೊತ್ತವೇ ಬೀಡುಬಿಟ್ಟು 
ಭೂತಾಕೃ ತಿಗಳು ವಿಕಾರವಾದ ಅಣಕದ ಗೂಬೆ ನಗು ನಕ್ಕು ಬೆದರಿಸಿದವು- 

“ರಾಜಕುಮಾರ - ರಾಜದ್ರೋಹಿ!” 

ಅವರ ಮಗ, ಅವರ ಮೋಹದ ಅಣು, ಅವರ ನೆತ್ತರು ಬಯಸಿ 
ಪಡೆದ ಫಲ, ಅವರ ಬಯಕೆಯ ಬಳ್ಳಿಬಿಟ್ಟ ಹೂವು- ವಿದ್ರೋಹಿ! 

ಯಾವನು ಹುಟ್ಟಿದ ಹರ್ಷಕ್ಕೆಂದು ರಾಷ್ಟ್ರಕೂಟ ರಾಜ್ಯ ವಧುವಿನಂತೆ 
ಅಲಂಕಾರ ಮಾಡಿಕೊಂಡು ನಲಿದಿತೋ. ಯಾರ ಜನುಮದಲ್ಲಿ ರಾಷ್ಟಕೂಟ 
ಸಾಮ್ರಾಟ ಪರಂಪರೆಯ ಶಾಶ್ವತವಾದ "ಕನಸು ಕಂಡಿತೋ, ಅವನೇ. ಅವನೇ, 
ರಾಷ್ಟ್ರಕೂಟ ಚಕ್ರವರ್ತಿಯ ಮಗನೇ... . ಇಂದು ಸಾಮ್ರಾಜ್ಯದ ವಿರುದ್ದ ಕತ್ತಿ 
ಹಿರಿದು ನಿಂತಿದಾನೆ. 

ತಂದೆಯ ಬಯಕೆ, ತಾಯಿಯ ಹರಕೆ, ಜನತೆಯ ಕನಸು - ಎಲ್ಲವೂ 

ಇಂದು ವಿಕೃತಭೂತಾಕಾರವಾಗಿ, ಹಾಲೆಂದು ಕುಡಿದುದು ವಿಷವಾಗಿ, ಹೂವು 
ಸಿಡಿಲಾಗಿ ನಿಂತಿದೆ - ಬಂಡಾಯದ ಭಯಂಕರ ರೂಪು ಧರಿಸಿ. ರಕ್ಷಣೆಗಾಗಿ 
ಮರೆಹೊಕ್ಕ ದೈವ ರಕ್ಕಸಿಯಾಗಿ ನಿಂತಿದೆ - ರಕ್ಷ ದಾಹದಿಂದ 'ಜೋಲ್ಪ 
ನಾಲಗೆ ಕ 

ಇದೇನೇ ಪ್ರತಿಫಲ? ಬಯಕೆಗೆ ಇದೇ ಬಹುಮಾನವೇ? 

ಮತ್ತೆ ಮತ್ತೆ ಮಹಾರಾಜ್ಞಿಯವರು, ಈ ಪುತ್ರನನ್ನು ಹಡೆದ ತಾಯಿ, 
ಹೆತ್ತ ಕರುಳಿನ ನಿರಾಶೆಯ ಬೇಗೆಯಲ್ಲಿ, ಕರುಳು ಕಿತ್ತು ಆಡಿದಂತೆ ಆಡಿದ 
ಮಾತು- 

“ನಾನು ಬಲ್ಲೆ, ನಾನು ಹಡೆದುದು ಮಗನನ್ನಲ್ಲ ದುಃಖವನ್ನು” 

-ಅರಮನೆಯ ಮೂಲೆಮೂಲೆಯಿಂದಲೂ ಕಠೋರ ನಿರಾಶೆಯ ಉರಿ 
ನಿಟ್ಟುಸಿರಿನಂತೆ ಕೇಳಿಬರುತ್ತದೆ. ಅದರೊಂದಿಗೆ ದನಿಗೂಡಿಸಿ, ದೇಶಕ್ಕೆ ದೇಶವೇ 
ಚೇತ್ಕರಿಸುತ್ತಿದೆ- 

“ಚಕ್ರವರ್ತಿಗಳು ಪಡೆದುದು ರಾಜಪುತ್ರನನ್ನಲ್ಲ, ರಾಜದ್ರೋಹಿಯನ್ನು” 

ಅಂದು ಮಗನಾಗಿ ವೇಶ್ಯಾವಾಟಿಯಲ್ಲಲೆದು, ದುಷ್ಪ ಸಹವಾಸದಲ್ಲಳಿದು 
ತಂದೆತನವನ್ನು ಶರಶಯ್ಕೆಯಾಗಿ ಮಾಡಿದ; ಇಂದು ಚಕ್ರವರ್ತಿಯ ಏಕೈಕ 


೧೪೦ ನೃಪತು೦ಗ 


ಪುತ್ರನಾಗಿ, ಔರಸಪುತ್ರನಾಗಿ, ವಿದ್ರೋಹದ ಬಾವುಟವೆತ್ತಿ ಚಕ್ರವರ್ತಿತನದ 
ಕಿರೀಟವನ್ನು ಮುಳ್ಳಿನ ಮಕುಟವಾಗಿ ಮಾಡಿದ. 

“ನಿಜ, ನಿಜ, ಇವನು ಮಗನಲ್ಲ, ಪುತ್ರರೂಪಿಯಾದ ದುಃಖ. ಬದುಕನ್ನು 
ನರಕವನ್ನಾಗಿ ಮಾಡಿದ, ಯಾವುದೋ ಪಾಪದ ಸೇಡು. ಈ ಜೀವಂತ 
ಚಿತೆಯನ್ನು ಎದೆಯಲ್ಲಿ ಹೊತ್ತು ನಗೆಗೇಡಾಗಿ ಬದುಕಬೇಕೇ? ತಿರಸ್ಕಾರ, 
ಅಣಕ. ತೋರಿಕೆಯ ಮರ್ಯಾದೆ, ಕನಿಕರದ ಮಾತುಗಳ ಬೇಟೆಯಾಗಿ 
ಉಸಿರೆಳೆಯಬೇಕೇ? ಈ ವಿಕೃತ ವಿಕಟಾಟ್ಟಹಾಸದ ಅಬ್ಬರದಲ್ಲಿ ಚಕ್ರವರ್ತಿ 
ಪದವಿಯ ಬುದ್ದುದ ಸಿಡಿಯೊಡೆಯಬೇಕೇ??” 

ಚಕ್ರವರ್ತಿಗಳ ಪಾಲಿಗೆ ಇಡೀ ಜಗತ್ತೇ ನೂರು ಬಗೆಯ ನಿರಾಶೆಯ 
ಪ್ರೇತಗಳಲೆವ ರುದ್ರ ಸ್ಮಶಾನಾಯಿತು. 

“ಊಹೂ-ಇಂಥ ಬದುಕಿಗಿಂತ ಸಾವು ಮೇಲು.” 

ಘೋರ ನಿರಾಶೆಯ ಕಗ್ಗತ್ತಲು ತುಂಬಿದ ಕೆಸರಾಳದಲ್ಲಿ ಕುಸಿದ ಜೀವ 
ಸಾವಿನ ಬಿಡುಗಡೆಯನ್ನು ಬಲುಸಿ ಹಾತೊರೆಯಿತು. 

ಆದರೆ ಇಂಥ ಮಗನನ್ನು ಪಡೆದ ತಂದೆಗೆ ಸ್ಪ ಸ್ವರ್ಗದಲ್ಲಾದರೂ ಸ್ಥಳ ಳವುಂಟೇ? 
ಕುಲದ ಕೀರ್ತಿಗೆ ಕುಠಾರನಾದ ಮಗನನ್ನು ಹಡೆದ ತಂದೆ ಎಂದು 
ಸ್ಪರ್ಗವಾಸಿಗಳೂ ಹತ್ತಿರ ಸುಳಿಯಲು ಚಹದ ಹಿಮಾಲಯದಿಂದ 
ಲಂಕೆಯವರೆಗೆ ಅಖಂಡ ಭಾರತವನ್ನು ತೋಳಬಲದಿಂದ ಗೆದ್ದು, ಅವರ 
ಹೆಸರು ಹೇಳಲೂ ಶತ್ರುಗಳು ಹೆದರುವಂಿತೆ. ಬಾಳಿ, ರಾಷ್ಟ್ರಕೂಟ ಮನೆತನದ 
ಕೀರ್ತಿಯನ್ನು ಆಚಂದ್ರಾರ್ಕ ಸ್ಥಾಯಿಯಾಗಿ ಗಿ ನಿಲ್ಲಿಸಿದ" ಪಿತ್ಯದೇವತೆಗಳು, 
ರಾಷ್ಟಕೂಟರ ಮಾನ ಭಂಗ ಕಂಡು ಹಗೆವಾಡಿ, ಕೆಮ್ಮನೆ ನಗುವಂತೆ ಮಾಡಿದ 
ಮಗೆನನ್ನು ಪಡೆದ ತಾನು ಸ್ಪರ್ಗಕ್ಕೆ ಹೋದರೆ, ಅವರ ಸ್ಪರ್ಗಕ್ಕೆ ಹೆದರಿ 
ನರಕಕ್ಕೆ ಹಾರಬಹುದು. "ನಿಜ ಇಹಪರಗಳೆರಡರಲ್ಲೂ ನಮಗಿನ್ನು ತಾವಿಲ್ಲದಂತೆ 
ಮಾಡಿದ ಈ ಹೊಟ್ಟೆಯಲ್ಲಿ ಹುಟ್ಟಿದ ವೈರಿ' ಎಂದು ಕುದಿವ ನೀರಿನಂತೆ 
ತಳಮಳಿಸಿದರು. 

ಕೃಷ್ಣನಾಡಿದ ಮಾತು, ನಡೆದ ನೆಲ, ಉಟ್ಟ ಬಟ್ಟೆ, ಮಲಗಿದ ಸಜ್ಜೆ - 
ಒಂದೊಂದೂ ಅವರ ಹೃದಯವನ್ನು ಯಾತನೆಯ ಅಲಗಿನಿಂದ, ನಿರಾಶೆಯ 
ಸುರಗಿಯಿಂದ ಇರಿದವು. 

"ಊಹೂ. ಇನ್ನು ನನ್ನ ಪಾಲಿಗೆ ಮಗನಿಲ್ಲ' ಎಂದುಕೊಂಡರು 
ಚಕ್ರವರ್ತಿಗಳು. 

ಕೊರಗಿನ ಉರಿಯಲ್ಲಿ ಅವರ ಎದೆಯ ಮಮತೆ ಕುದಿಕುದಿಡು 
ನಿರಾಸೆಯಾಗಿ ಕರ್ಕಶವಾಗಿ ಹೆಪ್ಪುಗಟ್ಟಿತು. 


ನೃಪತುಂಗ ೧೪೧ 


“ಮಗನಿಲ್ಲ, ಇನ್ನು ನನಗೆ ಮಗನಿಲ್ಲ. ವಿದ್ರೋಹದ ಘೋಷಣೆಯೊಂದಿಗೇ 
ಮಗ ಮೃತನಾಗಿ ಹೋದ. ಇನ್ನು ಕೃಷ್ಣ - ಬರೀ ಕಹಿ ನೆನಪು, ಉರಿ ನೆನಪು. 
ಈಗ ಉಳಿದಿರುವವನೊಬ್ಬನೇ - ವಿದ್ರೋಹಿ.” 

ಅಂತೆಯೇ ವಿದ್ರೋಹಿಯಾದ ಮಗನೊಂದಿಗೆ ಅವರ ಬಾಳ 
ಬಯಕೆಗಳೆಲ್ಲವೂ ಉರಿದುಹೋಗಿ, ಕೊನೆಗುಳಿದುದೊಂದೇ ಬಯಕೆ ೨ 
ಚಕ್ರವರ್ಶಿಯಾಗಿ, ರಾಜ್ಯದ ಪಾಲಕನಾಗಿ ಮಾಡಬೇಕಾದ ಕರ್ತವ್ಯದ ಬಯಕೆ 
-- ` ವಿದ್ರೋಹಿ ಮರ್ದನ, ಶತ್ರು ವಿದ್ದಂಸನ 

ಎಲ್ಲ ಬಯಕೆಗಳೂ ಉರಿದುಹೋದ ಬಾ ಬಾಳಿನಲ್ಲಿ ಉಳಿದುದೊಂದೇ 
ಬಯಕೆ... ಆ ಬಯಕೆಗಳ ಮಸ ದಲ್ಲಿ ವಿದ್ರೋಹಿ ವಿಧ್ದಂಸನದ ಪ್ರಚಂಡ 
ತಾ೦ಡವಾಕಾಂಕ್ಷೆ. ಲ 

ನಿರಾಶೆ, ದುಃಖಗಳ ಗರ್ಭದಿಂದ, ಒರೆಯಿಂದೆಳೆದ ಕತ್ತಿಯಂತೆ, ಕ್ರೋಧವೇ 
ಮೈವೆತ್ತು ಬಂದಂತೆ, ವಿದ್ರೋಹಿ ಮಾರಣಹೋಮ ಕಂಕಣ ಧರಿಸಿ ಸಿಡಿದೆದ್ದು 
ನಿಂತರು ಚಕ್ರವರ್ತಿಗಳು. 

ಊಟ-ಉಪಚಾರಗಳನ್ನು ತಿರಸ್ತ ಸರಿಸಿ, ಬ೦ಡಾಯವನ್ನು ತುಳಿಯಲು 
ಸಿದ್ದರಾದರು. ಮಗನ ವಿರುದ. ದಂಡೆತ್ತಿ ಹೋಗಲು, ಘಮ ಸೇನಾಧಿಪತ್ಯ 
ಸ್ವೀಕಾರ ಮಾಡಿದರು. ವಿದ್ರೋಹಿ ರಾಜಕುಮಾರನನ್ನು ಹಿಡಿದು ತಂದವರಿಗೆ 
ಏಿಕ್ಷದ್ರಮ್ಮಗಳ ಬಹುಮಾನ ಕೊಡುವುದಾಗಿ ಕಟಕದಲ್ಲಿ ಸಾರಿಸಿದರು. ರಾಜಧಾನಿ 
ಮಿಂಚು "ಸೋಕಿದಂತೆ ಸ್ತಬ್ಧ ವಾಯಿತು-ತಮಟೆಗಳು ಸಾರಿದ ಆ ಸುದ್ದಿಯನ್ನು 
ಕೇಳಿ, 

ತಲವನಪುರವನ್ನು ಗೆದ್ದು ಅದಕ್ಕಾಗಿ ಚಕ್ರವರ್ತಿಗಳಿ೦ದ ಮೆಚ್ಚುಗೆಯ 
ಓಲೆ ಬರಬಹುದೆಂದು ನಿರೀಕ್ಷಿಸುತ್ತಿದ್ದ ಬ೦ಕರಸ ರಿಗೆ ಬಂದದು ಈ ಭೀಷಣ 
ವಾರ್ತೆ. ಅವಸರದ ಓಲೆಕಾರನೊಬ್ಬನೊಂದಿಗೆ ಗುಣಭದ್ರಾಚಾರ್ಕರು ಓಲೆ 
ಕಳುಹಿಸಿದ್ದರು. “ಬೇಗ ಬನ್ನಿ. ವಿದ್ರೋಹಿಯಾದ ಮಗನ ತಲೆಕಾಣುವವರೆಗೂ 
ಅನ್ನಪಾನ ಮುಟ್ಟುವುದಿಲ್ಲವೆಂದು ಚಕ್ರವರ್ತಿಗಳು ಶಪಥ ತೊಟ್ಟು ಸೇನೆಯನ್ನು 
ಅಣಿಗೊಳಿಸುತ್ತಿದ್ದಾರೆ. ತಾವೇ ಆ ಪಡೆಯ ನಾಯಕರಾಗಲು ಸಿದ್ಧರಾಗಿ 
ನಿಂತಿದ್ದಾರೆ. ರಾಜಧಾನಿಯಲ್ಲೂ ಒಳಸಂಚಿನ ಬೇಗೆ ಹಬ್ಬಿದೆ. ಈ ಹೊತ್ತಿನಲ್ಲಿ 
ನಿಮ್ಮಂಥ ಆಪ್ತರು, ನಿಷ್ಠರು ಚಕ್ರವರ್ತಿಗಳ ಬಳಿ ಇರುವುದು ಬಹು ಆಗತ್ಯ 
ಕೂಡಲೇ ಹೊರಟುಬನ್ನಿ” ಎಂದು ಬರೆದಿದ್ದರವರು. 

ಆ ಕಾಗದವನ್ನೋದಿ ಅಷ್ಟು ಹೊತ್ತು ಬ೦ಕರಸರು ದಿಕ್ಕು ತೋಚದಂತೆ 
ಕುಳಿತರು. ಮರುಗಳಿಗೆಯೇ, ಗ೦ಗವಾಡಿಯಲ್ಲಿ ಸಮರವನ್ನು ಮುಂದುವರಿಸುವ 


೧೪೨ ನೃಪತುಂಗ 


ಕಾರ್ಯವನ್ನು ತನ್ನ ನೆಚ್ಚಿನ ದಳಪತಿಯೊಬ್ಬನಿಗೆ ಒಪ್ಪಿಸಿ, ಅತ್ಯ೦ತ ವೇಗವಾಗಿ 
ಹೋಗಬಲ್ಲ ಕುದುರೆಯನ್ನೇರಿ, ವೇಳೆವಡಿಚರ ಪಡೆಯೊಂದಿಗೆ ಮಾನ್ಯಖೇಟದತ್ತ 
ದೌಡಾಯಿಸಿದರು, ಮಿಂಚಿನ ವೇಗದಲ್ಲಿ. ಮರಳುಗಾಡಿನಲ್ಲಿ ಹುಟ್ಟಿ ಬೆಳೆದು, 
ಬೇಗೆ ಬಸವಳಿಕೆಗೆ ಸೋಲದ, ಮರಳುಗಾಡಿನ ಸೀಳು ಗಾಳಿಯೊಂದಿಗೆ 
ಸರ್ಧಿಸಿ ಓಡಬಲ್ಲ, ಅರಬಿ ದೇಶದ ಕುದುರೆಗಳು, ತಾವೂ ಅಂದಿನ ಪ ಪರಿಸ್ಥಿತಿಯ 
ಅವಸ ರವನ್ನು ಅರಿತ ತಂತೆ ಹಕ್ಕಿ ವೇಗದಿಂದ ಚಿಮ್ಮಿದವು... ಅವುಗಳ ಖರಪುಟದ 
ಧೂಳು Rs ಎದೆಯಲ್ಲಿ ಭೀತಿ ಕವಿಸುತ್ತಿರಲು, ಮೂರು ದಿನದ 
ಬಿರುಗಾಳಿಯ ಓಟ... ಧೂಳೀಸ್ನಾನದಿ೦ದ ಗುರುತು Aton ಬ೦ಕರಸರು, 
ವೇಳೆವಡಿಚರ ಪಡೆಯೊಂದಿಗೆ ಮಾನ್ಯಖೇಟದ ಹೆಬ್ಬಾಗಿಲ )ಿ ಪ್ರವೇಶಿಸಿ 
ಅರಮನೆಯ ಮುಂದೆಯೇ ರದ ಇಳಿದು. ದ 
ಸುತ್ತಿ ಕಾವಲು ಕಾಯಲು ತಮ್ಮ ಪಡೆಗೆ ಅಪ್ಪಣೆಮಾಡಿ, re 
ನುಗ್ಗಿದರು. ಚಕ್ರವರ್ತಿಗಳನ್ನು ಕಾಣಲು. ಅವರ ಪಾದಾಘಾತದ ವೇಗ, 
ಉಗ್ರತೆಗೆ ಅರಮನೆಯ ಅಮೃತಶಿಲೆಯ ಗಚ್ಚಿನ ನೆಲವೂ ಹೆದರಿ ನಡುಗಿತು. 

ಇದ್ದಕ್ಕಿದ್ದ ಹಾಗೆ ಬ೦ದ ಬ೦ಕರಸರನ್ನು ಕ೦ಡು ಚಕ್ರವರ್ತಿಗಳು 
ಚಕಿತರಾದರು. ನಾಲ್ಕು ದಿನಗಳ ದಾರುಣ ವ್ಯಥೆಯಲ್ಲಿ ತಲೆ ನೆರೆತು, ನೂರು 
ವರ್ಷದ ಮುಪ್ಪಡರಿದಂತಿದ್ದ ಚಕ್ರವರ್ತಿಗಳನ್ನು ಕಂಡು ಸಮರಾಂಗಣದ 
ಸಾಲು ಕಗ್ಗೊಲೆ, ರಕ್ತದ ಮಳೆಗೆ ಎದೆಗರಗದ ಬಂಕರಸರ ಭಟ ಹುಡು 
ಉರಿಸೋಕಿದ ಬೆಣ್ಣೆಯಂತೆ ಕರಗಿ, ಕಣ್ಣಲ್ಲಿ ಕಂಬನಿ ಒಡೆಯಿತು. “ಪ್ರಭೂ... 
ಎಂದು ಮಾತನಾಡಲು ಯತ್ನಿಸಿದರು. ಗಂಟಲು ನರಬಿಗಿದು ಗದ್ಗದಿತ 
ವಾಯಿತು. ಮಾತನಾಡಲಾಗದೆ. ಕಂಬನಿ ದುಂಬಿದ ಕಣ್ಣುಗಳಿಂದ ಚಕ್ರವರ್ತಿಯ 
ಮೊಗವನ್ನು ನೋಡಿದರು. 

ನು ಅನಿರೀಕ್ಷಿತವಾಗಿ ಬಂದಿರಿ ಬ೦ಕರಸ ಣೆ ಒಳ್ಳೆಯ ಕಾಲಕ್ಕೇ 
ಬಂದ ಹಾಗಾಯಿತು” ಚಕ್ರವರ್ತಿಗಳು ಮೊದಲು ಮಾತನಾಡಿದರು. 

“ಏಕೆ ಪ್ರಭೂ?” 

“ಒಳಸ೦ಚಿನ ಸುಳಿಗಾಳಿ ಬೀಸುತ್ತಿದ್ದ ರಾಜಧಾನಿಯನ್ನು ಯಾರ ರಕ್ಷಣೆಗೆ 
ಒಪ್ಪಿಸಿ ಹೋಗುವುದೆಂದು ಯೋಚನೆ ಮಾಡುತ್ತಿದ್ದೆವು. ನೀವು ಬಂದಿರಿ, 
ಇನ್ನು ಭಯವಿಲ್ಲ. ನಿಶ್ಚಿಂತೆಯಾಗಿ ಸಮಾರಂಗಣಕ್ಕೆ ತೆರಳಬಹುದು.” 

“ನಾವು ಜೀವದಿ೦ದ ಇದ್ದೂ ಪ್ರಭುಗಳು ಸಮರಾಂಗಣಕ್ಕೆ ತೆರಳುವುದೇ? 
ಅದಾಗದು ಪ್ರಭು... ಸಮಾರಂಗಣದ ಹೊಣೆ ನಮಗಿರಲಿ.” 

“ಇದು ಎ೦ದಿನ ಯುದ್ಧವಲ್ಲ ಬ೦ಕರಸರೇ.....*' 


ನೃ ಪತುಂಗ ೧೪೩ 


“ಸುದ್ದಿ ತಿಳಿಯಿತು ಪ್ರಭು. ತಾವದನ್ನು ಇಷ್ಟು ಮನಸ್ಸಿಗೆ ಹಚ್ಚಿಕೊಂಡು 
ಕೊರಗುವುದೇ? ರಾಜಕುಮಾರರನ್ನು ದಾರಿಗೆ “ತರುವ “ಭಾರ "ನಮ್ಮದು 
ಪ್ರಭು.” 

“ರಾಜಕುಮಾರರನ್ನು ಯಾರೂ ದಾರಿಗೆ ತರುವ ಅಗತ್ತ [ವಲ್ಲ ಬ೦ಕರಸರೇ?” 

“ಏಕೆ ಪ್ರಭು.... ೦ ಚಕ್ರವರ್ತಿಗಳು ಆಡಿದ ಮಾತು. ಅದನ್ನು ಅವರು 
ಆಡಿದ ರೀತಿಯನ್ನು ಕೇಳಿ ಚಕಿತರಾಗಿ ಕೇಳಿದರು, ಬ೦ಕರಸರು. 

“ಅವರನ್ನು ಬಾರಿಗೆ ತರುವ ಹೊಣೆಯನ್ನು ನಾವೇ ಹೊತ್ತಿದೇವೆ. 
ರಾಜ್ಯಕ್ಕೆ ಈ ಕಂಟಕವನ್ನು ದಾನ ಮಾಡಿದ ಪಾಪ ನಮ್ಮದಾಯಿತು. ದೈವೇಜ್ಚೆಗೆ 
ಯಾರು ಇದಿರು-ಆಯಿತು.. .. ಆ ಕಂಟಕ ನಮ್ಮ ಕೈಯಿಂದಲೇ ನಿವಾರಣೆ 
ಯಾಗಲಿ.” 

“ಪ್ರಭುಗಳ ಹೃದಯವನ್ನು ನಾನು ಬಲ್ಲ. ರಾಜಕುಮಾರರ ವರ್ತನೆಯಿಂದ 
ತಮ್ಮ ಹೃದಯಕ್ಕಾಗುತ್ತಿರುವ ತಾಪವನ್ನು ನಾನು ಬಲ್ಲೆ ಪ್ರಭು. ನನ್ನ 
ಬೇಡಿಕೆಯನ್ನು ನಡೆಸಿಕೊಡಬೇಕು. ಈ ಬಂಡಾಯವನ್ನು ಅಡಗಿಸುವ ಕಾರ್ಯ 
ನನಗಿರಲಿ. ಇನ್ನೂಂದು ವಾರದೊಳಗಾಗಿ ಬಂಡಾಯವನ್ನು ಅಡಗಿಸಿ, 
ರಾಜಕುಮಾರರನ್ನು ಚಕ್ರವರ್ತಿಗಳ ಇದಿರು ತಂದು ನಿಲ್ಲಿಸದಿದ್ದರೆ. ಅಗ್ನಿ 
ಪ್ರವೇಶ ಮಾಡುತ್ತೇನೆ. `ಅದು ನನ್ನ ಪ್ರತಿಜ್ಞೆ ಪ್ರಭೂ. ತಮ್ಮ ಅನ್ನ ತಿಂದು 
ಬೆಳೆದ ಮೈ, ಅಷ್ಟು ಮಾಡಿ We ತೀರಿಸಲು ಅವಕಾಶೆ ಕೊಡಬೇಕು. 
ಹಾಗೇ ಇನ್ನೊ ೦ದು ಮಾತನ್ನು ನಡೆಸಿಕೊಡಬೇಕು ಪ್ರಭು?” 

“ಏನು ಹೇಳಿ ಬಂಕರಸರೇ9” 

“ತಾವು ಈ ಬ೦ಡಾಯ ಅಡಗುವವರೆಗೂ ಅನ್ನ ಪಾನವನ್ನು 
ಮುಟ್ಟುವುದಿಲ್ಲವೆಂಬ ಪ್ರತಿಜ್ಞೆ ಮಾಡಿರುವುದಾಗಿ ತಿಳಿಯಿತು. ಮಹಾಪ್ರಭುಗಳು 
ನನಗಾಗಿ ಆ ಪ್ರತಿಜ್ಞೆಯನ್ನು ತ್ಯಜಿಸ ಬೇಕು. ನನ್ನ ಕಣ್ಣೆದುರಿಗೆ ಪ್ರಭುಗಳು 
ಮತ್ತೆ ಆಹಾರ ತೆಗೆದುಕೊಂಡರೆ, "ನನ್ನ ಮೈಗೆ ವಜಬಲ ಬಂದಂತಾಗುತ್ತದೆ. ಚ 

“ರಾಜಕುಮಾರರ ನಡತೆ ನಮ್ಮನು. ಜೀವಂತ ಶವವಾಗಿ ಮಾಡಿದೆ 
ಬಂಕರಸರೇ. ಶವಕ್ಕೇಕೆ ಅನ್ನಪಾನ?) ಮತ್ತೆ ನಾವು ಮೊಗವೆತ್ತಿ ಲೋಕವನ್ನು 
ನೋಡುವಂತೆ ಆದ ದಿನ ಕ ಮಾತು? 

“ಹಾಗಾದರೆ ನನ್ನಲ್ಲಿ ಪ್ರಭುಗಳಿಗೆ ನಂಬಿಕೆ ಇಲ್ಲವೆಂದಂತಾಯಿತು?” 

“ಏಕೆ?” 

“ರಾಜಕುಮಾರನನ್ನು ಎಳೆದು ತಂದು ಪ್ರಭುಗಳ ಪಾದದ ಮೇಲೆ 
ಕೆಡಹುವ ಭಾರ ನನಗಿರಲಿ ಎಂದೆ. ಆ ನಂಬಿಕೆ ತಮಗಿದ್ದರೆ, ನನ್ನ ಈ 
ಮಾತನ್ನು ನಡೆಸಿಕೊಡಬೇಕು. ನನ್ನಲ್ಲಿ ನಂಬಿಕೆ ಇಲ್ಲವಾದರೆ, ಪ್ರಭುಗಳು 


೧೪೪ ನೃಪತು೦ಗ 


ತಮ್ಮ ಪ್ರತಿಜ್ಞೆಯನ್ನು ನಡೆಸಬಹುದು. ಆದರೆ ಪ್ರಭುಗಳು ಆಹಾರ ತ್ಯಜಿಸಿದಷ್ಟು 
ದಿನ, ನಮಗೂ ಆಹಾ ತ್ಯಜಿಸಲು ಅಪ್ಪಣೆ ಕೊಡಬೇಕು.” 

ಬಂಕರಸರಾಡಿದ ಮಾತು ಕೇಳಿ, ಅವರ ಪ್ರೇಮಕ್ಕೆ ಸೋತು ಚಕ್ರವರ್ತಿಗಳು 
ಅವರ ಮಾತಿನಂತೆ ನಡೆಯಲು ಒಪಿದರು. ಉಕ್ಕಿ ಬಂದ ಸ್ನೇಹದಿಂದ 
ಬಂಕರಸರ ಹೆಗಲ ಮೇಲೆ ಕೈ ಹಾಕಿ ಹೇಳಿದರು- 

“ರಾಜಕುಮಾರರು ಹೀಗಾದುದನ್ನು ಕಂಡು, ಈ ರಾಜ್ಯ ಹೀಗಾಯಿತೇ 
ಎಂದು ಒಂದು ಗಳಿಗೆ ವ್ಯಥೆಯಾಗಿತ್ತು. ಈಗ ನಮ್ಮದೇ ಮೂರ್ಪತನವೆಂದು 
ತಿಳಿಯಿತು. ನಿಮ್ಮಂತಹ ನಿಷ್ಟ ಪ್ರಜೆಗಳ ರಕ್ಷಣೆ ಇರುವವರೆಗೂ 3 ರಾಜ್ಯಕ್ಕೆ 

ಚ್ಯುತಿಯಿಲ್ಲ ಬಂಕರಸರೇ. ನಿಮ್ಮ ಪ್ರ ಪ್ರತಿಜ್ಞೆ ಯಶಸ್ವಿಯಾಗಲಿ. ಸ 

“ತಮ್ಮಂತಹ ಪ್ರಭುಗಳಿದ್ದರೆ ನಮ್ಮಂತಹ ಇೇವಕರು ಸಾವಿರ. ನಿಮ್ಮ 
ಕಿರುನಗೆಯ ಕಾಣಿಕಗಾಗಿ ಕೋಟಿ ಜನ್ಮ. ಜೀವ ತೇಯಲು ಸಿದ್ಧರಾಗಿದೇವೆ 
ಪ್ರಭು. ತಾವು ನಮ್ಮ ಭಾಗ್ಯದೇವ ವತೆ” 

-ಎಂದರು ಬರಿಕರಸರು. 


೧೯° 


ಚಕ್ರವರ್ತಿಗಳ ಇದಿರು ಒಂದು ವಾರದೊಳಗೆ ರಾಜಕುಮಾರರ ಬಂಡಾಯ 
ವನ್ನು ಅಡಗಿಸಿ, ರಾಜಕುಮಾರರನ್ನು ಕರೆತಂದು ಚಕ್ರವರ್ತಿಗಳಿಗೆ 
ಒಪಿಸುವೆನೆಂದು ಪ್ರತಿಜ್ಞೆ ಮಾಡಿದ ಬ೦ಕರಸರು, ರಾಜಧಾನಿಯಲ್ಲಿ ಹೊತ್ತು 
ಗಳೆದರೆ, ವಿಶ್ರಾಂತಿ ತೆಗೆದುಕೊಳ್ಳಲು ಮನಮಾಡದೆ ರಾಜಕುಮಾರನ 
ನಾಯಕತ್ವದಲ್ಲಿ । ದಾಳಿ ಮಾಡಿದ ವಿದ್ರೋಹಿಗಳ ಸೇನೆಯನ್ನು ಇದುರಿಸಲು 
ಹೊರಟರು. ರಾಜಧಾನಿಯಲ್ಲೂ ಅವರೊಂದಿಗೆ ತೆರಳಲು ಹೆಚ್ಚು 
ಸೈನ್ಯವಿಲ್ಲದ್ದರಿ೦ದ, ಇದ್ದ ಸೇನೆ, ವಿದ್ರೋಹದ ಗಾಳಿ ಬೀಸುವ ಹೊತ್ತಿನಲ್ಲೆ 
ರಾಜದ ಕಾವಲಿಗೆ "ಬೇಕಾಗಿದ್ದುದರಿಂದ, ಬ೦ಕರಸರು,.ತಮ್ಮ ವೇಳೆವನಿಚರ 
ಪಡೆಯೊಂದಿಗೇ ಹೊರಡಲು ನಿಶ್ಚಯಿಸಿದರು. ಅವರೊಂದಿಗೆ ಆದಷ್ಟು 
ಸೇನೆಯನ್ನು ಕೊಟ್ಟು ಈ ದಾಳಿಯಲ್ಲಿ ಬ೦ಕರಸರಿಗೆ ಸೇನೆಯೊಡನೆ ನೆರವು 
ನೀಡಬೇಕೆಂದು, ಚಕವರ್ತಿಗಳೇ ವೆಂಗಿಯ ಅರಸು ಗುಣಗ ವಿಜಯಾದಿತ್ಯನಿಗೆ 
ಓಲೆ ಕಳಿಸಿದರು. ಬಂಕರಸರ ನಾಯಕತ್ವದಲ್ಲಿ, ಅವರ ವೇಳವಡಿಚರ ಸಿಡಿಲ 
ಪಡೆ, ರಾಜಧಾನಿಯಿಂದ ಪ್ರಯಾಣ ಮಾಡಿತು. 


ನೃ ಪತುಂಗ ೧೪೫ 


ವಿದ್ರೋಹಿಯನ್ನು ಹಿಡಿದು ತರಲು ಬ೦ಕರಸರು ಪ್ರತಿಜ್ಞೆ ಮಾಡಿದುದರಿಂದ 
ಚಕ್ರವರ್ತಿಗಳ ಮನಸಿನ ಆಂದೋಳನ ಸ್ವಲ್ಪ ಕಡಿಮೆಯಾಗಿ ರಾಜಧಾನಿಯಲ್ಲಿ 
ಅಲ್ಲಲ್ಲಿ ತಲೆ ಎತ್ತಿದ "ಬಂಡಾಯದ ಕುರುಹನ್ನು ತೊಡೆಯಲು ಕಂಕಣ ಕಟ್ಟಿ 
ನಿಂತರು. ಹಗಳಿರುಳು ಬಿಡುವು ಇಲ್ಲದೆ ಕಾವಲ ಪಡೆ. ರಾಜಧಾನಿಯಲಿ 
ಕಾವಲು ತಿರುಗಲಾರಂಭಿಸಿತು. ಕೋಟೆಯ ರಾಜದ್ದಾರ ಬಂಧಿತವಾಗಿ "ಅಪಾಯ 
ಭೇರಿ” ಮೊಳಗಿ, ನಾಗರಿಕರನ್ನು ಎಚ್ಚರಿಸಿತು. ಪಾನ ಶಾಲೆ, ನಾಟ್ಯಗೃಹ, 
ವ್ಯಾಪಾರದ ಬೀದಿಗಳು, ದೇವಾಲಯ ಬಸದಿಗಳಲ್ಲಿ ಬೇಹುಗಾರರು ಬಗೆಬಗೆಯ 
ವೇಷ ಧರಿಸಿ, ಮೈಯೆಲ್ಲಾ ಕಿವಿಯಾಗಿ ಸುತ್ತಲಾರಂಭಿಸಿದರು. ಕಾವಲು 
ಪಡೆಯವರೊಡನೆ ಸುತ್ತುವ "ಮುದುವೊಳಲಿನ ಬೇಟೆಯ ನಾಯಿಗಳ ಮೊರತಕ್ಕೆ 
ರಾಜಧಾನಿಯೇ ಕಂಪಿಸಿತು. “ಬಹುಮಾನ' "ಭಯಂಕರ ಶಿಕ್ಷೆ ಗಳ 
ಕಟ್ಟಪ್ಪಣೆಯನ್ನು ಗಾಳಿಯನ್ನೇ ಮಿಡಿದು ಟಮಟಮಿಸುವ ತಮಟಗಳು 
ಸಾರಿದವು. 

ಚಕ್ರವರ್ತಿಗಳು ಚಾವಡಿಯಲ್ಲೇ ಬಿಡಾರಮಾಡಿ, ಕತ್ತಿ ಹಿರಿದು ಕಾದು 
ನಿಂತರು - ಪ್ರತೀಕಾರದ ರುದ್ರಮೂರ್ತಿಯಂತೆ. ಒಳ-ಹೊರಗೆ ಹಬ್ಬಿದ ಒಳ 
ಸಂಚನ್ನು ತುಳಿಯುವವರೆಗೂ ಅವರಿಗೆ ಬೇರಾವುದೂ ಬೇಡವಾದಂತಿತ್ತು. 
ಆ ಕಟ್ಟೆಚ್ಚರದ ಇದಿರು ವಿದ್ರೋಹಿಗಳ ಬಂಡಾಯದ ಸಂಚು ಬುದ್ದುದದಂತೆ 
ಸಿಡಿದುಹೋಯಿತು. ಗಳಿಗೆಗೊಬ್ಬರಂತೆ ಬಂಡಾಯದ ಒಳಸಂಚಿನಲ್ಲಿ 
ಸೇರಿದವರು ಬಯಲಾಗಿ ಸೆರೆ ಸೇರಿದರು. ಎಷ್ಟು ಜನ-ಎಷ್ಟು ವೇ ಷದಲ್ಲಿ! 
ಗಳಿಗೆ ಗಳಿಗೆಗೆ ಒಳಸಂಚಿನ ವಿವರ ಬಯಲಾಯಿತು. ಆದರೆ ಅದರ 
ಸೂತ್ರಧಾರಿಗಳು ಮಾತ್ರ ಸಿಗಲಿಲ್ಲ. ಕ 

ಗಂಗರ ದಾಳಿಯ ವಿರುದ್ಧ ಬಂಕರಸರು ದಂಡಯಾತ್ರೆ ಹೊರಟು, 
ಕೈದಾಳವನ್ನು ವಶಪಡಿಸಿಕೊಂಡರಂದು ಕೇಳಿದ ದಿನವೇ ಮಂಗಿ, ಜಯಂತಿ 
ಯೊಡನೆ ಹ (ಛಾನಿಯಂದ ವೇಷಾಂತರಧಾರಿಯಾಗಿ ಪಲಾಯನ ಮಾಡಿದ್ದ 
- ಇನ್ನು ರಾಜಧಾನಿಯಲ್ಲಿ ತಾನು ಕ್ಷೇಮವಾಗಿ ಬದುಕುವುದು 
ಅಸಾಧ್ಯವೆರಿದರಿತು. 

ರಾಜಧಾನಿಯನ್ನು ಕವಿದ ಒಳೆಸಂಚಿನ ಧೂಳು ಹೊಗೆ ತೊಲಗಿ, 
ರಾಜಧಾನಿಯ Rs ಶುಭ್ರವಾದ ಮೇಲೆ, ಚಕ್ರವರ್ತಿಗಳು ಕೊಂಚ 
ಶಾಂತರಾಗಿ ಬ೦ಕರಸರರಿಂದ ವರ್ತಮಾನ ಬರುವುದನ್ನು ಕಾಯುತ್ತಾ ಕುಳಿತರು. 
ಅಂದಿನ ಅವರ ಮೊಗದ ಶಾಂತಿ ಬಿರುಗಾಳಿ ಸವ ಮುನ್ನ ನೆಲ- 
ಬಾಂದಳವನ್ನು ಕವಿದ ಭಯಾನಕ ಶಾಂತಿಯಂಶಿತ್ತು ಅವರ ಮೊಗವನ್ನು 


ಈ ಹಾ 


೧೪೬ ನೃ ಪತುಂಗ 


ನೋಡಲು ಕೂಡಾ ಯಾರಿಗೂ ಧೈರ್ಯವಿರಲಿಲ್ಲ ಅಂಥ ಕಠೋರತೆ 
ಅವರ ಮೊಗದಲ್ಲಿ ಬೀಡುಬಿಟ್ಟಿತ್ತು. 

ಬಂಕರಸರು. ತಮ್ಮ ವಚನವನ್ನು ಸುಳ್ಳಾಗಿಸಲಿಲ್ಲ. ಹೆಚ್ಚು ಪಡೆಯಿಲ್ಲದ 
ಅವರು ಪ್ರತ್ನಕ ಕ್ಷ ಯುದ್ಧಕ್ಕೆ ಹೋಗದೆ, ಶತ್ರುಪಾಳಯದ ಸುಳುವರಿತು. ಇರುಳು 
ಕವಿದ ಹೊತ್ತಿನಲ್ಲಿ ಶತ್ರುಗಳ ಮೇಲೆ ಬಿದ್ದು ಕಗ್ಗೊಲೆ ಕಾಳಗ ನಡೆಸಿದರು. 
ಕತ್ತಿಗೆ ಇದಿರಾದವರನ್ನು ನಿರ್ದಾಕ್ಷಿಣ್ಯವಾಗಿ ಕತ್ತರಿಸಬೇಕೆಂದು ಕಟ್ಟಪ್ಪ 
ಮಾಡಿದ್ದರೂ, ರಾಜಕುಮಾರರ ಕೂದಲಿಗೂ ಧಕ್ಕ ಬರದರಿತೆ 
ಎಚ್ಚರವಾಗಿರಬೇಕೆಂದೂ, ಶಂಕರಗಣನನ್ನು ಜೀವಂತ ಸೆರೆ ಹಿಡಿಯಬೇಕೆಂದೂ 
ಅಪ್ಪಣೆ ಮಾಡಿದ್ದರು. 

ಈ ಕಗ್ಗೊಲೆ ಕಾಳಗದ ದಾಳಿಯನ್ನು ಎದುರಿಸಲಾಗದೆ, ಚೇದಿಯ 
ಹೈಹಯರ ಸೇನೆ, ಕಂಗೆಟ್ಟು ಕಿರಣಪುರದತ್ತ "ಪಲಾಯನ ಮಾಡಿತು. ಓಡುವ 
ಶತ್ರುವಿನ ಬೆನ್ನಟ್ಟಿದ ಬಂಕರಸರ ಸೇನೆ ಕಿರಣಪುರದ ಬಳಿ ಸಾರುವ ವೇಳೆಗೆ, 
ವಿಜಯಾದಿತ್ಯರೆ ಸೇನೆಯೂ ಅವರಿಗೆ ಸಹಾಯಕವಾಗಿ ಬಂದು ಮತ್ತೊಂದು 
ದಿಕ್ಕಿನಿಂದ ದಾಳಿ ಮಾಡಿತು. ಕಿರುಣಪುರ ಅಡಕೆಗತ್ತರಿಯಲ್ಲಿ ಸಿರುಕಿದ 
ಅಡಕೆಯಂತಾಯಿತು. 

ರಾಜಧಾನಿಯಿಂದ ಪಲಾಯನ ಮಾಡಿದ ಮಂಗಿಯೂ, ಬೇರೆಲ್ಲೂ 
ಹೋಗಲಾರದೆ ಕಿರಣಪುರಕ್ಕೆ ಬಂದು ಸೇರಿದ. ಇಬ್ಬದಿಯಿಂದಲೂ ಕವಿದು 
ಬಂದ ಈ ದಾಳಿಯ ಇದಿರು ಕಿರಣಪುರ ಉಳೆಯುವುದಿಲ್ಲವೆಂಬುದು 
ಅವನಿಗೆ ಅರಿವಾಯಿತು. ಹಾಗೇ ತಾನು ಜೀವಂತವಾಗಿ ಸೆರೆಸಿಕ್ಕರೆ ಮುಂದೆ 
ಏನಾಗುವುದೆಂಬುದೂ ತಿಳಿದಿತ್ತು. ವಿದ್ರೋಹಿಗಳಿಗೆ ಹೇಳಿದ ದಂಡನೆಯೊಂದೇೇ... 
ಮರಣದಂಡನೆ. ಶತ್ರುಗಳ ಕೈಗೆ ಸಿಕ್ಕು ಸಾಯುವುದಕ್ಕಿಂತ, ರಣಾಂಗಣದಲ್ಲಿ 
ಸಾಯವುದು ಮೇಲು ನಾ ಅವನು ತನ್ನ ಮುಂದಿನ ಮಾರ್ಗವನ್ನು 
ನಿಶ್ಚಯಿಸಿಕೊ೦ಡ. 

ಆ ಗಳಿಗೆಯಲ್ಲಿ ಅವನಿಗಿದ್ದ ಬಯಕೆ ಒಂದೇ... ತನ್ನ ಸಂಚು 

ಫಲವಾಗಲಿಲ್ಲ. ಹೋಗಲಿ, ಕೈಗೆ” ಸಿಕ್ಕ ರಾಜ ಕುಮಾರನನ್ನಾ ದರೂ ತೀರಿಸಿ 
ಸ ಉತ್ತರಾಧಿಕಾರಿಯಿಲ್ಲದಂತೆ ಮಾಡಿ. ಹಾಗಾದರೂ ರಾಷ್ಟಕೂಟ 
ಮನೆತನ ಮುಳುಗಲಿ ಎಂಬ ಬಯಕೆ. ಅದಕ್ಕಾಗಿಯೇ ರಾಜಕುಮೌರನ 
ಕೊಲೆಗೆ, ಜಯಂತಿಯನ್ನು ಪ್ರೇರೇಪಿಸಿದ. 

ಗೆಲ್ಲುವೆನೆಂದು ಬಯಸಿ ಬಂದ ಸಮಯದಲ್ಲಿ ಸೋತು ಬಂದ 
ಶಂಕರಗಣನಿಗೆ ಉಳಿದಿದ್ದ ಬಯಕೆ ತನ್ನ ಭಾವನಾದ ರಾಜಕುಮಾರನನ್ನು 
ರಕ್ಷಿಸುವುದೊಂದೇ. ರಾಜಕುಮಾರನನ್ನು ರಕ್ಷಿಸದಿದ್ದರೆ ತನ್ನ ಸೋದರಿ 


¥ 


ನೃಪತುಂಗ ೧೪೭ 


ವಿಧವೆಯಾಗುವಳೆಂಬ ಭೀತಿ ಅವನನ್ನು ಕಾಡುತ್ತಿತ್ತು. ಮೊದಲು ರಾಜಕುಮಾರ 
ರಾಜಕುಮಾರನೇ ಆಗಿದ್ದಾಗ ಆತ ಜಯಂತಿಯ ವಲಾಸದಲ್ಲಿ ಮಗ್ಗನಾಗಿರು 
ವುದು ಅಪ್ರಿಯವಾಗಿರಲಿಲ್ಲ. ಹಿತವೇ ಆಗಿತ್ತು ಈಗ ಅವಳ ವಿಲಾಸದ 
ಬಲೆಯಲ್ಲಿ ರಾಜಕುಮಾರ ಬೇಟೆಯಾಗಿ ಸಿಲುಕಿದರೆ, ತನ್ನ ಸೋದರಿಯ 
ಬಾಳು ಕಣ್ಣೀರಿನ ಕೊಳದಲ್ಲಿ ಉರುಳಿದಂತೆಯೇ ಎಂಬುದು ಮನವರಿಕೆಯಾಗಿ. 
ಜಯಂತಿ” ಅವನಿಗೆ ಕಣ್ಣುರಿಯಾಗಿದ್ದಳು. ಆದುದರಿಂದ ಭವನ ಮಂಗಿ, 
ಜಯಂತಿಯರಿಬ್ಬರನ್ನೂ ಸಂಶಯದಿಂದ ನೋಡುತ್ತಾ. ಅವರ ಚಲನವಲನದ 
ಮೇಲೆ ಕಣ್ಣಿಡಲು' ಗೂಢಚಾರರನ್ನು ನೇಮಿಸಿದ್ದ. ಅದರಿಂದಾಗಿ. ಜಯಂತಿಯು 
ಕೊಟ್ಟ ವಿಷಬೆರೆತ ಮದದಿಂದ ರಾಜಕುಮಾರನ ಜೀವ. ಉಳಿಯಿತು, 
ರಾಜಕುಮಾರನಿಗೆಂದು ಸಿದ್ದಪಡಿಸಿದ ವಿಷಯವನ್ನು ಅವನ ಕಣ್ಣೆದುರು, 
ಶಂಕರಗಣನ ಅಪಣೆಯಂತೆ' ತಾನೇ ಕುಡಿದು ಮೃತಳಾ ದಳು ಜಯಂತಿ. 
ಸಾಯುವಾಗ ಅವಳಾಡಿದ ಮಾತಿನಿಂದ ರಾಜಕುಮಾ ರನ ಕ ನನ್ನು 
ಕವಿದಿದ್ದ ಮೋಹ, ರಾಜ್ಯದಾಹದ ಮಬ್ಬು ತೊಲಗಿ, ತನ್ನ ಅಪರಾಧದ 
ಗುರುತ್ವ" ಅರಿವಾಯಿತು. ರಾಜ ಕುಮಾರನಿ೦ದಲೇ ರಾಷ್ಟಕೂಟ ರಾಜ (ವನ್ನು 
ನಿರ್ಮೂಲ ಮಾಡಿಸುವ ಮಂಗಿಯ ಭಯಂಕರ” ಒಳಸಂಚ ಕನ್ನರಿತು 
ದಿಗ್ಗಮೆಯಾದ. ಆತನಿಗೆ ತನ್ನ ಮರಳುತನದ ಅರಿವಾಗಿತ್ತು - ಆದರೆ 
ಅಡೆರಿಂದ ವಿಮೋಚನೆಗೆ ದಾರಿ? a 
ಒರೆಯಲ್ಲಿದ್ದ ಕತ್ತಿಯನ್ನು ಹಿರಿದು, ಮಂಗಿಯನ್ನು ಹುಡುಕಿ ಅಲೆದ 
ರಾಜಕುಮಾರ. ಟದಕೆ ಮಂಗೆ ಮಂಗಮಾಯವಾಗಿದ್ದ. 
ಮಂಗಿಯ ಸಂಚನ್ನು ಅರಿತು ಶಂಕರಗಣನ ಕಣ್ಣೂ ತೆರೆಯಿತು. ತನ್ನ 
ಅಪಮಾನದ ಪ್ರತೀಕಾರಕ್ಕಾಗಿಯಲ್ಲ ಈ ಬಂಡಾಯ, ಗಂಗರ ಗುಲಾಮಗಿರಿಗೆ 
ರಾಷ್ಟಕೂಟದ ರಾಜ್ಯಲಕ್ಷ್ಮಿಯನ್ನು ಒಪ್ಪಿಸಲಿಕ್ಕಾಗಿ ಎಂಬುದು ತಿಳಿದು. ಆತ 
ತನ್ನ 'ಮೂರ್ಪತನಕ್ಕಾಗಿ ಕಳುಹಿಸಿದ ತನ್ನೆ ಮೇಲೇ ತನಗೆ ಹಸಿನಾ 
ಸಾವಿನ ಜಲದಲ್ಲಿ ದ್ರ ಪಾತಕವನ್ನು ತೊಳೆಯಲು ಆತ ೂ ನಿಶಯಿಸಿದ. 
ಮರುದಿನ ಕೋಟೆಯ ಬಾಗಿಲನ್ನು ತೆರೆದು ಶತ್ರುಗಳ ಸಿರ್‌: ಬೀಳಲು 
ನಿಶ್ಚಯಿಸಿದ ಶಂಕರಗಣ. ರಾಜಕುಮಾಠನೂ ಶಂಕರಗಣನನ್ನು ಹಿಂಬಾಲಿಸಲು 
ಸಿದವಾದ ಆ ಬಯಕೆಯಿಂದ ರಾಜಕುಮಾರನನ್ನು ಹಿಮ್ಮೆಟ್ಟಿಸಲಾಗದ 


ಶಂಕರಗಣ ಬೇರೆ ದಾರಿಗಾಣದೆ, ರಾಜಕುಮಾರನನ್ನು ಬಂಧಿಸಿ, ಬರಿಕರಸರಿಗೆ 


ಒಪ್ಪಿಸುವುದೆ೦ಂದು ತನ್ನ ಆಪ್ತರಿಗೆ ಅಪ್ಪಣೆ ಮಾಡಿದ. ರಾಜಕುಮಾರ 
ಬ೦ದಿಯಾದ. 

ಇಲ್ಲೂ ತನ್ನ ಒಳಸಂಚು ಬಯಲ ಾಾದುದನ್ನರಿತ ಮಂಗಿ, ಹೇಗಾದರೂ 
ಕೋಟೆಯಿಂದ. ತಪ್ಪಿಸಿಕೊಂಡು ಹೋಗಲು ಯತ್ನಿಸಿ, ಕತ್ತಲಿನಲ್ಲಿ 


೧೪೮ ನೃ ಪತುಂಗ 


ಕೋಟೆಯಿಂದಾಚೆಗೆ ನಸುಳಿದ. ಆದರೆ ಕೋಟೆಯ ಸುತ್ತಲೂ ಬೀಡುಬಿಟ್ಟು 
ಕಾವಲು ಕಾಯುವ ಬಂಕರಸರ ಸೇನೆಯ ಕಾವಲು” ಪಡೆಯ ಹದ್ದಿನ 
ಕಣ್ಣಿನಿದಿರು ಅವನ ಬಯಕೆ ಸಫಲವಾಗಲಿಲ್ಲ. ತನ್ನನ್ನು ಹಿಡಿಯಲು 
ಬ೦ದವರೊಡನೆ ಹೋರಾಡಿ, ಇನ್ನು ಸೆರೆಯಾಗುವೆನೆಂದು ಅರಿವಾದಾಗ, 
ತಾನೇ ಕತ್ತಿಯಿಂದ ಎದೆಯನ್ನು ಇರಿದುಕೊಂಡು ಮೃತನಾದ. ಕಾವಲವರು 
ಹೊತ್ತು ತೆಂದ ಅವನ ಹೆಣವನ್ನು ಗುರುತಿಸಿ, ಜೀವಂತನಾಗಿ ಅವನು ತ ತಮ್ಮ 
ಕೈಗೆ ಸಿಗಲಿಲ್ಲವಲ್ಲಾ ಎಂದು 'ಹಳಹಳಿಸಿದರು ಬಂಕರಸರು. ಅವನು 
ಬೇವಂತನಾಗಿದ್ದರೆ ಏನನ್ನು ಅನುಭವಿಸುತ್ತಿದ್ದನೆಂಬುದನ್ನು ಮರಕ್ಕೆ ನೇತು 
ಹಾಕಿದ ಅವನ” ಹೆಣವನ್ನು ಕಿತ್ತು ತಿಂದು ಚು ಧ್ವನಿಯಲ್ಲಿ ಕೂಗುವ 
ಹದ್ದು, ಕಾಗೆಗಳು ಹಾರಾಡಿದವು. ಪಾಪಿಯ ಜೀವನ ಅಂತ್ಯಕ್ರಿಯೆಯ 
ಗೌರವವೂ ಇಲ್ಲದೆ ಕೊನೆಗೊಂಡಿತು. 

ಮರುದಿನವೇ ಶಂಕರಗಣ ತಾನು ನಿಶ್ಚಯಿಸಿದಂತೆ, ಕೋಟೆಯ ಬಾಗಿಲನ್ನು 
ತೆಗೆಸಿ, ರಾಷ್ಟ್ರಕೂಟ ಸೇನೆಯ ಮೇಲೆ” ಎರಗಿದ. ತನ್ನ ಪರಾಕ್ರಮವನ್ನು 
ಕಂಡು, ಎರಡು ಪಡೆಗಳೂ ಮೆಚ್ಚಿ ಹೊಗಳುವಂತೆ. ರಧಿಕನಾಗಿ. 
ಅಶ್ವಾರೋಹಿಯಾಗಿ, ಪಥಿಕನಾಗಿ ಹೋರಾಡಿ, ಮೈಯ್ಯಲ್ಲಾದ ಸಾವಿರ 
ಗಾಯಗಳು, ಅವನ ಪರಾಕ್ರಮದ ಗೀತವನ್ನು ಹಾಡುತ್ತಿರಲು, ಹೋರಾಡುತ್ತಲೇ 
ರಣಭೂಮಿಯಲ್ಲಿ ಒರಗಿದ. ವೀರನಿಗೆ ತಕ್ಕ ಸಾವು ಪಡೆಯಬೇಕೆಂಬ ಅವನ 
ಬಯಕೆ ಸಫಲವಾಯಿತು. 

ಶಂಕರಗಣ ಉರುಳಿದ ಮೇಲೆ, ಕೋಟೆ ಉರುಳುವುದು ತಡವಾಗಲಿಲ್ಲ. 
ಕಿರಣಪುರ ಬಂಕರಸ, ವಿಜಯಾದಿತ್ಯರ ಪಡೆಗಳಿಗೆ ವಶವಾಯಿತು. 

ರಾಜಕುಮಾರನನ್ನು ಹುಡುಕಿಕೊಂಡು ಅರಮನೆಯ ಬಳಿ ಬಂದ 
ಬಂಕರಸರಿಗೆ, ಶಂಕರಗಣನ ಅಪ್ಪಣೆಯಂತೆ ಪತ್ನೀಸಹಿತವಾಗಿ 
ರಾಜಕುಮಾರನನ್ನು ಬಂಕರಸರಿಗೆ ಒಪ್ಪಿಸಿದರು, ಶಂಕರಗಣನ ದಳಪತಿಗಳು. 

ಪತ್ನೀಸಹಿತನಾಗಿ ಇದಿರುಗೆ ನಿಂತೆ ರಾಜಕುಮಾರನನ್ನು ಕಂಡು, ಆತನ 
ವಿವಾಹದ ವಿಷಯವನ್ನ] ರಿಯದ ಬಂಕರಸರಿಗೆ ಆಶ್ಚರ್ಯವಾಯಿತು. 

“ಈ ತಾಯಿ ಯಾರು?” 

- ಎಂದು ಶಂಕರಗಣನ ದಳಪತಿಗಳನ್ನು ಕಡಿ ಅವರಿಂದ 
ಆಕೆ ಶಂಕರಗಣನ ಸೋದರಿ, ಹೈಹಯ- ರಾಜಕುಮಾರಿಯೆಂದೂ, 
ರಾಜಕುಮಾರನನ್ನು ಅಗ್ನಿಸಾಕ್ಷಿಯಾಗಿ ವರಿಸಿದ ಪತ್ತ ಿಯೆಂದೂ ತಿಳಿದು ಮತ್ತಷ್ಟು 
ಆಶ್ಚರ್ಯಪಟ್ಟು ಕೆಳಿದರು 

“ “ಹಾಗಾದರೆ ಇವರನ್ನು ಬಂಧನದಲ್ಲಿಟ್ಟಿದ್ದೇಕೆ?” 


ನೃ ಪತುಂಗ ೧೪೯ 


“ರಾಜಕುಮಾರರು ಸಮರಾಂಗಣದಲ್ಲಿ ಹೋರಾಡಿ ಸಾಯುವ ನಿಶ್ಚಯ 
ಮಾಡಿದ್ದರು. ಆ ನಿಶ್ಚಯದಿಂದ ಅವರನ್ನು ಉಳಿಸುವುದಕ್ಕಾಗಿ ಅವರನ್ನು 
ಬಂಧನದಲ್ಲಿಡಲಾಯಿತು. ಅವರನ್ನು ಕ್ಷೇಮವಾಗಿ ತಮಗೆ ಒಪಿಸಬೇಕೆಂದು 
ಚೇದಿಯ ರಾಜಕುಮಾರರ ಅಪಣೆಯಾಗಿತ್ತು. ಅದರಂತೆಯೇ 
ನಡೆದುಕೊಂಡಿದ್ದೇವೆ”' ಎಂದರವರು. 

ಅವರಿಂದಲೇ ಮಂಗಿ ಕಡೆಗಾಲದಲ್ಲಿ ರಾಜಕುಮಾರರನ್ನು ವಿಷವಿಟ್ಟು 
' ಕೊಲ್ಲಲು ಮಾಡಿದ ಪ್ರಯತ್ನ, ಶಂಕರಗಣನ ಎಚ್ಚರಿಕೆಯಿಂದ ಅದು ತಪ್ಪಿದುದು 
ತಿಳಿಯಿತು. ಅದೆಲ್ಲವನ್ನೂ ಸಿ ದಳಪತಿಗಳು ಹೇಳಿದರು- 

“ರಾಷ್ಟ್ರಕೂಟ ರಾಜ್ಯವನ್ನು ವಿಧ್ವಂಸನ ಮಾಡುವ ಬಯಕೆ ತಮ್ಮ 
ರಾಜಕುಮಾರರಿಗೆ ಇರಲಿಲ್ಲ. ತಾವಿದ್ಧೂ ಲೋಕಾದಿತ್ಕರನ್ನು ಚಕ್ರವರ್ತಿಗಳು 
ಸೇನಾಧಿಪತಿಯನ್ನಾಗಿ ಮಾಡಿದರಲ್ಲಾ ಎಂಬ ಸಿಟ್ಟಿನಿಂದ. ರಾಜಕುಮಾರರನ್ನು 
ಚಕ್ರವರ್ತಿಯಾಗಿ ಮಾಡಿ ತಾವು ಸೇನಾಧಿಪ ತಿಯಾಗಿ ಮೆರೆಯಬೇಕು ಎಂಬ 
ಏಕೈಕ ಉದ್ದೇಶದಿಂದ ಅವರು ಮಂಗಿಯ ಒಳಸಂಚಿನಲ್ಲಿ ಸೇರಿದರು. ಆದರೆ 
ಮಂಗಿಯ ನಿಜವಾದ ಉದ್ದೇಶ ಅರಿವಾದ ಮೇಲೆ ಅವರಿಗೆ ಬದುಕುವಾಸೆ 
ಉಳಿಯಲಿಲ್ಲ. ತಮ್ಮ ಪ ದ್‌್‌ ಪಕ್ಕೆ ಸಾವೊಂದೇ ಪ್ರಾಯಶ್ಚಿತ್ತವೆ೦ದರಿತು, 
ಸಮರಾಂಗಣದಲ್ಲಿ ಮ್ಯತ್ಯುವನ್ನಾಲಂಗಿಸಿದರು. ಈ 

“ಅನ್ಕಾಯವಾಯಿತು. ರಾಷ್ಟ್ರಕೂಟ ರ್ಯ ಅಂತಹ ನಿಷ್ಠರ ಸೇನೆ 
ತಪ್ಪಿದುದು *ಎಷಾದಕರ” ಎಂದು” ಪಶ್ಚಾತ್ತಾಪ ಪಪಟ್ಟು, ಬಂಕರಸರು ಯಾವ 
ಮಾತೂ ಆಡದೆ ಕಡೆದ ವಿಗಹದಂತೆ ನಿಂತಿದ್ದ ರಾಜಕುಮಾರರ ಇದಿರು 
ತಲೆಬಾಗಿ ಅವರ ಪಾದದ ಬಳಿ ತಮ್ಮ ಖಡ್ಗವನ್ನಿ ಟ್ಟು- 

“ರಾಜಕುಮಾರರು ನಮ್ಮ ನಿಷ್ಠೆಯನ್ನು ಸಂದೇಹಿಸಬಾರದು. ನಾವು 
ರಾಷ್ಟಕೂಟ ಸಿಂಹಾಸನದ ಆಳುಗಳು” ಎಂದರು. 

ನು ತಮ್ಮ ಬಂದಿ. ಅಪ್ಪಣೆಯಾಗಲಿ” ಅಂದ ರಾಜಕುಮಾರ. 
ಅವರ ಸೌಜನ್ಯವನ್ನು ಕಂಡು ಕಣ್ಣಲ್ಲಿ ಒಡೆದ ಕಂಬನಿಯನ್ನು ತೋರಗೊಡದೆ 
ಮೊಗದಿರುಹಿ. ಪಕ್ಕದಲ್ಲಿ ತನ್ನಂತೆಯೇ ನಿಂತ ಪತ್ನಿ ಉಜ್ಜಲಾದೇವಿಗೆ ಹೇಳಿದ- 
“ಉಜ್ವಲಾ, ನೀನೂ ನಮ್ಮಂತೆಯೇ ಬಂದಿ. ನನ್ನ 'ೃಹಿಡಿದು ಆದ ಈ 
ಅಪಮಾನವನ್ನು ಕ್ಷಮಿಸು. 4 

“ನೀವು ಪಡೆದದ್ದು ನನ್ನ ದಾರಿ ಪ್ರಭು. ಅರಮನೆಯಾಗಲಿ, 
ಸೆರೆಮನೆಯಾಗಲಿ - ವು ನಿಮ್ಮ ಛಾಯಾನುವರ್ತಿನಿ” 

- ಎಂದಳು ಹೈಹಯ ರಾಜಕುಮಾರಿ, ಮತ್ತಷ್ಟು ರಾಜಕುಮಾರ ಬಳಿ 
ಸರಿದು ನಿಂತು. 


೧೫೦ ನೃ ಪತುಂಗ 


“ಸರಿ ಉಜ್ವಲಾ. ನೀನು ಬಳಿಯಿದ್ದರೆ ಸಾವೂ ನನಗೆ ಸ್ವರ್ಗ - ಬ೦ಕರಸರೇ 


ಶ್‌ 


Ww 


- ನಾನು ತಮ್ಮ ಸೆ ಸೆರೆಯಾಳು, ರಾಜದ್ರೋಹಿ, ಬಂಡಾಯಗಾರ. ನನ್ನ ಬಗ್ಗೆ 
ಚಕ್ರವರ್ತಿಗಳ ಅಪಣೆಯಾದಂತೆ ನಡೆದುಕೊಳ್ಳಿ ಯಾರಿಗಾದರೂ "ದಾರಿ 
ತೋರಲು ಹೇಳಿ. ಬಂದಿಗಳು ಇರುವ ಸ್ಥಳ ನಮಗೆ ತಿಳಿಯದು” - ಎಂದ 
ರಾಜಕುಮಾರ. 

“ತಮ್ಮ ಸ್ಥಳ ಎಲ್ಲಿರುವುದೆಂದು ನಾನು ಬಲ್ಲೆ ಪ್ರಭು. ನಾನು ತೋರಿಸುತ್ತೇನೆ 
ಬನ್ನಿ” - ಬರೆಕರಸರು ಹೇಳಿದರು. 

“ಎಲ್ಲಿದೆ” 

“ರಾಷ್ಟಕೂಟ ಪ್ರಜೆಗಳ ಹೃದಯ ಸಿಂಹಾಸನದ ಮೇಲೆ. ನಮ್ಮೆಲ್ಲರ 
ಎದೆಯ ಪೆಂದಾಸನದಲ್ಲಿರುವ' ಆರಾಧ್ಯ ದೇವತೆ ತಾವು.” 

“ವಿದ್ರೋಹಿಗಳ ಬಗ್ಗೆ ಬಳಸಬಹುದಾದ ಮಾತುಗಳಲ್ಲ ಅವು.” 

“ಶುದ್ಧ. ಪಶ್ಚಾತ್ತಾಪದ ಗಂಗಾ ಜಲಸೇಚನೆಯಿ ೦ದ ಪವಿತ್ರವಾಗದ 
ಪಾಪವೊಂದು ಜಗತ್ತಿನೆಲ್ಲಿಲ್ಲ ಪ್ರಭು. ತಮಗಿನ್ನು ಆ ಪ ಪಾಪಲೇಪವಿಲ್ಲ. ನಿಮಗಾಗಿ 
ಕಾದಿರುವ ಪೀಠದಲ್ಲಿ ಕುಳಿತು ಬೆಳಗಲು ಬನ್ನಿ” 

-ಎಂದರು ಬಂಕರಸರು. 

ರಾಜಕುಮಾರ ಬಾಗಿಸಿದ ತಲೆಯನ್ನು ಮೇಲೆತ್ತದೆ ನಿಂತು ಅವರ 
ಮಾತನ್ನಾಲಿಸಿದ. ಕಂಬನಿಯೊಂದು ಆತನ ಕಣ್ಣಿನಿಂದುರುಳಿ ನೆಲವನ್ನು 
ಸೋಕಿ ಒಡೆಯಿತು. 

“ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ರವೇ ಇಲ್ಲ, ಬ೦ಕರಸರೇ. ಅದಕ್ಕಿರುವುದೊಂದೇ 
ಪ್ರಾಯಶ್ಚಿತ್ತ... ಸಾವು” 

- ಎಂದ ಪಶ್ಚಾತ್ತಾಪದಗ್ಹವಾದ ಹೃದಯದ ರಾಜಕುಮಾರ. 


೨೦ 


“ಸೆರೆಯಾಳಿನ ಪಾಪಕ್ಕೆ ಪಶ್ಚಾತ್ತಾಪವೇ ಪ್ರಾಯಶ್ಚಿತ್ತವಲ್ಲ. ರಾಜದ್ರೋಹಕ್ಕೆ 
ಎಧಿಸಿರುವ ಶಿಕ್ಷೆ ಒಂದೇ-ಮರಣ ದಂಡನೆ. ರಾಷ್ಟಕೂಟ "ರಾಜ್ಯದ ವಿರುದೆ 
ಬಂಡಾಯವೆದ್ದ. ರಾಜಕುಮಾರ ಕೃಷ್ಣನಿಗೆ ನಾವು ಆ ಶಿಕ್ಷೆಯನ್ನು  ವಧಿಸಿದ್ದೇವೆ. > 

-ಜನ ಕಿಕ್ಕಿರಿದು ನೆರೆದ ನ್ಯಾಯಾಲಯದಲ್ಲಿ, ಧೆರ್ಮಪೀಠದಲ್ಲಿ ಕುಳಿತ 

ಚಕ್ರವರ್ತಿಗಳು" ಖಚಿತವಾದ ಸ್ವರದಲ್ಲಿ ಹೇಳಿದರು - ಅವರ ಮಾತು ಕೇಳಿ 
ಸಭೆ ಗಡಗಡ ನಡುಗಿತು. 


ನೃ ಪತುಂಗ ೧೫೧ 


ಮರಣದಂಡನೆಯ ತೀರ್ಪು! ಮಗನ ಮೇಲೆ - ತೀರ್ಪು ಕೊಟ್ಟವರು 
ಖಾಸಾ ತಂದೆ. 

ಚಕವರ್ತಿಗಳಿಂದ ಈ ತೀರ್ಪನ್ನು ನಿರೀಕ್ಷಿಸಿರಲಿಲ್ಲ ಸಬೆ. ನ್ಯಾಯ ಹೀಠದ 
ಮೇಲೆ ಕುಳಿತ ಚಕ್ರವರ್ತಿಗಳು, ಪೀಠದ ಮುರಿದೆ ನ್ಯಾಯಕ್ಕೆ ಸಾಕ್ಷಿ ಎಂಬಂತೆ 
ಉರಿಯುತ್ತಿದ್ದ ಅಗಿ ಯಷ್ಟೇ ಭಯಂಕರವಾಗಿ ತೋ ರಿದದೆ. 
| ಅವರ ತೀರ್ಪನ್ನು ಕೇಳಿ ಸಭೆ ನಿಬೆರಗಾಗಿ, ಚಕ್ರವರ್ತಿಗಳನ್ನು ಅಪರಾಧಿಯ 

ಸ್ಥಾನದಲ್ಲಿ ಸಾಮಾನ್ಕ ಸೆರೆಯಾಳುಗಳಂ ಕಬ್ಬಿಣದ ರಪ ಳಿ ಧರಿಸಿ. ಬಿಚ್ಚುಗತ್ತಿಯ 
ಭಟರ ನಡುವೆ ಬಾಗಿಸಿದ ತಲೆಯನ್ನು ಎತದೆ ನಿಂತ ರಾಜಕುಮಾರನನ್ನು 
ನೋಡಿದರು - ತಮ್ಮ ಕಣ್ಣನ್ನು ನಂಬಲಾ ರದವರಂತೆ. 

ಊಹೂ - ಯಾರೂ ಹೀಗಾಗಬಹುದೆಂದು ನಿರೀಕ್ಷಿಸಿರಲಿಲ್ಲ. 

ತನ್ನ ಪ್ರತಿಜ್ಞೆಯಂತೆ, ರಾಜಕುಮಾರನನ್ನು ತಂದು ಚಕ್ರವರ್ಶಿಗಳಿಗೆ 
ಪಿಸಿದಾಗ, ಅದರ ಪರಿಜನ ಹೀಗಾಗಬಹುದೆಂದು ಬಂಕರಸರೂ 
ನಿಯ್ಛೇಸರಲಿಲ್ಲ 

ಪತ್ನೀಸ ಸಹಿತನಾಗಿ, ಪಶ್ಚಾತ್ತಾಪ ಪದಿಂದ ಕಳೆಗುಂದಿದ ಮೊಗದಿಂದ 
ಇದಿರುನಿಂತ ಮಗನನ್ನು ಕಂಡು ತಂದೆಯ ಹೃದಯ ಕರಗಿ, ಕ್ಷಮಾದಾನದ 
ಆಶೀರ್ವಾದ ಮಾಡಬಹುದೆಂದೇ ಬಗೆದಿದ್ದರು. "ಆದರೆ ಮೊದಲ ಹೆಜ್ಜೆಯಲ್ಲೇ 
ಅವರಿಗೆ ನಿರಾಸೆಯಾಗಿತ್ತು. 

ರಾಜಕುಮಾರನೊಂದಿಗೆ ಬ೦ದು, ಚಕ್ರವರ್ತಿಗಳನ್ನು ಕ೦ಡರು ಬಂಕರಸರು. 
ಬ೦ಕರಸರಿಗೆ ಮಾತ್ರ ಒಳಗೆ ಬರಲು "ಅಪ್ಪಣೆಯಾಯಿತು. ಗೆದ್ದು ಬಂದ 
ಬ೦ಕರಸರನ್ನು ಅಭಿನಂದಿಸಿ ಚಕ್ರವರ್ತಿಗಳು- 

“ತಮ್ಮ ಪ್ರತಿಜ್ಞೆಯಲ್ಲಿ ಯಶಸ್ವಿಗಳಾದಿರಿ. ಇನ್ನು ನಮ್ಮ ಪಾಲಿನ ಬೂ 

ಉಳಿಯಿತು. ನಿಮ್ಮ ನಿಷ್ಠೆಯನ್ನು ಈ ರಾಜ್ಯ ಎಂದೂ ಮರೆಯುವುದಿಲ 
ಎಂದರು. 

“ಪ್ರಭುಗಳಲ್ಲಿ ನಾನೊಂದು ಮನವಿ ಸಲ್ಲಿಸಬಹುದೇ?' 

“ಏನು ಹೇಳಿ. ಸಲ್ಲಿಸಬಹುದಾದ ಮನವಿಯನ್ನು ಸಲ್ಲಿಸಲು ನಾವೆಂದೂ 
ಹಿಂಜರಿದಿಲ್ಲ.” 

“ರಾಜಕುಮಾರರ ಬಗ್ಗೆ ಪ್ರಭುಗಳು ಕುಪಿತರಾಗಿರುವುದು ಸಹಜ. ಆ 
ಈಗಾಗಲೇ ಅವರು ಪಶ್ಚಾತ್ತಾಪದಿಂದ ಸಾಕಷು, ಶಿಕೆ ಅನುಭವಿಸಿದ್ದಾರೆ. 
ಅವರ ಬಗ್ಗೆ ಪ್ರಭುಗಳು ದ ಸ ಳ್ಳಬೇಕೆಂಬುದಷ್ಟೇ 
ನನ್ನ ಬೇಡಿಕೆ. 9 

“ಅವರ ಬಗ್ಗೆ ಉದಾರತೆಯಿಂದ ನಡೆದುಕೊಳ್ಳಲು ನಾವಾರು ಬಂಕರಸರೆ 
ಅಪರಾಧಿಯ ಬಗ್ಗೆ ತನ್ನ ತೀರ್ಮಾನ ಕೊಡುವ "ಅಧಿಕಾರ ಪಡೆದಿರುವುದು 


3 
ಲ. 


೧೫೨ ನೃಪತುಂಗ 


ನ್ಯಾಯಪೀಠ. ಅದರ ತೀರ್ಮಾನಕ್ಕೆ ಎಲ್ಲರೂ ತಲೆಬಾಗಬೇಕು. ಆದುದರಿಂದ 
ಅಪರಾಧಿಯ ಪರ ತಾವು ವಾದಿಸಬಾರದು.” 

"ಹೋಗಲಿ, ಅವರನ್ನು ಕಂಡು ಮಾತನಾಡುವುದಕ್ಕೆ ಅಭ್ಯಂತರವೇನೂ 
ಇಲ್ಲ ತಾನೇ ಪ್ರಭು?” 

"ಮಾತನಾಡುವ ಮನಸ್ಸಿಲ್ಲದಿರುವುದೇ ದೊಡ್ಡ ಅಭ್ಯ೦ತರ. 
ಮಾತಾಡುವುದಿರಲಿ, ಅವರ ಮೊಗ ನೋಡುವ ಆಸೆಯೂ ನಮಗಿಲ್ಲ. ಆ 
ವಿಚಾರದಲ್ಲಿ ನಾವೀಗಾಗಲೇ ಒಂದು ತೀರ್ಮಾನಕ್ಕೆ ಬಂದಿದೇವೆ. ಆದುದರಿಂದ 
ತಾವು ಆ ಬಗ್ಗೆ ಹೆಚ್ಚು ಮಾತನಾಡದಿರುವುದೇ ಮೇಲು.... ಈಗ 
ರಾಜಕುಮಾರನನ್ನು ಎಲ್ಲಿಟ್ಟಿದ್ದೀರಿ ಬಂಕರಸರೇ?” 

“ನಮ್ಮೊಂದಿಗೆ, ನಮ್ಮ ಬಿಡಾರದಲ್ಲೇ ಇದ್ದಾರೆ.... ಈಗ ನನ್ನ ಜೊತೆಯಲ್ಲಿ 
ತಮ್ಮ ದರ್ಶನಕ್ಕೆ ಬ೦ದರು....” 

“ಅದಾಗದು.... ತಾವು ದೊಡ್ಡ ತಪ್ಪು ಮಾಡುತ್ತಿದ್ದೀರ..... ಈಗ ಅವರನ್ನು 
ನಮ್ಮ ವಶಕ್ಕೆ ಒಪ್ಪಿಸಲೆಂದು ತಾನೇ ತಂದಿರುವುದು?” 

“ಅಹುದು ಪ್ರಭು.” 

“ಕರೆತಂದ ಕೂಡಲೇ ಕಾರಾಗೃಹದ ಅಧಿಕಾರಿಗಳಿಗೆ ಒಪ್ಪಿಸಬೇಕಾಗಿತ್ತು. 
ಆಯಿತು ಚಿಂತೆಯಿಲ್ಲ...” ಎಂದು ಬಳಿಯಿದ್ದ ಕರೆಜಾಗಟೆಯನ್ನು ಸದ್ದು 
ಮಾಡಿದರು. ಬಾಗಿಲ ಬಳಿಯ ದ್ವಾರಪಾಲಕ ಒಳಬಂದು ವಂದಿಸಿದ. 

"ಅಂಗರಕ್ಷಕ ಪಡೆಯ ನಾಯಕರಿಗೆ ಹೇಳು - ಹೊರಗಿರುವ ರಾಜ 
ಕುಮಾರರ ಕೈಕಾಲುಗಳಿಗೆ ಸರಪಳಿ ಹಾಕಿ, ಕಾರಾಗ್ಯ ಹಕ್ಕೆ ಕರೆದೊಯ ಬೇಕೆಂದು. 
ಇದು ಚಕ್ರವರ್ತಿಗಳ ಕಟ್ಟಪ್ಪಣೆ. ಇದನ್ನು ಮೀರಿದವರಿಗೆ " ಕಠೋರ 
ಶಿಕ್ಷೆಯಾಗುವುದೆಂದು ತಿಳಿಸು 

ದ್ವಾರಪಾಲಕ ಒಂದು ಗಳಿಗೆ ಆ ಮಾತು ಕೇಳಿ, ಹಾವು ಮುಟ್ಟಿದಂತೆ 
ನಡುಗಿ ವಂದಿಸಿ ಹೊರಟುಹೋದ. 

“ಇದೇನು ಅಪ್ಪಣೆ... ಇದೇನು ಮಾಡಿದಿರಿ ಪ್ರಭು?” - ಬಂಕರಸರು 
ಕಾತರರಾಗಿ ಕೇಳಿದರು. | 

“ವಿದ್ರೋಹಿಯನ್ನು ನಡೆಸಿಕೊಳ್ಳುವ ರೀತಿ ನಿಮಗೆ ಹೊಸದಲ್ಲ 
ಬ೦ಕರಸರೇ?9” 

“ರಾಜಕುಮಾರರಿಗೂ.... 

“ಅವರೀಗ ರಾಜಕುಮಾರರಲ್ಲ, ಬಂಡಾಯಗಾರರು... ದಯವಿಟ್ಟು 
ನಮಗೀಗ ವಿಶ್ರಾಂತಿ ಪಡೆಯಲು ಅವಕಾಶ ಕೊಡುತ್ತೀರಾ?” | 


ನೃ ಪತುಂಗ ೧೫೩ 


ಆ ಮಾತ ನ್ನು ಮುಂದುವರಿಸಲು ಇಚ್ಛೆಯಿಲ್ಲವೆಂಬ೦ತೆ ಹೇಳಿದರು 
ಚಕ್ರವರ್ತಿಗಳು, ತ ಮಾತುಕತೆ ಅಲ್ಲಿಗೆ ಮುಗಿಯಿತೆಂದು ಸೂಚಿಸಿ. 
ಬಂಕರಸರ ಹೃದಯದಲ್ಲಿ ತಾಂಡವವಾಡುತ್ತಿದ್ದ ಗೆಲುವಿನ ಉಲ್ಲಾಸ ಸವೆಲ್ಲಾ 
ಬಿಸಿಲು ಸೋಕಿದ ಇಬ್ಬನಿಯಂತೆ ಕರಗಿಹೋಯಿತು. 

“ಪ್ರಭುಗಳ ಚಿತ್ತ” ಎಂದು ಮಂಕಾದ ಧ್ವನಿಯಲ್ಲಿ ನುಡಿದು, ವಂದಿಸಿ 
ಹೊರಡಲನುವಾದರು. 

“ಬ೦ಕರಸರ ಮನಸಿಗೆ ನೋವಾಗಿರಬಹುದು, ಕ್ಷಮಿಸಬೇಕು. ರಾಜ 
ರಥವನ್ನು ನಡೆಸುವ ನ್ಯಾಯದ' ಕುದುರೆಗೆ ಮಮತೆಯ ಕಡಿವಾಣ 
ಬಿಗಿಯುವುದು ಸಲ್ಲದು” 

-ಎ೦ದವರೇ ಚಕ್ರವರ್ತಿಗಳು ಅ೦ತರ್ಗ್ಯಹಕ್ಕೆ ತೆರಳಿದರು. ಬ೦ಕರಸರು 
ನಿಟ್ಟುಸಿರಿಟ್ಟು ಒಂಟಿಯಾಗಿ ಬಿಡಾರಕ್ಕೆ ಹಿಂದಿರುಗಿದರು. 

“ಚಕ್ರವರ್ತಿಗಳು ರ, ಬಗ್ಗೆ ಮಾಡಿದ ಆಜ್ಞೆಯನ್ನು ಕೇಳಿ, 
ಅವರ ಹೃದಯ ಭಯದಿಂದ ಹೊಯ್ದಾಡುತ್ತಿತ್ತು. ಆ ಹೊತ್ತಿನಲ್ಲಿ ಏನು 
ಮಾಡುವುದೆಂದು ಅರಿಯದೆ, ಗುಣಭದ್ರಾಚಾರ್ಯರನ್ನು ಕಂಡು ನಡೆದುದನು ಶು 
ತಿಳಿಸಿದರು. 

“ಕ್ರೋಧದಲ್ಲಿ ಪ್ರಭುಗಳು ಇಷ್ಟು ಕಠೋರವಾಗಿ ವರ್ತಿಸುವರೆಂದು ನಾನು 
ನಂಬಿರಲಿಲ್ಲ” - ಬಂದರಸರು ಹೇಳಿದರು. 

“ಇದು ಕ್ರೋಧದ ಕಾಠಿಣ್ಯವಲ್ಲ, ಬಂಕರಸರೇ, ನ್ಯಾಯದ ನಿಷ್ಠುರತೆ 
ಅವರ ಮನಸ್ಸಿನಲ್ಲಾಗುತ್ತಿರುವ ತೆ ಯಾತನೆಯನ್ನು ವರ ಕಣ್ಣುಗಳ ಲಿ 
ಕಾಣಲಿಲ್ಲವೇ. ನೀವು. ಇ 

“ಕಂಡೆ ಆಚಾರ್ಯ. ಅದನ್ನು ಕಂಡೇ ಸ್ವಲ್ಪ ಆಸೆ ಅಂಕುರಿಸಿತ್ತು ಈಗೇನು 
ಮಾಡುವುದು ಆಚಾರ್ಯ” 

“ನ್ಯಾಯ ತನ್ನ ದಾರಿಯಲ್ಲಿ ತಾನು ಹೋಗಲು ಬಿಡುವುದೊಂದೇ 
ದಾರಿ.” 

“ನೀವೂ ಇಷ್ಟು ಕಠೋರವಾದಿರಾ ಆಚಾರ್ಯ? ಸಹಜ ಕೋಮಲ 
ಚಿತ್ತರಾದ ತಮ್ಮಿಂದಲೂ ಈ ಮಾತೇ?” 

“ಇದು ಕೋಮಲತೆ, ಕಠೋರತೆಗಳ ಮಾತಲ್ಲ ಬಂಕರಸರೇ. ನ್ಯಾಯದ 
ಮಾರ್ಗದಲ್ಲಿ ಅಡ್ಡ ನಿಲ್ಲಲು ಯಾರಿಗೂ ಅಧಿಕಾರವಿಲ್ಲ.” 

“ಇದೇ ನಿಷ್ಠುರತೆಯಲ್ಲೇ ಚಕ್ರವರ್ತಿಗಳು ಸಲ್ಲದ ಅಪ್ಪಣೆ ಮಾಡಿದರೆ...” 

“ತೀರ್ಮಾನ ಹೀಗೇ ಆಗುವುದೆಂದು ಊಹಿಸಿ ಹೆದರುವುದೇಕೆ 


೧೫೪ ನೃಪತುಂಗ 


ಬಂಕರಸರೇ. ನ್ಯಾಯಪೀಠ ತೀರ್ಪು ಕೊಡುವವರೆಗೂ ತಾಳ್ಗೆಯಿಂದಿರಿ. ಭವಿಷ್ಯ 
ವನ್ನು ಕಾಣಲಾಗದವರು, ಅದನ್ನು ಕಾಣಲೆಂದು ಆತುರಪಡಬಾರದು.? 
ಗುಣಭದ್ರಾಚಾರ್ಯರಾಡಿದ ಮಾತುಗಳನ್ನು ಕೇಳಿ, ಬಂಕರಸರ 
ಹೃದಯದಲ್ಲಿ ಮೂಡಿದ ನಿರಾಶೆ ಮತ್ತಷ್ಟು ಬಲಿಯಿತು. ಆ ನಿರಾಶೆಯಲ್ಲೇ 
ಅಲ್ಲಂದ ಹೊರಟರು - "ಸಮರದಲ್ಲಿ ಸೋಲಾಗಬಾರದಿತ್ತೇ?' ಎಂದು 
ಬಯಸುತ್ತಾ. 
ಜಬೀದಿಗಳಲ್ಲಿ, ಚಕ್ರವರ್ತಿಗಳ ಅಂಗರಕ್ಷಕ ಪಡೆ ರಾಜಕುಮಾರರ 
ಕಾಲಿಗೆ ಬೇಡಿ ಹಾಕಿ, ಕಾರಾಗೃಹಕ್ಕೆ ನಡೆಸಿಕೊಂಡು ಹೋದುದನ್ನು ಕಂಡು 
ರಾಜಧಾನಿಯಲ್ಲಿ ಗದ್ದಲವೋ ಗದ್ದಲವಾಯಿತು. ನೋಡಿದ ಜನಕ್ಕೆ ಉಸಿರು 
ಬಿಗಿಹಿಡಿದಂತಾಯಿತು. ತಲೆತಗ್ಗಿಸಿ, ಯಾರತ್ತಲೂ ನೋಡದೆ, ಕೈಕಾಲುಗಳಿಗೆ 
ಹಾಕಿದ ಭಾರವಾದ ಶೃಂಖಲೆಗಳನ್ನು ಎಳೆಯುತ್ತಾ ಬರಿದಲೆ, ಬರಿಗಾಲಿನಿಂದ 
ಬೀದಿಯ ಧೂಳಿನಲ್ಲಿ ಪಡ ಬಳಿಯುಷ ರಾಜಕುಮಾರನನ್ನು ಕಂಡು ಕಂಬನಿ 
ಮಿಡಿದವರು ಎಷ್ಟೋ ಜನ. ಬಿಚ್ಚುಗತ್ತಿಯವರ ಪಹರೆ ಇಲ್ಲದಿದ್ದರೆ ಕಾವಲುಗಾರ 
ಮೇಲೆ ಬಿದ್ದು ರಾಜಕುಮಾರನನ್ನು ಬಿಡಿಸ ಸಲಿಕ್ಕೆ ಎಷ್ಟೋ ಜನರ ಮನಸ್ಸು 
ಧಾವಿಸಿತು. ಆದರೆ ಆ ಪಡೆಯ ಇದಿರು ಯಾರೂ ಏನೂ "ಮಾಡುವಂತಿರಲಿಲ್ಲ. 
ಅಸಹಾಯಕರಾಗಿ ವಿಧಿಯನ್ನು ಶಪಿಸಿ ಸುಮ್ಮನಾದರು. ಬಿಡಾರಕ್ಕೆ 
ಹಿಂದಿರುಗುತ್ತಿದ್ದ ಹಾಗೇ ಪರಿವಾರದವರಿಂದ ಈ ಸುದ್ದಿಯನ್ನು ಕೇಳಿ 
ಬಂಕರಸರು ಪಾತಾಳಕ್ಕೆ ಇಳಿದುಹೋದರು. ಶೃಂಖಲೆಯನ್ನು ಹೊತ್ತು 
ದೇಸಿಗನಂತೆ ಹೋಗುವ ಪತಿಯನ್ನು ಕಣ್ಣಾರೆ ಕಂಡ ಚೇದಿಯ ಕಣ್ಣುಗಳಿಂದ 
ನೋಡುತ್ತಾ ಅಪಾರ ಯಾತ ಸಖ ದುಃಖವೇ ಮೂರ್ತೀಭವಿಸಿ ಬಂದಂತೆ 
ನಿಂತಿದ್ದರು. ಅದನ್ನು ಕಂಡು ಬ೦ಕರಸರ ಎದೆ ಬಿರಿದುಹೋಯಿತು. 
ಮಾತನಾಡಲಾಗದೆ. ಶಯ್ಯಾಗೃ ಹಕ್ಕೆ ತೆರಳಿ, ಹಾಸಿಗೆಯ ಮೇಲೆ ಹೊರಳಿ- 
“ಪ್ರಭೋ... ಪ್ರಭೋ... ಬಾಜ . ವೃಷಭದೇವ ಭಗವಾನ್‌ 
ಆ ಹೆಣ್ಣ ಬಾಳನ್ನು ದುಃಖದ ಸಿಡಿಲಿನಿಂದ ಗ್‌ೆ ತಂದೇ.... 
ಕರುಣಿಸು...” ಎಂದು ಎಳೆಯ ಮಗುವಿನಂತೆ ಕಂಬನಿಗರೆದು ಬೇಡಿದರು. 
ಅಷ್ಟೇ ಯಾತನೆ ಖಾಜಿ ಸ್ಥೆ ಯದ್‌ ಇಮಾಂರಿಗೂ ಆಗಿತ್ತು ಚಕ್ರವರ್ತಿಗಳ 
ಆಜ್ಞೆಯಂತೆ ಆ ರೀತಿ sets sa ಕೇಳಿ ಚಕ್ರವರ್ತಿಗಳನ್ನೇ ಕಾಣಲು 
ಅರಮನೆಗೆ ಓಡಿದರು. ಆದರೆ ಚಕ್ರವರ್ತಿಗಳು ಅಂದು ಇರರ ಭೇಟಿ 
ನೀಡುವುದಿಲ್ಲವೆಂದರಿತು ನಿರಾಶರಾಗಿ ಹಿ೦ದಿರುಗಿ.... 


ನೃಪತುಂಗ ೧೫೫ 


“ಖುದಾ... ಪರವರ್ದಿಗಾರ್‌..... ನಿನ್ನ ಕರುಣೆ ಭೂಮಿಗಿಳಿಯಲು 
ಇಂದ ನಿಟಿಖು. ಖುದಾ... ರಾಜಕುಮಾರನನ್ನು ರಕ್ಷಿಸು” 

- ಎಂದು ಅಂಗಲಾಚಿ ಬೇಡಿದರು. 

ಅವರಂತೆಯೇ ಅಂತಃಪುರದಲ್ಲಿ ಒಂಟಿಯಾಗಿ ಕುಳಿತ ಚಕ್ರವರ್ತಿಗಳೂ 
ಭಗವಂತನನ್ನು ಪ್ರಾರ್ಥಿಸುತ್ತಿದ್ದರು- 

ಇಗ, ದಾರಿ ತೋರು. ಸತ್ತದ ಸೂರ್ಯನನು, ಮುಸುಗಿರುವ 
ಮಮಕಾರದ ಹೊನ್ನತಳಿಗೆಯನ್ನು ಸರಿಸಿ, ಕರ್ತವ್ಯದ ಪಥ ಬೆಳಗುವಂತೆ 
ಮಾಡು ದೇವಾ... ನ್ಯಾಯದ ಅಗ್ನಿ ಕವಚವನ್ನು ಧರಿಸಲು ನನ್ನೆ ಷಲ ಬಲ 
ಕೊಡು... ಹರನ ಮರೆತು ಚಕ್ರವರ್ತಿಯಂತ ನಡೆವ ಶಕಿಯನು 


ದಾನ ರಷ ಬಕ್ಕ್ಟ್ಮ "ಲಕ್ಷ್ಮಾ... ಎಷ್ಟು ಈ ನಿರ್ಭಾಗ್ಯ ಜಾ 
ಕ್ಷಮಿಸು....' 


ಹೃದಯ ಆ ಪ್ರಾರ್ಥನೆಯನ್ನು ಮಾಡುವಾಗ, ಅಗ್ನಿಯ ಮೇಲೆ ಕುಳಿತಂತೆ 
ಚಡಪ ಡಿಸುತ್ತಿದ್ದರು ಚಕ್ರವರ್ತಿಗಳು ಅವರ ಕಣ್ಣುಗಳಿಂದ ಅಶ್ರುಧಾರೆ 
ಧಾರಾಕಾರವಾಗಿ ಸ ರರಿಯುತ್ತಿ 


ಮರುದಿನವೇ ಧರ್ಮಾಗಾರದಲ್ಲಿ ರಾಜಕುಮಾರನ ಚಾರಣೆ. ಜನ 
ಕಿಕ್ಕಿರಿದು ನೆರೆಯಿತು. ಗುಣಭದ್ರಾಚಾರ್ಯರು, ಖಾಜಿ ಸಯ್ಯದ್‌ ಇಮಾಂ, 
ಗೋಲಯಭಟ್ಟರು, ನಗರಶ್ರೇಷ್ಠಿಗಳು, ಪ್ರಧಾನಾಮಾತ್ಮರು- “ಪಂಚಾಗ್ನಿಗಳ 
ಪ್ರತಿನಿಧಿಗಳಂತೆ Ben ಸ್ಥಾನದಲ್ಲಿ ಕುಳಿತಿದ್ದರು. 

ಧರ್ಮಾಗಾರ ಎಷು ) ವಿಶಾಲವೋ, ಅಷ್ಟೇ ಸರಳ ನೂರಾರು ಜನ 
ಕುಳಿತರೂ, ಧರ್ಮ ಪೀಠದೆ ಇದಿರು ನಿಂತ « ಅಪರಾಧಿಗೆ ತಾವು ಒಂಟೆಯಾಗೇ 
ನಿಂತಿದೇನೆಯೋ ಎನಿಸುವಷ್ಟು ವಿಶಾಲ; ನ್ಯಾಯದ ನಿಷ್ಪಕ್ಷಪಾತ, 
ನಿಷ್ಠುರತೆಯನ್ನು ಕಡೆದಿಟ್ಟಷ್ಟು, ಅಲ್ಲೆಯ ಸಂಭ, ಭಿತ್ತಿ ಚಾವಣಿಗಳು' ಸರಳ. 
ಮಂದಿರದಲ್ಲಿ ಶಸ ಧರಿಸಿ. ನಿಂತ ಭಟರ 'ಅಸ್ತ್ರಗಳು. "ಮಂದಿರವನ್ನು ಕವಿದ 
ತಂಪು - ಅರೆಗಳ ತಲಿನಲ್ಲಿ ಕರ್ಕಶವಾಗಿ ಹೌಳೆದು, ಉಸಿರಿಗೂ ಭಯದ 
ಲಗಾಮು ಬಿಗಿದು. ಮೌನವನ ಶ್ಸು ಕವಿಸಿದೆ. ಆ ಎತ್ತರವಾದ ಮಂದಿರದಲ್ಲಿ. 
ಅಲ್ಲಿ ಕವಿದ ಮಾನದಲ್ಲಿ ಆಡಿದ ಮಾತೂ ಮಾರ್ದ ನಿಸಿ, ಗಂಭೀರತೆಗೆ 
ಗರಿಗಟುತದೆ. 

ಮಂದಿರದ ಮಧ್ಯದಲ್ಲಿ ಉನ್ನತವಾದ ಧರ್ಮಪೀಠ. ಪೀಠದ 
ಜ್ಞಾಲಾಕಾರವಾದ ಬೆನ್ನು ತುದಿಯ ಮೇಕೆ, ಗರುಡಲಾಂಛನ ಗರಿಗೆದರಿ, 
ಧರ್ಮಪೀಠಕ್ಕೆ ಸಾಮ್ರಾಜ್ಯದ ರಕ್ಷಣೆ ಇರುವುದನ್ನು ಸೂಬೆ ಸುತ್ತಿದೆ. 


೧೫೬ ನೃಪತುಂಗ 


ಧರ್ಮಾಗಾರದ ನಡುವೆ, ಧರ್ಮಸಾಕ್ಷಿಯಾಗಿ ಹೊತ್ತಿಸಿದ ಅಗ್ನಿ ಕುಂಡದಲ್ಲಿ 
ಆಜ್ಯಾಹುತಿಯಿಂದ ತೃಪ್ತನಾಗಿ, ಬಣ್ಣಬಣ್ಣದ ನಾಲಗೆಗಳನ್ನು ಚಾಚಿ, ಆಗ್ನಿ 
ದೇವ ಉಜ್ವಲವಾಗಿ ಉರಿಯುತ್ತಿದ್ದಾನೆ. 

ಧರ್ಮಾವತಾರರ ಇದಿರು ಬದಿಯಲ್ಲಿ, ಬಿಚ್ಚುಗತ್ತಿಯವರ ಕಾವಲಿನ 
ನಡುವೆ ಅಪರಾಧಿಯಾಗಿ ರಾಜಕುಮಾರ ನಿಂತಿದ್ದ- 

ಉಸಿರು ಸದು ್ದ ಕೇಳಿಸುವಷ್ಟು ನಿಶ್ಶಬ್ದ ವಾಗಿತ್ತು “ಜೆ. 

ಕೊಂಚ ಹೊತ್ತಿನಲ್ಲೇ ಅತಿ ಸರಳವಾದ ಮಡಿಯುಡುಪು ಧರಿಸಿದ 
ಚಕ್ರವರ್ತಿಗಳು ಉಚಿತ ಪರಿವಾರದೊಂದಿಗೆ ಪ್ರವೇಶಿಸಿ, ಸಭೆಗೆ ವಂದಿಸಿ, 
ಎಂದಿನಂತೆ ನೇರವಾಗಿ ಧರ್ಮಪೀಠದ ಮೇಲೆ ಕೂಡದೆ, ಅದರ ಬಳಿ 
ನಿಂತು ನುಡಿದರು- 

“ಇಂದಿನ ವಿಚಾರಣೆ ಎಂದಿನಂತಹದಲ್ಲ. ವಿಶೇಷ ರೀತಿಯದು. ಎಂತಲೇ 
ನಾವು ಧರ್ಮಪೀಠವನ್ನೇರುವ ಮೊದಲು, ಧರ್ಮಾವತಾರರಲ್ಲಿ ಹೇಳಬೇಕಾದ 
ಮಾತೊಂದಿದೆ.” 

“ಅಪ್ಪಣೆ ಕೊಡಿಸಬೇಕು” - ಎಂದರು ಧರ್ಮಾವತಾರರ ಮುಖ್ಯಸ್ಥರಾಗಿ 
ಧರ್ಮಾಮಾತ್ಯ ಸ್ಥಾನದಲ್ಲಿ ಕುಳಿತು ಗುಣಭದ್ರಾಚಾರ್ಯರು. 

“ಸಾಧಾರಣವಾಗಿ ಧರ್ಮಪೀಠದ ಮೇಲೆ ಕುಳಿತು ತೀರ್ಪು ಕೊಡುವ 
ಅಧಿಕಾರ ನಮಗೆ ಕೊಡಲ್ಪಟ್ಟಿದೆ. ಆದರೆ ಇಂದು ಅಪರಾಧಿಗಳಾಗಿ 
ನಿಂತಿರುವವರು ರಾಜಕುಮಾರರು, ತೀರ್ಪು ಕೊಡಬೇಕಾದವರು ಅವರ 
ತಂದೆಗಳೂ ಆಗಿದ್ದಾರೆ. ರಾಜಕುಮಾರರ ಮೇಲೆ ಹೊರಿಸಲ್ಪಟ್ಟಿರುವ ಆಪಾದನೆ... 
ಭಯಂಕರವಾದ" ರಾಜದ್ರೋಹ. ಆದುದರಿಂದ ನನ್ನಿಂದ ನ್ಯಾಯ 
ಪಾರಿಪಾಲನೆಯಾಗದಿರಬಹುದೆಂಬ ಸಂಶಯ ಕೆಲವರಿಗಾದರೂ ಬರುವುದು 
ಸಹಜವಾಗಿದೆ. ಆದುದರಿಂದ ಈ ಸಭೆ, ತನಗೆ ಯಾರಲ್ಲಿ, ಯಾರ ನಿಷಕ್ಷಪಾತ 
ಬುದ್ಧಿಯಲ್ಲಿ ನಂಬಿಕೆಯಿದೆಯೋ ಅಂಥವರನ್ನು ಈ ಪೀಠಕ್ಕೆ ಆರಿಸುವುದು 
ಉಚಿತವಾದುದು. ನಮಗೂ ಅದು ಮಾನ್ಯವಾಗುತ್ತದೆ. “ಆದುದರಿಂದ 
ಧರ್ಮಾವತಾರರು, ಸಭೆ ತಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು” ಎಂದರು 
ಚಕ್ರವರ್ತಿಗಳು. 

“ಚಕ್ರವರ್ತಿಗಳ ನಿಷ್ಪಕ್ಷಪಾತ ಬುದ್ದಿಯಲ್ಲಿ ನಮಗೆ ನಂಬಿಕೆಯಿದೆ. ಸಭೆಯ 
ಪರವಾಗಿ, ಧರ್ಮಾವತಾರದ ಪರವಾಗಿ ನಾನು ಹೇಳುತ್ತೇನೆ... ಎಂದಿನಂತೆಯೇ 
ಪ್ರಭುಗಳು ನ್ಯಾಯಪೀಠವನ್ನಲಂಕರಿಸಬಹುದು”” ಎಂದು ಗುಣಭದ್ರಾ 
ಚಾರ್ಯರು ಹೇಳಿದರು. ಸಬೆಯು ಮೌನದಿಂದ ತನ್ನ ಸಮ್ಮತಿಯನ್ನು 
ಸೂಚಿಸಿತು. 


ನೃ ಪತುಂಗ ೧೫೭ 


“ಸಭೆಗೆ ನಾವು ಈ ವಿಶ್ವಾಸ್ಥಕ್ಕಾಗಿ ಕ್ಲ ಕೃತಜ್ಞರಾಗಿದ್ದೇವೆ” ಎ೦ದು ಚಕ್ರವರ್ಶಿಗಳು, 
ರಾಜಕುಮಾರರತ್ತ ತಿರುಗಿ - “ಅಪರಾಧಿಗಳಿಗೂ” ಈ ವಿಷಯದಲ್ಲಿ ಅಭಿಮತ 
ವ್ಯಕ್ತಪಡಿಸುವ ಅಧಿಕಾರವಿದೆ. ಹೇಳಬೇಕು.... ಸಬೆಯ ಮಾತು. ಅವರಿಗೂ 
ಮಾನ್ಯವೇಳಿ” 

ಸಹ ತಂದೆಯತ್ತ ನೋಡದೆ ಹೇಳಿದ- 

“ಚಕ್ರವರ್ತಿಗಳ ನ್ಯಾಯದೃಷ್ಟಿಯಲ್ಲಿ ನನಗೂ ನಂಬಿಕೆಯಿದೆ.” 

ಆ ಮಾತನ್ನು ಕೇಳಿ : ಚಕ್ರವರ್ತಿಗಳು, ಸಭೆಗೆ, ಧರ್ಮಾವತಾರರಿಗೆ, 
ಅಗ್ನಿಗೆ, ಧರ್ಮಪೀಠಕ್ಕೆ ವಂದಿಸಿ. ಧರ್ಮಪೀಠವನ್ನು ಪತ್ತಿ ಕುಳಿತರು. ಒಂದು 
ಗಳಿಗೆ ಅವರ ಮೈ ಕಂಪಿಸಿ ಸ್ಲಿರವಾಯಿತು. 

ಅವರ ಅಪ್ಪಣೆಯಂತೆ ಅಧಿಕಾರಿಗಳು ರಾಜಕುಮಾರನ ಮೇಲೆ ಹೊರೆಸಲ್ಪಟ್ಟ 
ಆಪಾದನೆಯನ್ನು ಸಭೆಗೆ ಹೇಳಿದರು. 

“ಈ ಆಪಾದನೆಯ ವಿಷಯದಲ್ಲಿ ಅಪರಾಧಿ ಹೇಳುವುದೇನಾದರೂ 
ಇದೆಯೇ?” - ಚಕ್ರವರ್ತಿಗಳು ಕೇಳಿದರು. 

“ಇಲ್ಲ” - ರಾಜಕುಮಾರ ಉತ್ತರ ಕೊಟ್ಟ. 

“ಈ ' ಆಪಾದನೆಗಳೆಲ್ಲವೂ ನಿಜವೆಂದು ಅಪರಾಧಿ ಒಪ್ಪುತ್ತಾನೆಯೆ?” 
“ಆಪಾದನೆಗಳೆಲ್ಲವೂ ನಿಜ.” 
“ತನ್ನ ಪರವಾಗಿ ಅಪರಾಧಿ ಏನಾದರೂ ಹೇಳುವುದಿದ್ದರೆ ಹೇಳಬಹುದು.” 
“ಹೇಳುವುದು ಏನೂ ಇಲ್ಲ. ಧರ್ಮಪೀಠ ತೀರ್ಪು” ಕೊಡಬಹುದು.” 
“ತುಂಬ ಸಂತೋಷ. ಅಧಿಕಾರಿಗಳು ಹೇಳಿದುದನ್ನು ಅಪರಾಧಿ 

ಹೇಳಿದುದನ್ನು - ಎರಡನ್ನೂ ಸಭೆ ಕೇಳಿದೆ. ನಂ ಮೇಲೆ 
ರಾಜದ್ರೋಹದ ರಾಜ್ಯದ ವಿರುದ ಬಂಡಾಯ ಹೂಡಿದ ಅಪರಾಧಗಳು 
ಹೇರಲ್ಪಟ್ಟಿವೆ. ಎರಡೂ ಬಹು ಗುರುತರವಾದ ಅಪರಾಧದ ಆಪಾದನೆಗಳು. 
ಅಪರಾದ ಆ ಆಪಾದನೆಗಳು ನಿಜವೆಂದು ಒಪ್ಪಿಕೊ೦ಡಿದ್ದಾನೆ. ಈಗ 
ಉಳಿದಿರುವುದು ನಾವು ತೀರ್ಪು ಕೊಡುವುದೊಂದೇ. ಮ ಅಪರಾಧಗಳಿಗೆ 
ಧರ್ಮಶಾಸ್ತ್ರಗಳ ರೀತಿಯಾಗಿ ವಿಧಿಸಲ್ಪಟ್ಟಿರುವ ಶಿಕ್ಷೆ - ಮರಣದಂಡನೆ. 
ಅಲ್ಲವೇ ಧರ್ಜಾವತಾರರೇ?” 

“ಅಹುದು ಪ್ರಭು.” | 

“ಆದರೂ ಕೆಲವು ಸಂದರ್ಭಗಳಲ್ಲಿ ಕರುಣೆ ತೋರುವ ಅಧಿಕಾರವೂ 
ಪ್ರ ಪೀಠಕ್ಕೆ ಕೊಡಲ್ಪಟ್ಟಿದೆ. ಅಹುದೇ?” 

“ಅಹುದು ಪ್ರಭು.” 


೧೫೮ ನೃಪತು೦ಗ 


“ದಯೆ ಧರ್ಮದ ಮೂಲ, ಕರುಣೆ ನ್ಯಾಯಪೀಠದ ಅಸ್ತಿಭಾರ. 
ಆದುದರಿಂದ ಒಮ್ಮೊಮ್ಮೆ ಗುರುತರವಾದ ಅಪರಾಧಗಳು ನಡೆದ 
ಸಂದರ್ಭದಲ್ಲೂ ಕರುಣೆ ತೋರುವುದು ಅಧರ್ಮವಾಗಲಾರದು. ಆದುದರಿಂದ 
ಈ ಸಂದರ್ಭದಲ್ಲೂ ಅಪರಾಧಿ ಕರುಣೆಯನ್ನು ನಿರೀಕ್ಷಿಸಿರಬಹುದು. ಸಭೆಯೂ 
ಅದನ್ನೇ ಬಯಸುತ್ತಿರಬಹುದು. ಇಂದು ತಮ್ಮೆದುರು ನಿಂತಿರುವ ಅಫರಾಧಿ 
ಸಾಮಾನ್ಯ ಪ್ರ ಪ್ರಜೆಯಲ್ಲ, ವಿದೇಶಿಯನಲ್ಲ, ರಾಜ್ಯದ ಶತ್ರುವಲ್ಲ - ರಾಜಕುಮಾರ; 
ಚಕ್ರವರ್ತಿಗಳ ಔರಸಪುತ್ರ ರು; ಮುಂದೆ ಈ ರಾಜ್ಯಕ್ಕೆ ಅಧಿಕಾರಿಗಳಾಗ 
ಬೇಕಾಗಿದ್ದವರು. ಅವರ ಮೇಲೆ ಹೊರಿಸಲ್ಪಟ್ಟಿರುವ ಆಪಾದನೆ, ಈ ಸಿ೦ಹಾಸನದ 
ವಿರುದ್ದ “ಬಂಡಾಯ ಹೂಡಿದ್ದು, ರಾಜಕುಮಾರರು ತಾವು ಯಾರನ್ನು 
ಕಾಪಾಡಬೇಕಾಗಿತ್ತೋ ಅವರ ಮೇಲೇ ಕತ್ರಿ ಎತ್ತಿದಾರೆ; ಎಲ್ಲಿ ನಿಷ್ಠೆಯಿಂದಿರ 

ಬೇಕಾಗಿತೊ ತ್ರೋ ಅಲ್ಲಿ ದ್ರೋಹ ಬಗೆದಿದಾರೆ; ಅಕಾರಣವಾಗಿ, ಪ್ರ ರಾಜ್ಯದ 
ನಿಷ್ಠ ಪ್ರಜೆಗಳ : ಜೀವಹಾನಿಗೆ. ರಕ್ತಪಾತಕ್ಕೆ ಕಾರಣವಾಗಿದ್ದಾರೆ; ತಮ್ಮ ದ್ರೋ ಹದಿ೦ದ 


ಈ 


ರಾಜ್ಯಕ್ಕೆ ಚ ಚೆರಸ್ಥಾಯಿಯಾದ ಕಳಂಕವನ್ನು ತಂದಿದಾರೆ. ಎರಿತಲೇ ಇವರು 
ಡಿದ ಗುರುತರವಾದ ಅಪರಾಧ ಮತ್ತಷ್ಟು. ಗುರುತರವಾಗಿದೆ. ಕರುಣೆಗಿರುವ 
ಅವಕಾಶವನ್ನೂ ಕಳೆದುಕೊಂಡಿದಾರೆ- “ತಮ್ಮ ಕರಾಳ ಕೃತ್ಯದಿಂದ. ಒಬ್ಬ 
ಪ್ರಜೆಯನ್ನು ಕೊಂದವನಿಗೂ ನ್ಯಾಯಪೀಠ ಮರಣ ದಂಡನೆ ವಿಧಿಸುತ್ತದೆ. 
Minis A ಒಬ್ಬರಲ್ಲ ಹಲವಾರು ಮಂದಿ, ನೂರಾರು ಜನ 
runes ಕೊಲೆಗೆ ಕಾರಣವಾಗಿದ್ದಾರೆ. ಇದೆಲ್ಲವನ್ನೂ 
ದೃಷ್ಟಿಯಲ್ಲಿಟ್ಟುಕೂ೦ಡು, ಧರ್ಮ ದೇವತೆಯ ಸಾಕ್ಷಿಯಾಗಿ, ಅಗ್ನಿಸಾಕ್ಷಿಯಾಗಿ 
ಧರ್ಮಾವತಾರರ ಸಾಕ್ಷಿಯಾಗಿ ತೀರ್ಪು ಕೊಡುತ್ತೇವೆ - ಹೂ "ಅಪರಾಧಕ್ಕೆ 
ಶಿಕ್ಷೆ, ಚಿತ್ರಹಿಂಸೆಯಿಂದೊಡಗೂಡಿದ ಮರಣ. ಅಪರಾಧಿ ತನ್ನ ಹೇಯ 
ಕೃತ್ಯ ಪಶ್ಚಾತ್ತಾಪಪಡುತ್ತಿದ್ದಾನೆಂದು ನಮಗೆ ತಿಳಿದು ಬಂದಿದೆ. ಆಪಾದನೆಯನ್ನು 
ಧಿಕ್ಕರಿಸ ಡೆ” ನ್ಯಾಯಕ್ಕೆ "ತಕೆಬಾಗಿದಾನೆ. ಆದರೆ ಇದಾವುದೂ ಈ ಪಾಪಕ್ಕೆ 
ಪ್ರಾಯಶ್ಚಿತವಾಗಲಾರದು. ಆದರೂ ಅದಕ್ಕಾಗಿ ಚಿತ್ರಹಿಂಸೆಯನ್ನು ತಪ್ಪಿಸಿದೇವೆ. 
ನ್ಯಾಯಪೀಠ ಹೇಳುತ್ತದೆ.... ಅಪರಾಧಿಗೆ ಮರಣದಂಡನೆಯಾಗಲಿ- ಧರ್ಮ 
ಗೆಲ್ಲಲಿ.” i 
ಸಿಡಿಲಿನಂತೆ ಅಪ್ಪಳಿಸಿತು ಚಕ್ರವರ್ತಿಗಳಿತ್ತ ತೀರ್ಪು ಸಭೆಯನ್ನು 
ಗರಬಡಿದಂತೆ ಸ್ತಬ್ಧ ವಾಯಿತು ಸಭೆ ಆ ತೀರ್ಪನ್ನು ಕೇಳಿ, 
“ನ್ಯಾಯಪೀಠದ ತೀರ್ಪಿನ ಬಗ್ಗೆ ಧರ್ಮಾವತಾರರಾಗಲಿ, ಸಭೆಯಾಗಲಿ 
ಅಪರಾಧಿಯಾಗಲಿ ಏನಾದರೂ ಹೇಳುವುದಿದೆಯೆ?” 
ಚಕ್ರವರ್ತಿಗಳು ಕೇಳಿದ ಪ್ರಶ್ನೆಗೆ ಉತರ ಕೊಡುವಷ್ಟು ಶಕ್ತಿಯೂ 


ನ ನೃಪತುಂಗ ೧೫೯ 


ಯಾರಲ್ಲಿಯೂ ಉಳಿದಿರಲಿಲ್ಲ. ಎಲ್ಲರ ಉಸಿರೂ ಸಿಕ್ಕಿಕೊ೦ಡಂತಿತ್ತು ಒಬ್ಬೊಬ್ಬರ 
ಎದೆಬಡಿತವೂ ಮತ್ತೊಬ್ಬರಿಗೆ ಕೇಳುವಷ್ಟು ಸದ್ದಡೆಗಿದ ಸಭೆಯಲ್ಲಿ, ಕದ 
ಬೀಕರ ಮೌನವನ್ನು "ಮುರಿದು, ಮರಣದಂಡನೆಗೆ ಗುರಿಯಾದ 
ರಾಜಕುಮಾರನೇ ಮಾತನಾಡಿದ. ಆತನ ಧ್ವನಿ ಮರಣದಂಡನೆಯನ್ನು 
ಕೇಳಿ ಗಾಬರಿಯಾದಂತಿರಲಿಲ್ಲ, ಸ್ಥಿರವಾಗಿತ್ತು" ರುದ್ರಶಾಂತಿಯಿತ್ತು ಆತನ 
ಮುಖದಲ್ಲಿ. 

“ನ್ಯಾಯಪೀಠಕ್ಕೆ ವಂದನೆ, ಧರ್ಮಾವತಾರರಿಗೆ ವಂದನೆ. ಸಭೆಗೆ ನನ್ನ 
ವಂದನಾರ್ಪಣೆ. ನ್ಯಾಯಪೀಠದ ತೀರ್ಪಿನ ವಿಷಯದಲ್ಲಿ ಅಪರಾದಿಯಾದ 
ವಾನು ಏನಾದರೂ 'ಹೇಳುವುದಿದರೆ ಹೇಳಬಹುದೆಂದು ಅಪಣೆಯಾಗಿದೆ. 
ನಾನು ಹೆಚ್ಚಾಗಿ ಹೇಳಬೇಕಾದುದೇನೂ ಇಲ್ಲ. ತೀಪ ೯ನ್ನು ಕೇಳಿ” ಸಭೆ ಕೊಂಚ 
ಕಳವಳಗೊಂಡಂತಿದೆ. ಆದರೆ ಅದಕ್ಕೆ ಕಾರಣವಿಲ್ಲ. ತೀರ್ಪು” ನ್ಯಾಯಬದ್ದವಾಗಿದೆ. 
ಹೃತ್ಪೂರ್ವಕವಾಗಿ ಹೇಳುತ್ತೇನೆ. ಈ ತೀರ್ಪು ನಕ್ಷ ಮೇಲೆ ಮಹದಾನುಗಹ। 
ರಾಜಪುತ್ರನಾಗಿ ನಾನು ಪ್ರಜೆಗಳಿಗೆ ಎರಡು ಬಗೆದೆ; ಸಿಂಹಾಸನದ ಮೇಲಿನ 
ಆಸೆಯಿಂದ ಅದಕ್ಕೆ ದ್ರೋಹ ॥ ಬಗೆಯಲೆತಿ ಸಿದೆ. ಚಕ್ರವರ್ತಿಗಳ ಮಾತು ನಿಜ. 
ನನ ್ನ ರಾಜ್ಯಾಕಾಂಕ್ಷೆಯ ರಾಕ್ಷಸೀ ತ ೈಷೆಗಾಗಿ ಜ್‌: ಜನರೋ ವಿನಾಕಾರಣ 
ರಕ್ತಪಾತವಾಯಿತು. ಅದಕ್ಕೆ ಔಕ್ರವರ್ತಿಗಳು ನನಗೆ ಸರಿಯಾದ ಶಿಕ್ಷೆ ವಿಧಿಸಿದಾರೆ. 
ಇ೦ದಿನ ಪರಿಸ್ಥಿತಿಯಲ್ಲಿ ಸಾವು ನನಗೆ ಸಾ ಸ್ವಾಗತಾರ್ಹ. ಮರಣದಂಡನೆಯನು 
ವಿಧಿಸದಿದ್ದರೆ, ದುಕಿರಬೇಕೆಂಬ ಭಯಂಕರವಾದ ಶಿಕ್ಷೆಯನ್ನು ಎಧಿಸಿದ್ದರೆ 
ಪಾಪದ ಅರಿವಾದ ನಾನು ಮುಖವೆತ್ತಿ ತಿರುಗಾಡುವ ಬಾಳು. ನರಕದುರಿ 
ಗಿಂತಲೂ ದುರ್ಭರವಾಗುತಿ ್ರಿತ್ತು. ಇಂದೆ ಆ ಬೇಗೆ ತಪ್ಪಿದೆ. ಈ ಕರುಣೆಗಾಗಿ 
ನ್ಯಾಯಪೀಠಕ್ಕೆ ಯಣಿಯಾಗಿದ್ದೇನೆ. ಸಭೆಯಲ್ಲಿ ನನ ನ್ನದೊಂದೇ ಪ್ರಾರ್ಥನೆ - 
ಕೆಟ್ಟ ಕನಸಿನಂತೆ ನನ್ನನ್ನು ಮರೆತುಬಿಡಿ. ರಾಷ್ಟ್ರಕೂಟ ರಾಜ್ಯಕ್ಕೆ ವಿಜಯವಾಗಲಿ, 
ರಾಷ್ಟ್ರಕೂಟ ರಾಜ್ಯ ಚಿರಾಯುವಾಗಲಿ” ೨ 

“ಾಜಕುಮಾರಿರ ಮಾತನ್ನು ಕೇಳಿ ಎಲ್ಲರ ಹೃದಯವೂ ಕರಗಿ, ಕಣ್ಣು 
ತೇವವಾಯಿತು. ಚಕ್ರವರ್ತಿಗಳ ಹೃದಯಕ್ಕೆ ಆ ಸ್ವ ುರಿ ಹೊತ್ತಿಸಿದಂತಾಯಿತು. 
ಮರಣದಂಡನೆಯ ತೀ ರ್ಪನ್ನು ಕೇಳಿ ಬೆದರದೆ. ಆ ಸವ್ಯ ಸುಗ್ರಹವೆಂದಷ್ಪಿದ 
ಮಗನನ್ನು ಆಲಂಗಿಸಿಕೊಳ್ಳಬೇಕೆನಿಸಿತು. "ಸಾವಿನ ಇದಿರು ಸೋ ಲಲಿಲ್ಲ- 
ತಮ್ಮ ಮಗ" ತಮಗೆ ತಾವೇ ಹೇಳಿಕೊಂಡರು : 

“ಲಕ್ಷ್ಮಾ ನಿನ್ನ ಮಗ ನರಿಯಾಗಲಿಲ್ಲ. ಇದೊಂದಕ್ಕೆ ಬವರ ಲಕ್ಷ್ಯ” 

ಇದ ದಂತೆಯೇ ಸಭೆಯಲ್ಲಿ ಗಜಿಬಿಜಿಯಾಗಿ, "ಕರಿದ ನ ದಾರಿ 


ಬಕ"ಬ 


ಬಿಟು, ಸರಿದರು. ಅವಗುಂಠನವತಿಯಾದ ಹೆಣ್ಣೊಬ್ಬಳು" ತರಿಸುವ ಶಿಲಾ 


ಆ 


೧೬೦ ನೃಪತುಂಗ 


ವಿಗಹದಂತೆ, ಧೀರ ಗಂಭೀರ ಗತಿಯಿಂದ ನಡೆದು ಬಂದು, ನ್ಯಾಯ 
ಪೀಠಕ್ಕೆ ನಮಸ್ಕರಿಸಿ- 

“ರಾಜಸ್ತೀಯರು ಹೀಗೆ ಬಹಿರ೦ಗವಾಗಿ ಸಭೆಗೆ ಬರಬಾರದು. ಆದರೂ 
ಅನಿವಾಯ?ವಾಗಿ ಬರಬೇಕಾಗಿ ಬಂದ ನನ್ನ ಅವಿನಯವನ್ನು ಮನ್ನಿಸಿ ಸಿ, 
ನನ್ನ ಮನವಿಯನ್ನು ಲಾಲಿಸಬೇಕು” ಎಂದಳು. 

ಚಕ್ರವರ್ತಿಗಳಿಗೆ ಆಕೆ ಯಾರೆಂದು ತಿಳಿಯದು. ಆದರೂ ಆಕೆಯ ದ್ವನಿ 
ಕೇಳಿ ಏಕೋ ಅವರ ಎದೆ ತುಂಬಿಬಂತು. 

“ನೀನಾರು ತಾಯಿ? ನಿನಗೆ ನ್ಯಾಯಪೀಠದಿಂದ ಏನಾಗಬೇಕು?” ಎಂದು 
ಕೇಳಿದರು. 

“ಪ್ರಭು. ನಾನು ಚೇದಿಯ ರಾಜಕುಮಾರಿ. ಮರಣದಂಡನೆಗೆ ಗುರಿಯಾದ 
ಅಪರಾಧಿಗಳ ಏವಾಹಿತ ಸ್ತೀ. ನ್ಯಾಯವನ್ನು ಬೇಡಿ ತಮ್ಮಿದಿರು ಬಂದಿದೇನೆ. 
ನ್ಯಾಯವನ್ನು ದಯಪಾಲೌಬೇ ಕ 

ಆಕೆಯ ಮಾತನ್ನು ಕೇಳಿ ಚಕ್ರವರ್ತಿ ಗಳಿಗೆ ದಿಗ್ಗಮೆಯಾಯಿತು. ಇದಿರಿಗೆ 
ನಿಂತಿರುವವಳು ಅಪರಿಚಿತ ಸ್ತೀಯಲ್ಲ; ತಮ್ಮ ಸೊಸೆ ಮಗನ ಮಡದಿ. 
ಆದರೆ ಅವರಿಗೇ ಈ ವಿಚಾರ ದಿರಲಿಲ್ಲ. ಇದು ನಿಜವೇ? 

“ನೀನಾಡುತ್ತಿರುವ ಮಾತು ನಿಜವೇ ರಾಜಕುಮಾರಿ?” 

“ನಾನು ಅಪರಾಧಿಯ ಪತ್ನಿ. ಆದರೂ ಸುಳ್ಳಾಡಿ ಅಭ್ಯಾಸವಿಲ್ಲ ಪ್ರಭು. 
ರಾಜಕುಮಾರರನ್ನೇ ಕೇಳಬಹುದು, ಬ೦ಕರಸರೂ ಬಲ್ಲರು.” 

“ಆಕೆಯಾಡುತ್ತಿರುವ ಮಾತು ನಿಜ” - ಎಂದರು ನೆತ್ತಿಯ ಮೇಲೆ 
ಕೈಹೊತ್ತು ಕುಳಿತಿದ್ದ ಬ೦ಕರಸರು. 

“ನಮಗೇಕೆ ಹೇಳಲಿಲ್ಲ?” 

“ಹೇಳಬೇಕೆಂದಿದ್ದೆ. ಆದರೆ ಪ್ರಭುಗಳು ಯಾವ ಮಾತಿಗೂ ಅವಕಾಶ 
ಕೊಡಲಿಲ್ಲ.” 

“ಆಯಿತು, ಈಗ ಅದನ್ನು ಯೋಚಿಸಿ ಫಲವಿಲ್ಲ. ನಿನ್ನದೇನು ಬೇಡಿಕೆ 
ತಾಯಿ?” 

ಪ್ರಭುಗಳು ಧರ್ಮಾವತಾರರು. ಅಪರಾಧಿಗೆ ನ್ಯಾಯವಾದ 
ಸ್‌ ವಿಧಿಸಿರುವಿರಿ. ತಮ್ಮ ತೀರ್ಪಿಗೆ ಎದುರಾಡುವುದಿಲ್ಲ. ಆದರೂ 

ರಪರಾದಿಯಾದ. ನನಗೆ ಭಯಂಕರ ಶಿಕ್ಷೆ ವಿಧಿಸಿದೀರ. ಅದರಿಂದ ಬಿಡುಗಡೆ 
ಗೆ ಅಷ್ಟನ್ನು ಬೇಡಲೆಂದು ಬಂದೆ. ಇ 

“ನಿನಗ... ಬಾವು... ಶಿಕ್ಷೆ... ಭಯಂಕರ ಶಿಕ್ಷೆ ವಿಧಿಸಿದ್ದೇವೆಯೇ?” - 
ದಿಗ್ಭಾ! ೦ತರಾಗಿ ಕೇಳಿದರು ಚಕ್ರವರ್ತಿಗಳು. 


ನೃಪತುಂಗ ೧೬೧ 


“ಅಹುದು ಪ್ರಭು. ವೈಧವ್ಯದ ಭಯಂಕರ ಶಿಕ್ಷೆಯನ್ನು ವಿಧಿಸಿದೀರಿ” 

“ಆದರೆ ಅಪರಾಧಿಗೆ ದಂಡನೆ ಮಾಡದಿರುವುದು ಸಾಧ್ಯವಿಲ್ಲ 
ರಾಜಕುಮಾರಿ.” 

“ದಂಡನೆ ಮಾಡಬಾರದೆಂದು ಬೇಡುವುದೂ ಇಲ್ಲ. ನಾನು ಅವರ 
ಸಹಧರ್ಮಿಣಿ. ಅವರು ಬಂಡಾಯಗಾರರೆಂದು ಅರಿತೂ, ಅವರನ್ನು 
, ವಿವಾಹವಾದುದರಿಂದ ಅವರ ಅಪರಾಧದಲ್ಲಿ ಅರ್ಧಪಾಲು ನನ್ನದು. 
ಆದುದರಿಂದ ನ್ಯಾಯಪೀಠದಲ್ಲಿ ನಾನು ಬೇಡುವುದಿಷ್ಟೆ ಯಾವ ಅಪರಾಧಕ್ಕಾಗಿ 
ಅವರಿಗೆ ಮರಣದಂಡನೆ ವಿಧಿಸಿದಿರೋ ಅದೇ ಅಪರಾಧಕ್ಕಾಗೇ ನನಗೂ 
ಮರಣ ದಂಡನೆಯನ್ನು ವಿಧಿಸುವ ಕೃಪೆ ಮಾಡಬೇಕು. ಮಾತು ಅತಿಯಾಗಿ 
ಆಡಿದೆ, ಕ್ಷಮಿಸಿ. ವೈಧವ್ಯದ ಭೀತಿಯಿ೦ದ ಬಿಡುಗಡೆ ಮಾಡಿ. ಶಿಕ್ಷೆಯ 
ಅನುಗ್ರಹ ಮಾಡಿ.” 

ರಾಜಕುಮಾರಿ ಸಿ೦ಹಾಸನದ ಇದಿರು ಬಾಗಿ ಬೇಡಿದಳು. ಚಕ್ರವರ್ತಿಗಳು 
ಎರಡು ಗಳಿಗೆ ಮಾತನಾಡದೆ ಆಕೆಯನ್ನು ನೋಡಿದರು. ಅ೦ಥ ಸತಿಯನ್ನು 
ಪಡೆದ ಮಗನ ಬಾಳು ಧನ್ಯ ಎನಿಸಿತು. "ಲಕ್ಷಾ ಈ ನಿನಗೆ ತಕ್ಕ ಸೊಸ'.ಎಂದು 
ಮೆಚ್ಚಿಕೊಂಡರು. ಆದರೂ ಆ ಮೆಚ್ಚುಗೆಯನ್ನ ಹೃದಯದಲ್ಲೇ ಹುದುಗಿಸಿ, 
ಮನಸಿನ ವಿಕಾರವನ್ನು ಕೊಂಚವೂ ತೋರದ ದ್ವನಿಯಲ್ಲಿ ಹೇಳಿದರು- 

ನಾಜಿ: ಕುಲಸ್ತೀಗೆ ಸಹಜವಾದ “ಮಾತು ರಾಜಕುಮಾರಿ. 
ಧನೈ ನೀನು. ಆದರೆ ಅಪರಾದೆಯಾದ ಪತಿಗೆ ವಿಧಿಸಿದ ಶಿಕ್ಷೆಯನ್ನೇ ಸತಿಗೂ 
ವಿಧಿಸಬೇಕೆಂದು ಯಾವ ಶಾಸ್ತ್ರವೂ ಹೇಳಿಲ್ಲ. ನಿನ್ನ ಬೇಡಿಕೆಯನ್ನು ನಿರಾಕರಿಸಲು 
ವ್ಯಥೆಯಾಗುತ್ತದಾದರೂ ಉಪಾಯವಿಲ್ಲ, ನಿನ್ನ 'ಬೇಡಿಕೆಯನ್ನು "ರವೇರಿಸಲು 
ಸಾಧ್ಯವಿಲ್ಲ. "ಆದುದರಿಂದ ಕ್ಷಮಿಸು ದ ಡು ಅತಾ 
ನ್ಯಾಯಪೀಠದ ತೀರ್ಪು ಸಮ್ಮತವಾಗಿದ್ದರೆ ಅಪರಾಧಿಯನ್ನು ಇಲ್ಲಿಂದ 
ಕರೆದೊಯ್ಯಬಹುದು. ನಾಳೆ ಪ್ರಾತಃ ಕಾಲ ಯದ್‌ ಮೊದಲು 
ತೀರ್ಪು Em ಎಂದರು. 

ಚಕ್ರವರ್ತಿಗಳ ಮಾತು ಕೇಳಿದ ರಾಜಕುಮಾರಿ ಬುಡ ಕತ್ತರಿಸಿದ 
ಬಾಳೆಯಂತೆ ನೆಲಕ್ಕೆ ಉರುಳಿದಳು. ಅದನ್ನು ನೋಡಲಾರದೆ ರಾಜಕುಮಾರ 
ತೋಳುಗಳಲ್ಲಿ ಮುಖ ಹುದುಗಿಸಿದ. 

“ಪ್ರಭೂ, ರಾಜಕುಮಾರರನ್ನು ಕ್ಷಮಿಸಬೇಕು. ಅವರಿಗೆ ಬದಲು ನನ್ನ 
ಪ್ರಾಣ ಕೊಡಲು ಸಿದ್ಧವಾಗಿದೇನೆ” ಎರದು ಪೀಠದಿಂದ ಸಿಡಿದೆದ್ದು ಹೇಳಿದರು. 


11 | i 


ನ ನೃಪತುಂಗ 


ಬಂಕರಸರು. ಅವರ ಮಾತಿಗೆ ಕಾದಿದ್ದಂತೆ ಸಭೆಗೆ ಸಭೆಯೇ ಕೂಗಿತು : 
“ಕ್ಷಮೆ... ಕ್ಷಮಾದಾನ ನೀಡಿ... 

“ಬ೦ಕರಸರು ಅಪರಾಧಿಗಾಗಿ ಪ್ರಾಣ ಕೊಡುತ್ತೇವೆ ಎನ್ನುತ್ತಾರೆ. ಅವರ 
ಔದಾರ್ಯ, ಕರುಣೆ ಅಭಿನಂದನೀಯವಾದುದು. ಆದರೆ ಒಬ್ಬರ ಅಪರಾಧಕ್ಕಾಗಿ 
ಮತ್ತೊಬ್ಬರಿಗೆ ಶಿಕ್ಷೆ ವಿಧಿಸಿ ತೃಪ್ಪನಾಗುವ ಅಧಿಕಾರ ನಮಗಿಲ್ಲ. ಹಾಗೆ ಮಾಡಿದಲ್ಲಿ 
ನ್ಯಾಯ: ನೀತಿಯ ಆ 'ಅಸ್ತಿಭಾರವನ್ನು ಕಳೆದುಕೊಂಡು ಶುದ. 
ರಕ್ತದಾಹವಾಗುತ್ತದೆ. ಆದುದರಿಂದ ಬಂಕರಸರು ಮನ್ನಿಸಬೇಕು. ಪಜೆಗಳೂ 
ರಾಜಕುಮಾರನ ಮೇಲಿನ ಅಭಿಮಾನದಿಂದ ನ್ಯಾಯಕ್ಕೆ ಅಡ್ಡಿ ಬರಬಾರದೆಂದು 
ಬೇಡುತ್ತೇವೆ” ಎ೦ದರು ಚಕ್ರವರ್ತಿಗಳು, ತಮ್ಮೆದೆಯಲ್ಲಾಗುತ್ತಿದ್ದ ಭಯಂಕರ 
ಒಳತೋಟಿಯನು ಧ್ವನಿಯಲ್ಲಿ ತೋರಗೊಡಡೆ. 

“ಸದ್ದು” ಎಂದು ಕಾವಲುಗಾರರು ಸಭೆಯಲ್ಲಿ ಕೂಗಿ ಸದ್ದಡಗಿಸಿದರು. 
ಸಭೆಯ ಗದ್ದಲ ಕೊಂಚ ಶಾಂತವಾದ ಮೇಲೆ. ಅದುವರೆಗೂ ಸುಮ್ಮನೆ 
ಕುಳಿತ ಗುಣಭದ್ರಾಚಾರ್ಯರು ಎದ್ದು ನಿಂತು ಹೇಳಿದರು- 

“ಚಕ್ರವರ್ತಿಗಳು ನ್ಯಾಂಸರಿಪೀಠದಿ೦ದ ಕೊಟ್ಟ ತೀರ್ಪು 
ಧರ್ಮಸವಮ್ಮತವಾಗಿದೆ. ಅದು ಸರಿ ಎಂದು ನಾವೂ ಅನುಮೋದಿಸುತ್ತೇವೆ. 
ಆದರೆ ಪ್ರಜಾಕೋಟಿ ರಾಜಕುಮಾರರಿಗೆ ಕಮೆದೋರಬೇಕೆಂದು ಹೇಳುವುದಾದರೆ, 
ಚಕ್ರವರ್ತಿಗಳು ಪ್ರಜೆಗಳ ಆಜ್ಞೆಯನ್ನು ಮನ್ನಿ ಸಬೇಕು. ರಕ್ಷೆ- ಶಿಕ್ಷೆ ಎರಡರಲ್ಲೂ 
ಪಜೆಗಳದೇ ಪರಮಾಧಿಕಾರ. ಚಕವರ್ತಿಗಳು ಪ್ರಜೆಗಳ ಆಕಾಂಕ್ಷೆಯನ್ನು 
ಕಾರ್ಯರೂಪಕ್ಕೆ ತರುವ ಸಾಧನ ಮಾತ್ರ ಆದುದರಿಂದ ರಾಜಕುಮಾರರಿಗೆ 
ಕ್ಷಮೆ ನೀಡಬೇಕೆಂಬುದೇ ಪ್ರಜೆಗಳ ಇಚ್ಛೆ ಯಾದರೆ, ಚಕ್ರವರ್ತಿಗಳು ಅದನ್ನು 
ನಡೆಸಬೇಕು. ಕ್ಷ 

ಗುಣಭದ್ರಾಚಾರ್ಯರು ಹೇ ಳಿದುದನ್ನು ಕೇಳಿ ಸಭೆ ಒಕ್ಕೊರಲಿನಲ್ಲಿ ಚೀರಿತು 

“ರಾಜಕುಮಾರರಿಗೆ ಕ್ಷಮಾದಾನ ನೀಡಿ. ಸ 

ಮತ್ತೆ ಗದ್ದಲವಡಗಿದ ಮೇಲೆ ಚಕ್ರವರ್ತಿಗಳು ಎದ್ದು ನಿಂತು ಹೇಳಿದರು- 

“ಆಚಾರ್ಯರು ಅಪ್ಪಣೆ ಕೊಡಿಸಿದಂತೆ ನಾವು ಪ್ರಜೆಗಳ ಇಚ್ಛೆ ಯನ್ನು 
ನೆತ್ತಿಯ ಮೇಲೆ ಹೊತ್ತು. ನಡೆಸುವ ಕಾರ್ಯಭಾರಗಳು. ಕ್ಷಮಾದಾನವೇ 
ಅವರಿಚ್ಛೆಯಾದಲ್ಲಿ ಹಾಗಾಗಲಿ.” 

ಚಕ್ರವರ್ತಿಗಳ ಮಾತನ್ನು ಕೇಳಿ ಸಭೆ ಜಯದ್ದನಿ ಮಾಡಿ ತನ್ನ 
ಮೆಚ್ಚುಗೆಯನ್ನು ಸೂಚಿಸಿತು. 'ಚಕ್ರವರ್ತಿಗಳ ಅಪ್ಪಣೆಯಂತೆ ಕಾವಲವರು 
ರಾಜಕುಮಾರನನ್ನು ಬಂಧಿಸಿದ್ದ ಸಂಕಲೆಗಳನ್ನು ಬಿಚ್ಚಿದ ಬಳಿಕ ಚಕ್ರವರ್ತಿಗಳು 
ಹೇಳಿದರು- 


1 


ನೃ ಪತುಂಗ ೧೬೩ 


“ಪ್ರಜೆಗಳ ಅಭಿಮಾನದಿಂದ ಇಂದು ರಾಜಪುತ್ರರಿಗೆ ಪು ಪುನರ್ಜನ್ಮವಾಗಿದೆ. 
ಅವರು ಪ್ರ ಪ್ರೇಮಕ್ಕೆ ಪಾತ್ರರಾಗುವಂತೆ ಬದುಕಲೆಂದು ಬಯಸುತ್ತೇನೆ. 
ಇಂದು ತಮಗೆ ಪುನರ್ಜನ್ಮವಿತ್ತ ಪ್ರಜೆಗಳ ಮಕ್ಕಳಂತೆ ರಾಜಕುಮಾರರು 
ಬದುಕಲಿ, ಪ್ರಜಾಕೋಟಿಯ "ಪೇಮ ಸಾರ್ಥಕವಾಗಲಿ. ಜ್ಯ 

ಬಂಧಮುಕನಾದ ರಾಜಕುಮಾರ ನಿಜಗ್‌ವಂದಿಸಿ- 

“ಇಂದಿನಿಂದ ನಮ್ಮ ಬಾಳು ನಿಮ್ಮ ಸೇವೆಗೆ ಮೀಸಲು” ಎಂದ. 

ಮತ್ತೊಮ್ಮೆ ಸಭೆ ಜಯಘೋಷ ಮಾಡಿತು. ಆ ಗದ್ದಲದಲ್ಲಿ 
ಮೂರ್ಛೆಯಿಂದ ತಿಳಿದೆದ್ದ ರಾಜಕುಮಾರಿ ಬ೦ಧಮುಕ್ತನಾದ ಪತಿಯನ್ನು 
ಕಂಡು ಪೀಠದಿಂದಿಳಿದು ಬರುತ್ತಿದ್ದ ಚಕ್ರವರ್ತಿಗಳ ಪಾದಕ್ಕೆ ನಮಸ್ಕರಿಸಿದಳು. 
ರಾಜಕುಮಾರನೂ ತಂದೆಗೆ ನಮಸ್ಕರಿಸಿದ. 

“ಅಪ್ಪಾಜಿ, ನೀವು ನನ್ನನ್ನು ಕ್ಷಮಿಸಿದ್ದೀರಾ?'” ಎಂದು ಬೇಡಿದ 
ಕಂಬನಿಯಿಂದ ಅವರ ಕಾಲು ತೊಳೆದು. 

“ಕೃಷ್ಣಾ...” ಎಂದು ಏನೋ ಹೇಳಹೋದರು ಚಕ್ರವರ್ತಿಗಳು. ಆದರೆ 
ಮಾತನಾಡಲಾಗದೆ ಅವರ ಗಂಟಲು ಬಿಗಿದು ಬಂದಿತು. ನಮಸ್ಕರಿಸಿದ 
ಸೊಸೆಯ ತೋಳು ಹಿಡಿದೆತ್ತಿ, ಮೃದುವಾಗಿ ಹೇಳಿದರು- 

“ನಿನ್ನ ಮಾಂಗಲ್ಯ ಭಾಗ್ಯ ದೊಡ್ಡದು ತಾಯಿ. ನನ್ನ ಮಗನನ್ನು ಉಳಿಸಿಕೊಟ್ಟೆ 
ಬಾ ಮಗೂ, ನಿನಗಾಗಿ ಅರಮನೆ ಕಾದಿದೆ.” 

ಮಗ, ಸೊಸೆಯರ ನಡುವೆ ನಿಂತ ಚಕ್ರವರ್ತಿಗಳನ್ನು ಕಂಡು ಸಭೆ 
ಆನಂದದಲ್ಲಿ ಹುಚ್ಚಾಗಿ ಜಯಘೋಷ ಮಾಡಿತು... 

“ಉಘೇ ಉಘೇ... ಅಮೋಘವರ್ಷ ಚಕ್ರವರ್ತಿ ಉಫೇ.... ರಾಜ 
ಕುಮಾರ ಕೃಷ್ಣಪ್ರಭು ಉಫಘೇಉಫೇ....? 

ಚಕ್ರವರ್ತಿಗಳ ಕಿವಿ ಆ ಜಯದ್ದನಿಯನ್ನು ಮಧುವನ್ನು ಹೀರುವ 
ದುಂಬಿಯಂತೆ ಹೀರಿತು. ಆದರೆ ಕಂಬನಿದುಂಬಿ ಮಂಜಾದ ಕಣ್ಣಿಗಾವುದೂ 
ಕಾಣಲಿಲ್ಲ. ಮನಸ್ಸು ಗತಿಸಿದ ಪತ್ನಿಯನ್ನು ನೆನಸುತ್ತಿತ್ತು. 


ಹ 


ನೃಪತುಂಗ ಚಕ್ರವರ್ತಿಗಳ ಬಾಳು ಇಂದು ಪಕ್ಷಿಕೂಜನದಿಂದ 
ಪುಲಕಿತವಾದ, ಸುವರ್ಣಾರುಣಕಾಂತಿಯಿಂದ ಉಜ್ವಲವಾದ. ಪುಷ್ಪ 
ಪರಿಮಳದಿಂದ ಕೂಡಿದ ತಂಗಾಳಿಯ ಸುಳಿತದಿ೦ದ ಹಿತವಾದ ಪ್ರಭಾವ 


೧೬೪ ನೃಪತುಂಗ 


ಸಮಯದಂತೆ ಶಾಂತ ಸುಂದರವಾಗಿದೆ. ಯುವರಾಜ ಪದವಿಯನ್ನು 
ಅಲಂಕರಿಸಿದ ರಾಜಕುಮಾರ ಕೃಷ್ಣನಿಂದ ಹಿಂದಿನ ಕೃಷ್ಣನಲ್ಲ. ಚಕ್ರವರ್ತಿಗಳೇ 
ಅಚ್ಚರಿಯಾಗುವಷ್ಟು ಪರಿವರ್ತಿತವಾಗಿದೆ ಆತನ ಬಾಳು. ರಾಜ್ಯಾಡಳಿತದ 
ಬಹುಭಾಗದ ಹೊಣೆಯನ್ನಿ €ಗ ಆತ ತನ್ನ ಹೆಗಲ ಮೇಲೆ ಧರಿಸಿದುದರಿಂದ, 
ಆಡಳಿತ ಚಿಂತೆ ಕಡಿಮೆಯಾಗಿ, ಚಕ್ರವರ್ತಿಗಳು ತಮ್ಮ ಕಾಲವನ್ನು ತಮಗೆ 
ಬಹುಪ್ರಿಯವಾದ ಧರ್ಮಚಿಂತನೆ, ಸಾಹಿತ್ಯ ಚಿಂತನೆಗಳಲ್ಲಿ ವಿನಿಯೋಗಿಸಲು 
ಅವಕಾಶವಾಗಿದೆ. ಮೃತರಾದ ಮಹಾರಾಣಿಯವರೇ "ಪತಿಯ ಮೇಲಿನ 
ಮಮತೆಯಿಂದ ಮತ್ತೆ ಮೈದಾಳಿದಂತಿ ರುವ ರಾಜಕುಮಾರ ಚ೦ದ್ರಲೆ, ಪತಿಯ 
ಬಾಳಿನ ಬೆಳದಿಂಗಳಾಗಿ ಜೌ ಮಾವನವರ ಸುಖಕ್ಕಾಗಿ ತನ್ನ ಬಾಳು 
ಮೀಸಲು ಎಂಬಂತೆ, ಸಣ್ಣ ಸಣ್ಣ ವಿಷಯಗಳಲ್ಲೂ ಚಕ್ರವರ್ತಿಗಳ ಚಿತ್ತಕ್ಕೆ 
ಅನುಕೂಲವಾಗಿ ನಡೆಯುತ್ತೆ ಅವರ ಹೃದಯವನ್ನು ಪ ಪ್ರಸನ್ನವಾಗಿ ಮಾಡುವ 
ಸೊಸೆ, ಚೇದಿಯ ರಾಜಕುಮಾರಿ ಉಜ್ವಲ್ಲಾ, . ಇವರಿಬ್ಬರ ನಡುವೆ ಚಕ್ರವರ್ತಿಗಳ 
ಬಾಳು ಉಜ್ವಲವಾದ ದೀವಿಗೆಗಳ ಬೆಳಗಿನಿಂದ ಪ್ರಕಾಶವಾದ ಗೃಹದಂತಾಗಿದೆ. 
ಎಲ್ಲೂ ಯಾವುದರಲ್ಲೂ ಇದು ಬೇಕು ಎನಿಸುವಂತಿಲ್ಲ ಅವನ ಜೀವನದಲ್ಲಿ. 
ವಿಶಾಲವಾದ ನದಿಯ ವಕ್ಷದ ಮೇಲೆ ಅನುಕೂಲವಾದ ಗಾಳಿಯಲ್ಲಿ 
ಶಾಂತವಾಗಿ ಸಾಗುವ ದೋಣಿಯಂತೆ ಸಾಗುತ್ತಿದೆ ಅವರ ಬಾಳು - ಜಾರುವ 
ಕಾಲದ ಅರಿವೂ ಇಲ್ಲದಂತೆ ಈ ಹೊತ್ತಿನಲ್ಲೂ ಅವರಿಗೆ ಒಮ್ಮೊಮ್ಮೆ 
ಯಾತನೆಯಾದರೆ ಅದು ಈ ಶಾಂತಿಯ ಸೌಭಾಗ್ಯವನ್ನು ಸವಿಯಲು 
ಲಕ್ಷಾ ದೇವಿ ಇಲ್ಲವಲ್ಲಾ ಎಂದು ಮನಸ್ಸು ಕುದಿಯುವುದರಿಂದ. ಅಂಥ 
ಹೊತ್ತಿನಲ್ಲಿ ನೃತ್ಯಗೀತಾಭ್ಯಾಸದಲ್ಲೋ, ವಿದ್ಯಾಭ್ಯಾಸದಲ್ಲೋ ತೊಡಗಿರುವ 
ಮಗಳನ್ನು ಕಂಡು ಮನಸ್ಸು ಶಾಂತವಾಗುತ್ತದೆ. 

ಅದರೊಂದಿಗೆ ದಿನದೆನಕ್ಕೆ ಅವರಿಗೆ "ಸಂಸಾರ ಜೀವನದಲ್ಲಿ ಎರಕ್ತಿ 
ಮೂಡುತ್ತಿದೆ. ಹಗಲೆಲ್ಲಾ ಉರಿವ ಸೂರ್ಯ ಸಂಜೆ ಪಶ್ಚಿಮ ಸಮುದರ 
ಅಲೆತೊಟ್ಟಲಿನಲ್ಲಿ ವಿಶ್ರಮಿಸಲು ಬಯಸುವಂತೆ, ಅವರ ಬಾಳು ಸಂಸಾರ 
ದೂರವಾಗಿ ಏಕಾಂತತೆಯ ಅನಂತ ಶಾಂತಿಯಲ್ಲಿ ಲೀನವಾಗಬೇಕು ಎಂದು 
ಬಯಸುತ್ತಿದೆ. ಅನಂತವಾದ ಆಕಾರದ ಅಪಾರ ನೀಲಿಮೆಯಿಂದ ಮೂಡಿಬಂದ 
ಕರೆಯೊಂದು " ಬಾ' ಎಂದು ಕರೆಯುತ್ತದೆ. ಆಗಾಗ ಕಣ್ಣಿದಿರು ಬನವಾಸಿಯಲ್ಲಿ 
ಕಂಡ ಕಾನನದ ಪ್ರಶಾಂತ ರಮಣೀಯತೆ ಬಿಸಿಲಿನಲ್ಲಾಗುವ ಮಗುವನ್ನು 
ಮನೆಯೊಳಗೆ ಕರೆವ ತಾಯಿಯಂತೆ ಕೂಗುತ್ತದೆ. ಅದಕ್ಕಾಗಿಯೇ ಎಂಬಂತೆ: 
ದಿನದಿನಕ್ಕೆ ಸಂಸಾರದ ವ್ಯಾಮೋಹ ಬರಿಧನಗಳೂ ಒಂದೊಂದಾಗಿ 
ಕಳಚಿಕೊಳ್ಳುತ್ತಿವೆ 


ನೃಪತು೦ಗ ೧೬೫ 


ಮೊದಲು ಕಳಚಿಕೊ೦ಡ ಮಮತೆಯ ಕೊಂಡಿ-ಶಂಖಾದೇವಿ. 
ಸ್ವರ್ಗಸ್ಥನಾದ ತನ್ನ ಪತಿ ನಂದಿವರ್ಮನ ದೇಹದೊಂದಿಗೆ ಸಹಗಮನ 
ಮಾಡಿ ಶಂಕಾ, ನೆನೆವರ ಮನದಲ್ಲಿ ಥಳಥಳಿಸುವ ಹೆಸರಾಗಿ ಉಳಿದು 
ತಾನೂ ಸ್ಪರ್ಗವಾಸಿಯಾದಳು. ಒಂದೆರಡು ದಿನ ಈ ವಿಯೋಗದ 
ಯಾತನೆಯಲ್ಲಿ ಬಳಲಿದರು ಚಕ್ರವರ್ತಿಗಳು. 

ಅದಾದ ಒಂದೆರಡು ವರ್ಷಕ್ಕೇ, ಇದ್ದಷ್ಟು ದಿನ ಅವರ ಬಲಗೆ ೈಯಂತಿದ್ದು, 
ರಾಷ್ಟಕೂಟ ರಾಜ್ಯಕ್ಕಾಗಿ ದೇಹವನ್ನು “ತಯ್ದ ಬಂಕರಸರು ಜಪತ 
ಸಿಮೆರಾಯಾಸದೆಂದ ಬಳಲಿ, ಕಂದ ಬಿಡುಗಡೆ. ಬಯಸಿ. 
ಅಂತಶಾಂತಿಯನ್ನರಸಿ ಹೋದಂತೆ ಜಿನಪದ ಸೇರಿದರು. ಆಗ ಮತ್ತೊಮ್ಮೆ 
ದುಃಖ ಅವರ ಹೃದಯವನ್ನು ಹಿಂಡಿತು. 

ಸಂಸಾರ ನಾಟಕದಲ್ಲಿ ಪಾತ್ರಧಾರಿಗಳಾಗಿದ್ದವರು ಒಬ್ಬೊಬ್ಬರಾಗಿ ಕಣ್ಣು 
ಮರೆಯಾಗಿ, ಅವರ ಜೀವರಂಗ ಬರಿದಾಗುತ್ತಿದೆ. ಈ ನಾಟಕ ಮುಗಿದು 
ಮತ್ತೊಂದು ಆರಂಭವಾಗಬೇಕು ಎನ್ನುತ್ತಿದೆ ಅವರ ಮುಪ್ಪು ಬಲಿಯುತ್ತಿರುವ 
ಮ್ಗೆ. 

ಹಾಗೆನಿಸಿದ ಹೊತ್ತಿನಲ್ಲಿ ಚಕ್ರಾಧಿಪತ್ಯದ ಭಾರವನ್ನು ಮಗನಿಗೆ ಒಪ್ಪಿಸಿ, 

ವಿಪಿನಾಂತರವಾಸಿಯಾಗಬೇಕು ಎನಿಸುತ್ತದೆ. 

ಆದರೆ ಗಡಿಯ ಸುತ್ತ ಶತ್ರುಕೋಟಿ ಸುತ್ತಿರುವ ಚಕ್ರಾಧಿಪತ್ಯದ 
ಅಗ್ನಿಕು೦ಡವನ್ನು ಮಗನ ತಲೆಯಮೇಲಿಡಲು ಹೆದರಿಕೆಯಾಗುತ್ತದೆ. ಉತ್ತರದಲ್ಲಿ 
ಒಮ್ಮೆ ಲೋಕಾದಿತ್ಯನಿಂದ ಏಟು ತಿಂದು ತೆಪುಗಾದ ಮಿಹಿರಜೋಜ, ಇನ್ನೂ 
ಸೇಡಿಗಾಗಿ ಹಾತೊರೆಯುತ್ತಿದ್ದಾನೆ. ಆದರೆ ಅವನ ಭೀತಿ ಅಪ್ಪಿಲ್ಲ. ಸಿಂಧೂ 
ರಾಜ್ಯದಲ್ಲಿ ನೆಲೆಸಿದ ಅರಬ್‌ ದೊರೆಯೊಂದಿಗೆ, ಸುಲೇಮಾನರ ಪ್ರಯತ್ನದಿಂದ 
ಪರಸ್ಪರ ಸ್ನೇಹ-ಸಹಾಯದ ಒಪ್ಪಂದವಾಗಿ, ಮಿಹಿರಭೋಜ ಮತ್ತೆ ಸಮರ 
ಪ್ರಯತ್ನ ಮಾಡಲು ಹೆದರಿದಾನೆ. ಆದರೂ ಭೀತಿ ಇದೆ. 

ದಕ್ಷಿಣದ ಗ೦ಗವಾಡಿಯಲ್ಲಿ ಇದ್ದಷ್ಟು ದಿನವೂ, ಸೋತರೂ ಹಗೆ ಸಾಧಿಸಿದ 
ನೀತಿಮಾರ್ಗ್ಗ ಮೃತನಾಗಿ, ಅವನ ಮಗ ಇಮ್ಮಡಿ ರಾಚಮಲ್ಲಗಂಗ 
ಸಿಂಹಾಸನವನ್ನೇರಿದಾನೆ. ಅವನು ಸಿಂಹಾಸನಕ್ಕೇರಿದ ಹೊಸತನದ ಉತ್ಸಾಹದಲ್ಲಿ, 
ಬಂಕರಸರ ಭೀತಿಯೂ ಇಲ್ಲವಾದುದರಿಂದ ಮತ್ತೆ ರಾಷ್ಟಕೂಟರ ರುದ 
ಸಮರ ಪ್ರಯತ್ನ ಮಾಡಬಹುದೆಂದು ಬೀತಿ ಇದೆ. ಮತ್ತೆ ಸಮರವಾದ 
ಸೋಲಾಗಬಹುದೆಂಬ ಭೀತಿ ಇಲ್ಲವಾದರೂ, ಸಮರವೇ ಚಕ್ರವರ್ತಿಗಳಿಗೆ 
ಹೇಸಿಗೆಯಾಗಿದೆ. 


೧೬೬ ನೃ ಪತುಂಗ 


ನಿತ (ಯುದ್ಧ, ರಕ್ತಪಾತ, ಕೊಲೆ ಕಣ್ಣೀರುಗಳಿಂದ ಮುಕ್ತಿಯೇ ಇಲ್ಲವೇ? 
ದಿನದನವೂ ಪೆಜಾಕೋಟಿಯ ಬಲಿದಾನವಾಗಿ, ಅವರ "ನೆತ್ತರು ಕುಡಿದು 
ಬದುಕಬೇಕೇ ರಾಜ್ಯ? ಶಾಂತಿ ಸ್ನೇಹಗಳು ನೆಲೆಸಬಾರದೇಕೆ? 

ಯುದ್ಧದಲ್ಲಿ ಬಳಲಿದ ಪ್ರಜೆಗಳಿಗೆ ಶಾಂತಿಯ ಒಸಗೆಯನ್ನು ನೀಡುವ 
ಬಯಕೆ ಪ್ರದಿಲವಾದಾಗ ಚಕ್ರವರ್ತಿಗಳಿಗೆ ಒಂದು ಆಲೋಚನೆ ದಿ 
ಗಂಗರ ಶತ್ರುತ್ವವನ್ನು ಮಿತ್ರಕ್ಷವಾಗಿ ಮಾಡಿಕೊಳ್ಳಲು ಯತ್ನಿಸಬಾರದೇಕೆ? ಆ 
ಬಯಕೆಯಿಂದ ಗಂಗರ ಸ್ನೇಹ ಸಾಧಿಸಲು ರಾಚಮಲ್ಲನ ಸೋದರ ಯುವ 
ರಾಜ ಬೂತುಗನನ್ನು ತಮ್ಮ ಅಳಿಯನನ್ನಾಗಿ ಮಾಡಿಕೊಳ್ಳಬೇಕೆಂದಿರುವ 
ತಮ್ಮ ಅಪೇಕ್ಷೆಯನ್ನು ಸಂಧಿವಿಗಹ ಸಚಿವರ ಮೂಲಕ ತಿಳಿಸಿದರು. ಚಕ್ರವರ್ತಿಗಳ 
ಸಲಹೆ ರಾಜಮಲ್ಲನಿಗೂ ಒಪ್ಪಿಗೆಯಾಯಿತು. ಅವರಿಂದ ಒಪ್ಪಿಗೆಯ ಪತ್ರ 
ಬಂದ ದಿನ ಚಕ್ರವರ್ತಿಗಳು “ತಮ್ಮ ಮಗಳಿಗೆ ತಮ್ಮ ಯೋಚನೆಯನ್ನು 
ಹೇಳಿದರು- 

“ಚಂದ್ರಾ...” 

“ಏನು ಅಪ್ಪಾಜಿ?” - ತಂದೆಯ ತೋಳಪುಗೆಯಲ್ಲಿ ಕುಳಿತ ರಾಜಕುಮಾರಿ 
ಕೇಳಿದಳು. 

“ನಿನ್ನಿಂದ ಈ ರಾಜ್ಯಕ್ಕೆ ದೊಡ್ಡ ಉಪಕಾರವಾಗಬೇಕಾಗಿದೆ ಮಗೂ. ಈ 
ಚಕ್ರಾಧಿಪತ್ಯ ತನ್ನ ರಾಜಕುಮಾರಿಯಿಂದ ತನ್ನ ಕ್ಷೇಮಕ್ಕಾಗಿ, ತ್ಯಾಗವನ್ನು 
ಅಪೇಕ್ಷಿಸಿದೆ. ಅದರ ಕೋರಿಕೆಯನ್ನು ನಡೆಸುತ್ತೀಯಾ ಚಂದ್ರಾ?” 

ತಂದೆಯ ಮಾತನ್ನು ಕೇಳಿ ರಾಜಕುಮಾರಿ ಚಕಿತಳಾದಳು. ತಂದೆ 
ಏಕೋ ವಿಚಿತ್ರವಾಗಿ ಮಾತನಾಡುತ್ತಿದ್ದಾರೆ ಎನಿಸಿತು. 

“ಅದೇನು ಹೇಳಿ ಅಪಾಜಿ? ನಿಮ ಇಚೆಗೆ ನಾನೆಂದು ಎದುರು 

ಬ [3 ಲು 
ನಡೆದಿದ್ದೇನೆ?” 

“ಎ೦ದೂ ನಡೆದಿಲ್ಲ. ಆದುದರಿಂದಲೇ ಕೇಳುತ್ತಿದ್ದೇನೆ ಚಂದ್ರಾ, 
ಅಧಿಕಾರವಿಲ್ಲದಿದ್ದರೂ, ನನ ತಂದೆಯಾಗಿ ಅಲ್ಲ, ಈ ರಾಜ್ಯದ ರಕ್ಷಣೆಯ 
ಭಾರ ಹೊತ್ತ ಚಕ್ರವರ್ತಿಯಾಗಿ, ರಾಜಕುಮಾರಿಯನು  ಬೇಡುತ್ತಿದ್ದೇನೆ ಚಂದ್ರಾ 
ಚಕ್ರವರ್ತಿಯ ಬೊಗಸೆಗೆ ಬಿಕ್ಷೆ ಹಾಕುತ್ತೀಯಾ?” | 

ಚಕ್ರವರ್ತಿಗಳ ಮಾತನ್ನು ಕೇಳಿ ಚೆ೦ದಲೆಯ ಕಣ್ಣಲ್ಲಿ ನೀರು ತುಂಬಿತು. 

“ಬಗೆ ಮಾತನಾಡಿ ಮನನೋಯಿಸಬೇಕೇ ಅಪ್ಪಾಜಿ, ಹೇಳಿ ನಾನು 
ನಿಮ್ಮ ಆಜ್ಞೆಯ ಆಳು.” 

“ಧನ್ಯನಾದೆ ಚಂದ್ರಾ, ನಿತ್ಯ ಸಮರದ ರಕ್ತಪಾತದ ಘೋರದಿಂದ ಬೇಸತ್ತು 


ರಾಜ್ಯ, ಶಾಂತಿ ಸಾಧಿಸಲು, ಸ್ನೇಹ ಪಡೆಯಲು ಕಾತರವಾಗಿದೆ. ಆ ಶಾಂತಿ, 


ನೃಪತುಂಗ ೧೬೭ 


ಸ್ನೇಹ ರಾಜ್ಯದ್ದಾಗಲು, ರಾಜಕುಮಾರಿಯ ಬೆಲೆ ಕೊಡಬೇಕಾಗಿದೆ. 
ಸಿದ್ದಳಾಗಿದೀಯಾ ಚಂದ್ರಾ, ಅದಕ್ಕ)” 

“ಅಪ್ಪಾಜಿ, ಇದೇನು. ಮಾತು ನೀವು ಹೇಳುವುದು? ನನ್ನನ್ನು ಇಷ್ಟು 
ದಿನ ಪೋಷಿಸಿದ ರಾಜ್ಯಕ್ಕೆ ಅದು ಬಯಸಿದಾಗ ಸೇವ ಸಲ್ಲಿಸದಿದ್ದರೆ. ಹ 
ಈ ರಾಜದ ಮಗಳು ಜೇಗಾದೇನು ಅಪ್ಪಾಜಿ - ನೀವೇ ಹೇಳುತಿರಲಿಲ್ಲವೇ 
“ರಾಜಮನೆತನದ ಬಾಳು ಈ ರಾಜ್ಯದ ಹಿತಕ್ಕೆ ಮೀಸಲು” ಎಂದು ಹೆಣ್ಣಾಗಿ 
ಹುಟಿದ ನಾನು ಏನು ಸೇವೆ ಸ ಸಲೆಸಬಲ್ಲೆ " ಎಂದು ಚಿಂತಿಸುತ್ತಿದ್ದೆ. ಈಗ 
ರಾಜವೇ ಹೀಗೆ ಮಾಡು ಎಂದರೆ - ನನ್ನ ಬದುಕು ಸಾರ್ಥಕವಾಯಿತು 
ಎ೦ದು ಕಿಚ್ಚನ್ನು ಬೇಕಾದರೂ ಹಾಯುತ್ತೇನೆ. ನನ್ನಿಂದ ಏನಾಗಬೇಕು ಹೇಳಿ 
ಅಪ್ಪಾಜಿ?” 

`ಚಂದ್ರಲೆಯ ಮಾತು ಕೇಳಿ, ಚಕ್ರವರ್ತಿಗಳ ಹೃದಯ ಅ೦ಥ ಮಗಳ 
ತಂದೆಯಾದುದಕ್ಕೆ ಹೆಮ್ಮೆಪಟ್ಟತು. ಗಂಗ | ಯುವರಾಜ ಬೂತುಗನಿಗೆ ಆಕೆಯನ್ನು 
ಮಡದಿಯಾಗಿ ಒಪ್ಪಿಸುವ ತಮ್ಮ ಬಯಕೆಯನ್ನು ಅದಕ್ಕೆ ಕಾರಣವನ್ನು. 
ವಿವರಿಸಿ- 

"ನಿನ್ನ ಜೀವನದ ಬಯಕೆಗಳು ಏನೋ, ನಿನ್ನ ಹೃದಯದ ಹಕ್ಕಿ ಯಾವ 
ಗೂಡನ್ನು. ಬಯಸುವುದೋ ನಾನರಿಯೆ ಚಂದ್ರಾ , ಇಚ್ಛಿಸಿದವನನ್ನು ಒಲಿಯುವ 
ಅಧಿಕಾರ ನಿನಗಿದೆ. ಆದುದರಿಂದಲೇ ನಿನಗೆ ಅಪಣೆ ಮಾಡದೆ ಚೇಡುತ್ತಿದ್ದೇನೆ 
ಚಂದ್ರಾ - ಈ ರಾಜ್ಯಕ್ಕೆ ಶಾಂತಿ ಭಿಕ್ಷ ನೀಡು.” | 

ಚಂದ್ರಲೆ ತಂದೆಯ” ಬಳಿಯಿಂದ “ಸರಿದು, ಅವರ ಪಾದಗಳಿಗೆ ನಮಸ್ಕರಿಸಿ 
ಹೇಳಿದಳು- 

“ಅಪ್ಪಾಜಿ, ನನ್ನಿಂದ ಈ ರಾಜ್ಯ ಅಷ್ಟು ವರ್ಷ ಶಾಂತಿಯಲ್ಲಿ ನಗುವುದಾದರೆ 
ನನ್ನ ಬಾಳು ಧನ್ಯವಾಯಿತು. ಸ 

“ಆಕೆಯ ಮಾತನ್ನು ಕೇಳಿ, ಉಕ್ಕಿಬಂದ ಮಮತೆಯಲ್ಲಿ ಮಗಳನ್ನು 
ಆಲಂಗಿಸಿ ಗದ್ದದಿತವಾದ ಕಂಠದಲ್ಲಿ ಚಕ್ರವರ್ತಿಗಳು ನುಡಿದರು- 

“ಇಷ್ಟು ದಿನ ಈ ರಾಜ್ಯಕ್ಕೆ ನೀನು. ಮಗಳಾಗಿದ್ದೆ ಚಂದ್ರಾ, ಇಂದು 
ನೀನು ಇದರ ತಾಯಿಯಾದೆ.” 

ಚಕ್ರವರ್ತಿಗಳ ಕಣ್ಣಲ್ಲಿ ತುಂಬಿದ ಅಶ್ರುವನ್ನು ಕಂಡು, ತಾನೂ 
ಬಾಷ್ಟಪೂರಿತಲೋಚನೆಯಾದರೂ, ನಗುತ್ತಾ ಹೇಳಿದಳು ಚ೦ದ್ರಲೆ- 

“ಹಾಗೂ ಲಾಭ ನನ್ನ ದೇ ಆಯಿತು, ಅಪ್ಪಾಜಿ” 

ಈ ಮಾತನಾಡಿದ ಮಗಳು ದೊಡ್ಡವಳೋ, “ಇಂಥ ಪುತ್ರಿಯನ್ನು ಪಡೆದ 
ರಾಜ್ಯದ ಹಿರಿಮೆ ಹೆಚ್ಚಿನದೋ ಎನಿಸಿತು ಚಕ್ರವರ್ತಿಗಳಿಗೆ. 


೧೬೮ ನೃಪತುಂಗ 


ರಾಷ್ಟ್ರಕೂಟ ರಾಜ್ಯಕ್ಕೆ ಕವಿದ ವೈರದ ಬೆಂಕಿಯನ್ನು ತನ್ನ ತ್ಯಾಗ ಜಲದಿಂದ, 
ಪ್ರೇಮದ “ಅಮೃತ ವರ್ಷದಿಂದ a ಮಾಡಿ ರಾಜಕುಮಾರಿ ಚ೦ದ್ರಲಾ, 
ಮಾನ್ಯಬೇಟವನ್ನು ಬಿಟ್ಟು ತಲವನಪುರವನ್ನು ಬೆಳಗಿಸಲು ದೀಪಲಕ್ಷ್ಮಿಯಾಗಲು 
ತೆರಳಿದರು. ಇನ್ನು ಈ “ರಾಜ್ಯಕ್ಕೆ ಸಮರಭೀತಿಯಿಲ್ಲವೆಂದು, ಸಮಾಧಾನದ 
ನಿಟ್ಟುಸಿರು ಬಿಟ್ಟ 'ಚಕವರ್ತಿಗೆ ು ಒಂದು ದಿನ ರಾತ್ರಿ, ಚಂದ್ರಸಾಲೆಯಲ್ಲಿ 
ಕುಳಿತು ಇರುಳಿನ ಶಾಂತಿಯನ್ನು ಸವಿಯುತ್ತಿರುವಾಗ ಉತರ ದಿಕ್ಕಿನಲ್ಲಿ 
ಮೂಡಿ, ನೋಡುತ್ತಿದ್ದ ಹಾಗೇ ಅಂಬರವನ್ನೆಲ್ಲಾ ವ್ಯಾಪಿಸಿದ ಪಫೊರೆಯಾಕಾರದ 
ಬೆಳಕನ್ನು ಕಂಡು ಗಾಬರಿಯಾದರು. ಮುಗಿಲೂ ಆ ಭೂತಾಕಾರಕ್ಕೆ ಬೆದರಿ 
ನಡುಗಿದಂತೆ, ನಕ್ಷತ್ರಗಳು ಧರೆಗುರುಳಿದವು. ಹೊಗೆಯಂತೆ ಕವಿದ ಆ 
ಭೂತಾಕಾರದ ಮಬ್ಬಿನಲ್ಲಿ ಬೆಳದಿಂಗಳೂ ಮುಂಕಾಗಿಹೋಯಿತು. ಇದೇನು 
ಶಕುನ, ಇದಾವ ಉತ್ಪಾತ ಸೂಚನೆ) ರಾಜ್ಯಕ್ಕೆ ಮತ್ಯಾವ ಭೀತಿಯೂ 
ಇಲ್ಲವೆಂದುಕೊಂಡ ಹೊತ್ತಿನಲ್ಲಿ, ಕಾಳಿಯ ಕೀಶರಾಶಿಯರಿತೆ ಮುಗಿಲನ್ನು 
ಹಬ್ಬಿದ ಈ ಬಾಂದಳದ ಧೊತ ಯಾವ ಗೋರದ ಹರಿಕಾರ ಇದಕ್ಕೇನು 
ಪರಿಹಾರ? 

ಮರುದಿನ ಹಗಲು ಹರಿಯುತ್ತಿದ್ದಂತೆಯೇ ಚಕ್ರವರ್ತಿಗಳು ರಾಜ 
ಜ್ಯೋತಿಷಿ, ಗೋಲಯಭಟ್ಟರನ್ನು ಕರೆಸಿ ಇಳಿದರು 

"ಇರುಳು ಕಂಡ ಆ ಣೋರದ ಅರ್ಥವೇನು ಆರ್ಯಾ?” 

“ನಾನೂ ಅದನ್ನು ನೋಡಿದೆ ಪ್ರಭು. ಈ ರಾಜ್ಯಕ್ಕೆ ವಿಪತ್ತು 
ಬರಲಿದೆಯೆಂದು ಸ ಸ್ವರ್ಗ “ಚಿಸುತ್ತದೆ... ಈ ಕುರುಹು ಕಳುಹಿ.” 

“ಯಾವ ಬಗೆಯ ವಿಪ ಪತ್ತು ಬರಿದೊದಗಬಹುದು ಆರ್ಯ” 

“ಇಂಥ ಗಹಕೇತು ಕಂಡಾಗ ಹನ್ನೆ! ರಡು ವರ್ಷದ ಕ್ಷಾಮ ಬಂದು, 
ಕ್ಲಾಮ ಮಾರಿಯ ಮಕ್ಕಳಾದ ರೋಗ, ರುಜಿನಗಳ ಬಾಧೆಯಲ್ಲಿ ಲಕ್ಷಾಂತರ 
ಪೆಜಾಕೋಟಿ ನಷವಾಗುವುದೆಂದು ಹಿರಿಯರು ಹೇಳಿದ್ದಾರೆ. ಹೀಗಾಗುವುದು 
ಮೊದಲೇ ತಿಳಿದಿರಲೆಂದು, ದೇವತೆಗಳು ಸೂಚನೆ ಕೊಡುತ್ತಾರೆ. R 

ಗೋಲಯಭಟ್ಟರು ಹೇಳಿದುದನ್ನು ಕೇಳಿ ಚಕ್ರವರ್ತಿಗಳು ಗಡಗಡ 
ನಡುಗಿದರು. ಹನ್ನೆರಡು ವರ್ಷದ ಬರ, ರೋಗರುಜಿನ, ಅನಂತ ಪ್ರಜಾ 
ಹಾನಿ... ಅದರ 'ಊಹಾಚಿತ್ರವನ್ನು ಕಂಡೇ ಚಕ್ರವರ್ತಿಗಳು ಕಂಗಾಲಾಗಿ 


“ಈ ವಿಪತ್ತಿಗಾವ ಪರಿಹಾರವೂ ಇಲ್ಲವೇ ಆರ್ಯ?” 

“ಪರಿಹಾರೆವಿಲ್ಲದ ವಿಪತ್ತು ಯಾವುದೂ ಇಲ್ಲ ಪ್ರಭು.” 

ಆ ಮಾತು ಕೇಳಿ, ಕವಿದು-ಬಂದ ಕತ್ತಲಲ್ಲಿ ಆಶೆಯ ಬೆಳಕು ಕಂಡಂತಾ 
ಯಿತು ಚಕ್ರವರ್ತಿಗಳಿಗೆ. ಅವರ ಮಾತಿಗೇ “ಜೋತುಬಿದ್ದವರಂತೆ ಕೇಳಿದರು- 


ನೃಪತುಂಗ ೧೬೯ 


“ಏನು ಪರಿಹಾರ? ಯಾವ ಗ್ರಹಶಾಂತಿಯಿಂದ ಈ ವಿಪತು 
ಪರಿಹಾರವಾಗುತ್ತದೆ ಹೇಳಿ ಆರ್ಯ?” ಈ 

“ಪ್ರಭು, ಪ್ರಕೃತಿ ಮಾತ ದೇವತೆಯಂತೆ ಸ್ನೇಹಮಯಿ, ಆನಂದದಾತೆ. 
ಅಂಥವಳು ಮುನಿಯಬೇಕಾದರೆ ಪ್ರಬಲವಾದ ಕಾರಣ ಬೇಕು.” 

“ಏನು ಕಾರಣ?” 

“ಪ್ರಕೃತಿಯ ಸಂತಾನವಾದ ಜನ, ಆಕೆಯ ನಿಯಮಕ್ಕೆ ವಿರುದವಾಗಿ 
ನಡೆದಾಗ, ಮ್ಮ ಮಗ ವಿದ್ರೋಹಿಯಾದಾಗ ನೀವೂ ಆತನಿಗೆ ಮರಣದಂಡನೆ 
ವಿಧಿಸಿದಂತೆ ಪ್ರಕೃತಿಯೂ ಮರಣದಂಡನೆ ಎಧಿಸುತ್ತದೆ. ಆ ಶಿಕ್ಷೆ, ಕ್ಷಾಮವಾಗಿ, 
ರೋಗರುಜಿನಗಳಾಗಿ ಕಾರ್ಯಗತವಾಗುತ್ತದೆ” 

“ಪ್ರಕೃತಿ ನಿಯಮಕ್ಕೆ ಏರುದವಾಗಿ `ಯಾರು ನಡೆದಿದಾರೆ ಆರ್ಯ? 
ಎಲ್ಲಿ, ಹೇಗೆ ಅಪಚಾರವಾಗಿದೆ?” 

“ಜಗತ್ತಿನಲ್ಲಿ ಜನಿಸಿದ ಜನ ಸ್ನೇಹ, ಶಾಂತಿಗಳಿಂದ ಹೂ, ಬಳ್ಳಿಗಳಂತೆ 
ನಗುತ್ತಾ ಬೆದುಕಬೇಕೆಂಬುದು ಪ್ರ ತಿಯ ಬಯಕೆ. ಅದಕ್ಕೆ ವಿರುದ್ಧವಾಗಿ. 
ಮಾನವನೇ ಮಾನವನ ವೈರಿಯಾಗಿ ರಕ್ತಪಾತಕ್ಕೆಳಸಿದಾಗ, ಸ್ಪಾರ್ಥಕ್ಕಾಗಿ 
ಕೊಲೆ, ಯುದ್ಧಕ್ಕೆ ಸಿದ್ಧನಾದಾಗ, ಅದರಿರದಾಗಿ* ವೃಷ್ಟಿತೃಪ್ತಳಾಗಬೇಕಾದ 
ಭೂದೇವಿಗೆ ರಕ್ತಸಾ ನದ ಕಲಂಕವಾದಾಗ, ಲಲತಯಾದ ಪ್ರಕೃತಿ 
ದುರ್ಗೆಯಾಗುತ್ತಾಳೆ. 1 

“ಅಂದರೆ ನಮ್ಮಿಂದ ಅಂಥ ಅಪರಾಧ ಘಟಿಸಿದೆಯೇ ಆರ್ಯ” 

“ಅಹುದು ಪ್ರಭು. ಬ 

“ಹೇಗೆ” 

“ಪ್ರಭುಗಳು ತಮ್ಮ ಕಾಲದಲ್ಲೇ ಎಷ್ಟು ಯುದ್ಧಗಳಾಯಿತೆ೦ದು 
ಯೋಚಿಸಬೇಕು.” 

“ಅ೦ದರೆ - ನಾವೆಂದೂ ಯುದ್ಧಾಕಾಂಕ್ಷಿಗಳಾಗಿಲ್ಲ ಆರ್ಯ. ಶಾಂತಿಯೇ 
ನಮ್ಮ ಬಯಕೆಯೂ ಆಗಿದೆ. ಅದಕ್ಕಾಗಿಯೇ ಅಲ್ಲವೇ ಗ೦ಗರೊಂದಿಗೆ 
ನಂಟು ಬೆಳೆಸಿದುದು.?” 

“ನಾನದನ್ನು ಬಲ್ಲೆ ಪ್ರಭು. ನೀವು ಶಾಂತಿಪ್ರಿಯರೆಂಬುದು 
ಲೋಕವಿದಿತವಾದ. ವಿಷಯ. ಆದರೂ ಯುದ್ಧ ಮಾಡಿಲ್ಲವೇ?” 

“ಮಾಡಿದ್ದರೆ ಅದು ಆತ್ಮರಕ್ಷಣೆಗಾಗಿ, ರಾಜ್ಯ ರಕ್ಷಣೆಗಾಗಿ, ಅಂಥ ಯುದ್ಧ 
ಧರ್ಮವಿರುದ್ದವಾದುದಲ್ಲವೆಂದು ಶಾಸ್ತ್ರವಚನ. ಆಲ್ಲವೇ ಆರ್ಯ?” 

“ಬ್ಬ” 

“ಹಾಗಾದರೆ ನಮ್ಮಿಂದ ಹೇಗೆ ಅಪಚಾರ ನಡೆಯಿತು? ಅಧರ್ಮ ಎಲ್ಲಿ 
ಆಚರಿತವಾಯಿತು?” 


೧೭೦ ನೃ ಪತುಂಗ 


“ತನ್ನ ಹೊಲವನ್ನು ವನಪಶು ಬಾಧೆಯಿಂದ, ಚೋರಬಾಧೆಯಿಂದ 
ರಕ್ಷಿಸಿಕೊಳ್ಳಲು ಮುಳ್ಳುಬೇಲಿ ಹಾಕಿದವನಂತೆ ನೀವು. ಆದರೆ ಆ ಬೇಲಿ 
ಹಾಕಿದವನೇ ಆ ಬೇಲಿಯ ಮುಳ್ಳು ತುಳಿದು ಬಾಧೆಪಡಬೇಕಾಗುವ 
ಸಂಭವವೂ ಇದೆ - ಎಷ್ಟು ಎಚ್ಚರವಾಗಿದ್ದರೂ ಪಾಮರ ದೃಷ್ಟಿಯಲ್ಲಿ - 
ಅದು ಮುಳ್ಳುಬೇಲಿ ಹಾಕಿದುದಕ್ಕೆ ಕೊಡಬೇಕಾದ ಬೆಲೆ; ಪ್ರಕೃತಿಯ ದೃಷ್ಟಿಯಲ್ಲಿ 
- ಅದು ಮುಳ್ಳುಬೇಲಿ ಬೆಳೆದ. ಪಾಪಕ್ಕೆ ಪ ಪ್ರಾಯಶ್ಚಿತ್ತ. ಇ 

“ಅದು ಇದಾದ್‌ ಹೇಗಾಗುವುದು ಆಚಾರ್ಯ” 

“ಜೋರಭೀತಿಯಿಂದ ಹಾಕಿದ ಮುಳ್ಳು ಬೇಲಿಯಿಂದ, ಚೋರರಿಗೆ 
ಮಾತ್ರವೇ ಕಷ್ಟವೇ? ದುರ್ಭಾವನೆಯಿಲ್ಲದೆ "ಹತ್ತಿರ ಬಂದವರೂ ಕಂಟಕ 
ಭೀತಿಯಿಂದ “ಬಳಲುವಂತೆ, ಬೆದರುವಂತೆ, ಎಷ್ಟೋ ಬಾರಿ ನೊಂದು 
ನರಳುವಂತೆ, ನಿಮ್ಮ "ಆತ್ಮ ಸಂರಕ್ಷಣಾಯ' ಎಂದು ಮಾಡಿದ ಯುದ್ಧದಲ್ಲಿ 
ಅಪರಾಧಿಗಳು ಮಾಶ್ರವೇ ಸಾಯಡೆ' ನಿರಪರಾಧಿಗಳೂ ಸಾಯುತ್ತಾರೆ. ಸೈನಿಕರು 
ತಮ್ಮ ಧರ್ಮ ಎಂದು ಸಮರಾಂಗಣದಲ್ಲಿ ಸತ್ತರೂ, ಅವರೆ ಸಂಸಾರಕ್ಕೆ 
ಶೋಕದ ಕಾಳ್ಗಚ್ಚು ಹಬ್ಬುತ್ತದೆ. ಅನ್ನವೂ 'ಅನ್ನಾದನೂ ತಾನೇ ಆಗಿರುವ 
ವಿಶ್ವಾತ್ಮದಂತೆ, "ಓಂದು ಕೊನೆಯಲ್ಲಿ ರರ್ಷವ್‌ಗಿ ಕಂಡುದು ಇನ್ನೊಂದು 
ಕೊನೆಯಲ್ಲಿ ಅಧರ್ಮವಾಗಿ ಕುಡಿಯೊಡೆಯುತ್ತದೆ. ಧರ್ಮಾಜಾರಣೆಯಿಂದ 
ಶ್ರೇಯಸ್ಸಾದಂತೆ, ಅಪ್ರಯತ್ನವಾಗಿಯೂ "ಘಟಿಸಿದ ಅಧರ್ಮದಿಂದ 
ಹಾನಿಯಾಗಲೇಬೇಕು. ಅದು ಯತು ನಿಯಮ. ಹೀಗೆ ನಿರಪರಾಧಿಗಳ ರಕ್ತ, 
ಕಣ್ಣೀರನ್ನು ಕಂಡ ಪ್ರಕೃತಿ ಪಕ್ಷುಬ್ಧಳಾಗುತ್ತಾಳೆ.'' 

“ಅದಕ್ಕೇನು ಪರಿಹಾರ ಆರ್ಯ?” 

“ದೇಶಕ್ಕಾಗಿ ನಡೆದ ಎಲ್ಲ ಕೆಲಸ ಕ್ಕೂ ದೊರೆಯೇ ಉತ್ಸವಮೂರ್ತಿ. 
ಆತನ ಹೆಸರಿನಲ್ಲಿ, ಆತನ ನಾಯಕತ್ವದಲ್ಲಿ ಶುಭಾಶುಭ ಕಾರ್ಯಗಳೆಲ್ಲವೂ 
ನಡೆಯುತ್ತವೆ. ಅಲ್ಲವೇ ಪ್ರಭು?” 

“ನಿಜ ಆರ್ಯ.” 

“ಹಾಗೆಯೇ ಇಂಥ ಉತ್ಪಾತ ಮೊದಲು ರಾಜಪುರುಷನನ್ನು ಬಲಿ 
ತೆಗೆದುಕೊಳ್ಳುತ್ತದೆ - ಪ್ರಕೃತಿಯ 'ಕ್ರೋಧಕ್ಕೆ ಕುರುಹಾಗಿ; ಅದರಿಂದ "ಎಚ್ಚೆತ್ತ 
ಜನರಿಂದ ಕ್ರೋ ಧ ತೃಪ್ತ, ರ್ಥವಾದ ಶಾ೦ತಿಯಜ್ಞ ನಡೆಯದಿದ್ದರೆ, ಆಗ 
ಅದೇ ಕ್ರೋಧ. ಪ್ರಜೆಗಳಿಗೂ ಹರಡುತ್ತದೆ. ಆದುದರಿಂದ ಇಂಥ” ಉತ್ಪಾತ 
ಸೂಚನೆ ಕಂಡುಬಂದಾಗ, ಮೂಲ ವಿಗ್ರಹಕ್ಕೆ ಕೇಡಾಗದಿರಲೆಂದು, 
ಉತ್ಸವಮೂರ್ತಿಯೇ, ದೊರೆಯೇ ಶಾಂತಿಯಜ್ಞ ನಡೆಸಬೇಕು. ಅದರಿಂದ 
ಉತ್ಪಾತ ಪರಿಹಾರವಾಗುತ್ತದೆ. ಚ 


ನೃ ಪತುಂಗ ೧೭೧ 


“ಆ ಶಾಂತಿಯಜ್ಞ ವಿಧಾನವೇನು ಆರ್ಯ” 

“ರಾಜಪುರುಷನ "ಹೆಸ ರಿನಲ್ಲಿ ನಡೆದ ನಿರಪರಾಧಿಗಳ ರಕ್ತಪಾತದಿಂದ 
ಉಪ ವಸಿ ದ್ನ ಈ ಕ್ರೋಧಜ್ಞಾಲೆಯನ್ನು ತಣಿಸಲು ನಡೆವ ಶೌಂತಿಯಜ್ಞಕ್ಕೆ 
ರಾಜಪುರುಷನೇ ಪಶುವಾಗಲು ಮುಂದೆ ಬರಬೇಕು. ತನ್ನ ಬಲಿದಾನದಿಂದ 
ಅದನ್ನು ತೃಪ್ತಿಪಡಿಸಿ, ಪ್ರಜೆಗಳನ್ನು ಕಾಪಾಡಬೇಕು. 

ಗೋಲಯಭಟ್ಟರಾಡಿದ ಮಾತು ಕೇಳಿ ಚಕ್ರವರ್ಶಿಗಳಿಗೆ ಹಿಂದೆ ಒಂದು 
ದಿನ ಅವರೇ - "ಬತ್ತಿ ತಾನು ಉರಿದು ಲೋಕಕ್ಕೆ ಬೆಳಕಾಗುವಂತೆ, ದೊರೆಯ 
ಬಾಳೂ ಹಾಗಾಗಬೇಕು' ಎಂದುದು ತಟಕ್ಕನೆ ನೆನಪಾಯಿತು. ಆ ದಿನವಿಂದು 
ಬಂದಿದೆ ಎನಿಸಿತು. ಒ೦ದು ಗಳಿಗೆ ಹಲಭಾವನೆಗಳ ಆಘಾತದಿಂದ ಚಂಚಲವಾದ 
ಅವರ ಚಿತ್ತ ಮತ್ತೆ ಸ್ಥಿರವಾಯಿತು. ಹೇಳಿದರು- 

“ಸರಿ. ಹಾಗಾದರೆ ಆ ಶಾಂತಿಯಜ್ಞ ನಡೆಯಲಿ. ರಾ ನಾವದಕ್ಕೆ 
ಸಿದ್ದವಾಗಿದೇವೆ. | 

ಚಕ್ರವರ್ತಿಗಳು ಆಡಿದ ಮಾತನ್ನು ಕೇಳಿದ ಗೋಲಯಭಟ್ಟರು 
ಮೆಚ್ಚಿಕೊಂಡರು. "ಇಂಥ ದೊರೆ ಇರಬೇಕು' ಎನಿಸಿತು. ಆ ಮೆಚ್ಚುಗೆಯಲ್ಲೇ 
ನಸುನಗುತ್ತಾ ಹೇಳಿದರು- 

“ಧನ್ಯ, “ಧನ್ಯ, ಚಕ್ರವರ್ತಿಗಳು ಧನ್ಯರು. ಈ ತ್ಯಾಗಕ್ಕೆ ತಾವು ಸಿದ್ದರಾಗಿದೀರೋ 
ಇಲ್ಲವೋ ಎಂದು ಒಂದು ಗಳಿಗೆ ಚಿಂತೆಯಾಗಿತ್ತು.” 

“ಪ್ರಜೆಗಳ ಕ್ಷೇಮದ ಇದಿರು ನಮ್ಮ ಜೀವಕ್ಕೇನು ಬೆಲೆ. ಆರ್ಯ? 
ಅಶಾಶ್ಚತವಾದ ಈ ದೇಹದಿಂದ ಲೋಕಕಲಾ ಣವಾಗುವುದಾದರೆ, ಬದುಕಿಗೆ 
ಅದಕ್ಕಿರಿತ ಸಾರ್ಥಕತೆ ಬೇಕೇ? ಈ ಶಾ೦ತಿಯಜ ಸ್ವ ಎಲ್ಲಿ, ಹೇಗೆ ನಡೆಯಬೇಕು 
ಹೇಳಿ? 

"ಯಜ್ಞ ಹೋಮ, ಹವನ, ಎಲ್ಲವೂ ಸಾಂಕೇತಿಕ. ಜೀವಬಲಿ 
ES ಜೀವವನ್ನೇ ಬಲಿಕೊಡಬೇಕಾಗಿಲ್ಲ. ಪಿಷ್ಟ ಪಿಂಡದಲ್ಲಿ 
ಪ್ರಾಣವನ್ನು ಆವಾಹನೆ ಮಾಡಿ, ಅಗಿ ಗರ್ಪಿಸುವುದೇ ಸಾಕು. ಅಂತೆಯೇ 
ತಾವೂ ತಮ್ಮ ಜೀವನದ ಬಲಿದಾನದ ಸಂಕೇತವಾಗಿ, ಮೈಯ ಯಾವುದಾದರೂ 
ಅಂಗವನ್ನು “ನೀಡಿದರೂ ಸಾಕು. ಪ್ರಕೃ ತಿಯ ಸಾಕಾರ 1 ಂತಿರುವ, 
ಕರವೀರಪುರದ ಮಹಾಲಕ್ಷಿ ಗೆ ತಮ್ಮ ಎಡಗೈಯ ಬೆರಳನ್ನು ದಾನ ಮಾಡಿ 
ಬನ್ನಿ ಪ್ರಭು - ದೇವತಾ ಶ್ಲೋಧ ಶಾಂತಿಯಾಗುತದೆ. ಸ 

“ವೇ ಸಾಕೆ?” - ಅಚ್ಚರಿಯಿಂದ ಕೇಳಿದರು. ಚಕ್ರವರ್ತಿಗಳು. 

“ಸಿಟ್ಟಾದ ತಾಯಿ ಮತ್ತೆ "ನಗಲು ಮಗುವಿನ ಒಂದೇ ಒ೦ದು ಮುದ್ದು 
ಮಾತೇ ಸಾಲದೇ?” 


೧೭೨ ನೃಪತುಂಗ 


“ನಿಜ” - ಎಂದು ತಲೆ ಹಾಕಿದರು ಚಕ್ರವರ್ತಿಗಳು. ಕರವೀಪುರದ 
ಮಹಾಲಕ್ಷಿ ಗೆ ಅಂಗುಲಿದಾನ ಮಾಡುವ ನಿಶ್ಚಯ ಮಾಡಿ. 

ಆದರೆ” ತಮ್ಮ ನಿಶ್ಚಯವನ್ನು ಅವರು ಯಾರಿಗೂ ಹೇಳಲಿಲ್ಲ... ಸುಮ್ಮನೆ 
ಕಳವಳ, ಭೀತಿಗೆ ಉರಣವಾಗುವುದೆಂದು 'ಗೋಲಯಭಟ್ಟರಿಗೂ ಯಾರಿಗೂ 
ತಿಳಿಸಬಾರದೆಂದು ಹೇಳಿ, ದ್ವಿಜಪರಿವಾರದೊಂದಿಗೆ ಕರವೀಪುರಕ್ಕೆ ಪಯಣ 
ಮಾಡಿದರು. 

ಪ್ರಕೃತಿಯ ಆಗ್ರಹ, ಅನುಗ್ರಹಗಳ ಸಂಕೇತದಂತೆ, ಪಾಶಾ೦ಕುಶ ಅಭಯ 
ಮುದ್ರಾಧಾರಿಣಿಯಾಗಿ ನಿಂತ ಮಹಾಲಕ್ಷ್ಮಿಗೆ, ಸಾಂಗವಾಗಿ, ವೇದೋಕ್ತವಾಗಿ 
ನಡೆಯಬೇಕಾದ ಪೂಜೆ, ಹೋಮ ಹವನಗಳನ್ನು ನಡೆಸಿದ ಬಳಿಕ ಚಕ್ರವರ್ತಿಗಳು, 
ತಾವೇ ಸ್ಪಹಸ್ತದಿಂದ ವಾಮ ಹಸ್ತಾಂಗುಲಿಯನ್ನು ಕತ್ತರಿಸಿ, ದೇವಿಯ ಪಾದಕ್ಕೆ 
ಒಪ್ಪಿಸಿ, ಉಕ್ಕಬಂದ ಭಕ್ತಿಭರದಲ್ಲಿ' ದೇವಿಯ ಇದಿರು ಮೈಮರೆತು ನಿಂತರು 
ಪ್ರಜೆಗಳಿಗಾಗಿ ಸ ಸ್ಪಹಸ್ತಾಂಗುಲಿ ದಾನ ಮಾಡಿ, ನಿಂತ ಚಕ್ರವರ್ತಿಗಳನ್ನು ಕಂಡು 
ಗೋಲಯಭಟ್ಟರು ಅಭಿಮಾನದಲ್ಲಿ ತೂಗಿ ತೊನೆಯುತ್ತಾ ಹೇಳಿದರು- 

“ಲೋಕದಲ್ಲಿ ಶಿಬಿ, ದಧೀಚಿಗಳೇ ಮಹಾತ್ಕಾಗಿಗಳೆನ್ನು; ತ್ತಾರೆ ಪ್ರಭು. ತಮ್ಮ 
ತ್ಯಾಗ ಅವರಿಗಿಂತಲೂ ದೊಡ್ಡದು. ದಧೀಚಿ "ತ್ಯಾಗ ಮಾಡಿದುದು ಒಬ್ಬ 
ಇಂದನಿಗಾಗಿ; ಶಿಭಿ ತ್ಯಾಗ ಮಾಡಿದುದು ಒಂದು ಪ ಪಾರಿವಾಳಕ್ಕಾಗಿ, ಜಿಮೂತೆ 
ವಾಹನ ಆತ್ಮಾರ್ಪಣೆ ಮಾಡಿದುದು ನಾಗಕುಲ ಬದುಕಲೆಂದು ಮಾತ್ರ. 
ಆದರೆ ಸಮಸ್ತ ಲೋಕ ಹಿತಾಕಾಂಕ್ಟೆಯಿಂದ ಮಾಡಿದ ತಮ್ಮ ತ್ಯಾಗ 
ಅವರೆಲ್ಲದಕ್ಕಿ ರತಲೂ ಹಿರಿದು. ಚಕ್ರವರ್ತಿಗಳೆಂಬ ತಮ್ಮ "ಹಸರು 
ಸಾರ್ಥಕವಾಯಿತು. PR 

ಗೋಲಯಭಟ್ಟರ ಮಾತನ್ನು ಒಪ್ಪಿದಂತೆ ಮೊಳಗಿತು ದೇವಾಲಯದ 
ಘ೦ಟಾದ್ದನಿ. 

“ಇನ್ನು ರಾಜ್ಯಕ್ಕಾವ ಚಿಂತೆಯೂ ಇಲ್ಲ ತಾನೆ ಆರ್ಯ?” - ಚಕ್ರವರ್ತಿಗಳು 
ಕೇಳಿದರು. 

“ದೇವಿ ತೃಪ್ತಳಾದಳು. ಇನ್ನಾವ ಭೀತಿಯೂ ಇಲ್ಲ.” 

“ಹಾಗಾದರಿನ್ನು ನಾವು ರಾಜ್ಯ ಚಿ೦ತೆಯನ್ನು ಮರೆತು, ಇಂದು ಒಲಿದ 
ದೇವತಾ ಚಿಂತೆಗೆ ಬಾಳು ಮೀಸಲು ಮಾಡಬಹುದೇ ಆರ್ಯ ಇಂದು 
ದೇವತಾ ಸಾನಿ ಧ್ಯದಲ್ಲಿ ದೊರೆತ ಆನಂದವನ್ನೇ ಸದಾ ಅನುಭವಿಸಬೇಕೆಂದು 
ಮನಸ್ಸಾಗುತ್ತಿದೆ. » 

“ವಸಂತಕಾಲ ಪ್ರಾಪ್ತವಾದಾಗ ಕೋಗಿಲೆಯ ಕುಹುರವ ಕೇಳಿ ಬರುವುದು 
ಸಹಜ ಪ್ರಭು” - ಎಂದರು ಗೋಲಯಭಟ್ಟರು. 


ನೃಪತುಂಗ ೧೭೩ 


ಅವರ ಮಾತು ಕೇಳಿ ಚಕ್ರವರ್ತಿಗಳು 

“ತಾಯಿ, ನೀನು ಕೊಟ್ಟ ರಾಜ್ಯವನ್ನು ಇದುವರೆಗೆ ಆಳಿ ಸೇವೆ ಸಲ್ಲಿಸಿದೆ. 
ಇನ್ನದರ ಚಿಂತೆಯನ್ನು ನೀನೇ* ವಹಸಿ, ನಿನ್ನ ಸೇವೆಯ ಅನುಗ್ರಹ 
ದಯಪಾಲಿಸು. ನಿನ್ನ ಅಡಿಯಲ್ಲಿ ನಮಗೆ ಎಡೆಕೊಡು ಕೃಪಾಮಯಿ” 

- ಎಂದು ಮಹಾಲಕ್ಷಿ ಯ ಅಡಿಗಳಿಗೆ ಎರಗಿದರು. 

ಅವರ ಮಾತು ಕೇಳಿ” ತೃಪ್ಪಳಾಗಿ ದೇವಿ ನಕ್ಕಂತೆ, ದೇವಾಲಯದ 
ತು೦ಬಾ ಬೆಳಕು ತುಂಬಿತು. 


ಹ 


ಚಕ್ರವರ್ತಿಗಳು ಸನ್ಯಾಸ ಸ ಸ್ವೀಕಾರ ಮಾಡಿ, ರಾಜ್ಯತ್ಯಾಗ ಮಾಡುವರೆಂಬು 
ದನ್ನು ಕೇಳಿ, ಅವರ ಬಲಿದಾನದ ಎಷಯನ್ನ!] ರಿತು ಆನಂದಿಸಿದ ಜನ, 
ತಾಯನ್ನ] ಗಲುವ ಮಗುವಿನಂತೆ ವಿಹ್ನಲರಾದರು. "ಎಲ್ಲರ ಮೊಗವೂ ದುಃಖಾ 
ಕ್ರಾಂತವಾಯಿತು. 

ಎಲ್ಲರಿಗಿಂತಲೂ ಹೆಚ್ಚು ದುಃಖಪಟ್ಟು ಹಲುಬಿದವನು ಯುವರಾಜ 
ಕಷ್ಟ 
ಕ್ಯ “ಇದೇನು ಘೋರ ಸಂಕಲ್ಪ ಅಪ್ಪಾಜಿ. ನನ್ನ ಮೇಲೇಕೆ ಇಷ್ಟು ನಿರ್ದಯ?” 
ಎಂದು ಕಂಬನಿಗರೆದ. 

“ಇದು ನೀನು ಈ ರಾಜ್ಯಭಾರದ ಹೊಣೆ ಹೊತ್ತುಕೊಳ್ಳಲು ಸರಿಯಾದ 
ಕಾಲ ಕೃಷ್ಣ. ಮಕ್ಕಳು ವಯೋಪ್ರಾಪರಾಗಿ, ರಾಜ್ಯ ರಕ್ಷಣಾ ಸಮರ್ಥರಾದಾಗ, Y 
ಅವರ ಯೌವನ, "ಶಕ್ತಿ ಉತ್ಸಾಹ ಸಂಪನ್ನ ವಾದ ಹೆಗಲುಗಳ ಮೇಲೆ ರಾಜ್ಯವನ್ನಿಟ್ಟು 
ಹೊರಡಬೇಕು. ಹಣ್ಣೆಲೆಗಳೇ "ಚಿರವಾಗಿರಬೇಕೆಂದರೆ, ಚೆಗುರುಗಳಿಗೆಲ್ಲಿ ಅವಕಾಶ? 
ಹೊಣೆಗಾರಿಕೆ ಅಯಾಚಿತವಾಗಿ ಬಳಿ ಬಂದಾಗ ಅದನ್ನು. ಹೊರಲು 
ಹೆದರುವುದು ಪುರುಷ ಧರ್ಮವಲ್ಲ. ಹಿಂದೆ ನೀನು ಇದು ಬೇಕು ಎಂದು 
ಬಯಸಿದೆ. ಅದೇ ಬಂದಾಗ ಬೇಡ ಎನ್ನಬಾರದು.” 

“ಈ ಭಾರವನ್ನು ನಾನು ಹೊರಬಲ್ಲೆನೇ ಅಪ್ಪಾಜಿ?” 

“ಸ್ವಸಾಮರ್ಥ್ಯವನ್ನು ಶಂಕಿಸುವುದು ವೀರೋಚಿತವಲ್ಲ ಕೃಷ್ಣ ಈ ರಾಜ್ಯದ 
ಭಾರವನ್ನು ಹೊರುವುದು ಕಷ್ಟ ನಾನು ಬಲ್ಲೆ. ಆದರೆ ಈ ರಾಜ ಭಾರವನ್ನು 
ಹೊರಲು “ನನಗೆ ಶಕ್ತಿ ನೀಡಿದ ಭಗವಜ್ಜಿನಸೇನಾಚಾರ್ಯರ ಇಷಣೇಶ 
ವಾಕ [ಗಳನ್ನೇ ನಿನಗೂ ಹೇಳುತ್ತೇನೆ, ಕೇಳು 


ಓತಿ ನೃಪತುಂಗ 


“ರಾಜರ ಕರ್ತವ್ಯಗಳು ಎರಡು-ಆತ್ಮಪರಿಪಾ ಪಾಲನೆ, ಪ್ರಜಾಪರಿಪಾಲನೆ. 
ಇವೆರಡರಲ್ಲಿ ಪ್ರಜಾಪರಿಪಾಲನೆಗೆ ಅಗ್ರಸ್ಥಾನ. ಪ್ರಜಾಪಾಲನೆಗೆ ನ್ಯಾಯವೇ 
ಅಸ್ಪಿಭಾರ. ನ್ಯಾಯದಿಂದ ಪರಿಪಾಲಿತರಾದ ಪ್ರಜೆಗಳು ಇಷ್ಟಾರ್ಥವನ್ನು ಕೊಡುವ 
ಕಾಮದೇನುಗಳು. ಪ್ರಜಾಪಾಲನೆಗಾಗಿ ಅರಸು ತನ್ನ ಆತ್ಮಪಾಲನೆ 
ಮಾಡಿಕೊಳ್ಳಬೇಕು; ಪ್ರಜೆಗಳ ರಕ್ಷಣೆಗಾಗಿ ತನ್ನ ಬುದ್ಧಿಯನ್ನು ಕಾಪಾಡಿಕೊಳ್ಳಬೇಕು. 
ಜ್ಞಾನವೃ ದರ ಸಂಸರ್ಗದಿಂದ. ಇಂದ್ರಿಯ ವಿಗಹಮಾದಿ. ಧರ್ಮ, ಅರ್ಥ, 
ನೀತಿಶಾಸ್ತಗಳ ಜ್ಞಾನದಿಂದ ಬುದ್ದಿ ಸಂಸ್ಕಾರ ಪ ಪಡೆಯಬೇಕು. ಇಲ್ಲವಾದರೆ 
ಆತ "ಪರೆದಶಚಿತ್ರನಾಗುವನು. ನಿಗೆಹಯೋಗ್ಯನಾದ ಶತ್ರುವನ್ನೂ, ದುಷ್ಠನಾದ 
ಪುತ್ರನನ್ನೂ ಸಮಾನ ಭಾವನೆಯಿಂದ ನಿಗಹಿಸಿ ಪ್ರ ಪಜಾಪಾಲನೆ ಮಾಡುವುದೇ 
ಸಮಂಜಸತ್ವ ಸಮಂಜಸತ್ವ ಸ ಸಮದರ್ಶಿತ್ವಗಳೊಡನೆ, ಅರಸು ಕುಲಪಾಲನ, 
ಮತಿಪಾಲನ, ಆತ್ಮಪಾಲನ, ಪ್ರಜಾಪಾಲನಗಳನ್ನು ಮಾಡಿ ಇಹದಲ್ಲಿ ಯಶಸ್ಸು, 
ಜನ್ನಿ ಪರದಲ್ಲೆ ಮುಕ್ತಿಯನ್ನು ಗಂಸಬೇಕು. 

ಆಚಾರ್ಯರ ಈ ಉಪ ಪದೇಶ ಜ್ಯೋತಿ ನಿನ್ನ ಬಾಳ ಬಟ್ಟೆಗೆ 
ಮಾರ್ಗದರ್ಶಿಯಾಗಲಿ. ಲೋಕಕ್ಕೆ ಹೆಸರಾಗಿ ಜಾಳು ಕೃಷ್ಣಾ ಕೋಟ್ಯಾಂತರ 
ಚಕ್ರವರ್ತಿಗಳು ಹುಟ್ಟಿ ಸಾಯುವ ಇ ಜಗತ್ತಿನಲ್ಲಿ ಉಳಿಯುವುದು ಅವರಾರ 
ಹೆಸರೂ ಅಲ್ಲ, ಉದಾತ್ತ ಜೀವನ ನಡೆಸಿದ ಧನ್ಯರ ಹೆಸರೊಂದೇ 
ಉಳಿಯುವುದು. ನೀನು ಹಾಗಾಗಲೆಂದೇ ನಮ್ಮ ಹರಕೆ. ಇಷ್ಟು ದಿನ ರಾಜ್ಯದ 
ಚಿ೦ತೆಯಲ್ಲಿ ಬಳಲಿದ ನಮಗೆ, ಪರದ ಚಿಂತೆ "ಮಾಡಲು ಅವಕಾಶ ಕಲಿಸಿ, 
ನಿನ್ನನ್ನು ನಾವು ಬಯಸಿ ಪಡೆದ ನಮ್ಮ ಬಯಕೆಯನ್ನು ಸ ಫಲಗೊಳಿಸು” 
ಎಂದರು. 

ಅವರ ಮಾತು ಕೇಳಿದ ಕೃಷ್ಣ- 

“ಅಪ್ಪಾಜಿ, ನಿಮಗೆ ತಕ್ಕ ಮಗನಾಗಿ ಬಾಳುವಂತೆ ಆಶೀರ್ವದಿಸಿ” ಎಂದ 
ತಂದೆಯ ನಿರ್ಧಾರವನ್ನು ಇದಲಿಸ ಲಾಗುವುದಿಲ್ಲವೆಂಬುದು ಅರಿವಾಗಿ. 

ಮಗನಿಗೆ ರಾಜ್ಯಾಭಿಷೇಕ ಮಾಡಿ, ಅಷ್ಟು ದಿನ ತಾವು ಧರಿಸಿದ ರಾಜ 
ಲಾ೦ಛನಗಳೆಲ್ಲಾ ಆತನಿಗೆ ತಾವೇ ತೊಡಿಸಿ, ಆತನ ನೆತ್ತಿಯ ಮೇಲೆ ಕಿರೀಟವಿಟ್ಟು 
ತಾವು ಕಾಷಾಯವಸ್ತಧಾರಿಗಳಾಗಿ ಆಶ್ರಮ ಪ್ರಯಾಣಕ್ಕೆ ಸಿದ್ಧರಾದರು. 

ಅರಮನೆಯ ಇದಿರು ರಾಜ್ಯತ್ವಾಗ `ಮಾಡುವ ತಮ್ಮ ನಚ್ಚನ ದೊರೆಯನ್ನು 
ನೋಡಲೆಂದು ಬಂದು, ಕಂಬನಿಗರೆವ ಜನಕ್ಕೆ ಅಭಯವಚನಗಳನ್ನು ನುಡಿದು. 
ಮಿತಪರಿವಾರದೊಡನೆ ಚಕ್ರವರ್ತಿಗಳು ಅರಮನೆಯಿಂದ ಹೊರಟರು. 

ರಾಜ್ಯತ್ಕಾಗ ಮಾಡಿ, ಬರಿಗಾಲಿನಿಂದ ಪ್ರಯಾಣ ಮಾಡುವ ದೊರೆಯ 
ಕಾಲಿಗೆ ನೋವಾಗದಿರಲೆಂದು ಜನ, ರಾಜಧಾನಿಯ ರಸ್ತೆಯನ್ನು ಹೂವಿನ 


ನ ೈಪತುಂಗ ೧೭೫ 


ಹಾಸಿಗೆಯಾಗಿ ಮಾಡಿದ್ದರು. ಮನೆಮನೆಯೂ ತಳಿರು ತೋರಣಗಳಿಂದ, 
ಚಕ್ರವರ್ತಿಯನ್ನು ಬೀಳ್ಕೊಡಲು ಅಲಂಕೃತವಾಗಿತ್ತು. ಮನೆ ಮನೆಯ 
ಬಾಗಿಲಿನಲ್ಲೂ ಬುಹರಗಳಿಯರ ರಾಜ್ಯತ್ಕಾಗ ಮಾಡುವ ಚಕ್ರವರ್ತಿಗೆ ಆರತಿ 
ಎತ್ತಿದರು. ತಾಯಂದಿರು, ಮಕ್ಕಳನ್ನು ವ ಚಕ್ರವರ್ತಿಯ ಪಾದದ 
ಮೇಲೆ ಮಲಗಿಸಿ, ಆಸೇ. Me ಮನೆಯ ಮಾಳಿಗೆಗಳಿಂದ 
ಪುಷ್ಪವೃಷ್ಟಿ ಕರೆದರು. ಅರಮನೆಯಿಂದ, ನಗರದ ಮಹಾದ್ದಾರದವರೆಗೂ 
ಇಬ್ಬದಿಯಲ್ಲೂ ನಿಂತ ಸೇನೆ ಚಕ್ರವರ್ತಿಗೆ ಮಣಿದು ಗೌರವ” ಸೂಚಿಸಿತು. 
ಇಹರಾಜ್ಯ ತ್ಯಾಗ ಮಾಡಿ, ಮುಕ್ತಿ ಚಕ್ರಾಧಿಪತ್ಯವನ್ನು ಗೆಲ್ಲ ಹೊರಟ 
ಮಹಾಚಕ್ರವರ್ತಿಯನ್ನು ನೋಡಿ ಸಂತಸಪಡಲು ಲಕ್ಷಲಕ್ಷ ನಕ್ಷತ್ರ 
ಪರಿವಾರದೊಡನೆ ಮುಗಿಲೇ ಧರೆಗಿಳಿದು ಬಂದಿತೋ ಎಂಬಂತೆ, ಮನೆ 
ಮನೆಯ ಬಾಗಿಲಿನಲ್ಲೂ ಇಟ್ಟ ಧೂಪದ ಕೂಡಗಳಿಂದ ಹೊರಟ 
ಧೂಮಮಾಲೆಯಲ್ಲಿ, ಬೀದಿಯ 'ಇಬ್ಬದಿಗಳಲ್ಲೂ ಹೊತ್ತಿಸಿದ ದೀಪಮಾಲೆ 
ಶೋಭಿಸಿತು. ಚಕ್ರವರ್ತಿಯ ಪಾದಸ್ಪರ್ಶದಿಂದ, ಬೀದಿಯಲ್ಲೂ ಹೂವುಗಳು 
ಅರಳಿದಂತೆ, ಬಣ್ಣಬಣ್ಣದ ರಂಗವಲ್ಲಿಯ ಚಿತ್ರಗಳು ರಂಜಿಸಿದವು. ಘಂಟಿ, 
ಶಂಖ, ಬೇರಿ, ಅನಕ. "ಪಟಹ. ರುಲ್ಲರೀ ವಾದ್ಯಗಳು ಮೊಳಗಿ, ಜಗತ್ತಿಗೇ 
ಚಕ್ರವರ್ತಿಯನ್ನು ನೋಡಲು, ದೇಶಕ್ಕೆ ದೇಶವೇ ರಾಜಧಾನಿಯಲ್ಲಿ ಮೊಗಚಿದ್ದೆತು. 
ಎಲ್ಲರ ಕಣ್ಣುಗಳೂ ಕಣ್ಣೀರಿನ ಕಾಸಾರ, ಎಲ್ಲರ ಮೊಗವೂ ಯಾತನೆಯ 
ಮಂದಿರ. "ಮನೆ. ಕುದುರೆಗಳೂ ಚಕ್ರವರ್ತಿಗಳನ್ನು ಅಗಲಲಾರದೆ 
ಕ೦ಬನಿಗರೆದವು. 
ಅಕ್ಕಪಕ್ಕ, ಹಿ೦ದೆ ನೋಡದೆ ಧೀರಚಿತ್ತದಿ೦ದ ನಡೆದು, ರಾಜಧಾನಿಯ 
ಮಹದ್ವಾರವನ್ನು ದಾಟಿ, ಚಕ್ರವರ್ತಿಗಳು ಹಿಂದಕ್ಕೆ ತಿರುಗಿ ನಿಂತು ನೋಡಿದರು. 
ರಾಜಧಾನಿಯೇ ಅವರ ಹಿಂದೆ ನೆರೆದಿತ್ತು... ಕೆಂಬನಿಗರೆಯುತ್ತಾ. 
“ನಾವು ರಾಜ್ಯಬಿಡಬೇಕೆಂದರೆ, ರಾಜ್ಯವೇ ನಮ್ಮ ಹಿಂದೆ ಬಂದರೆ ಹೇಗೆ? 
ಎಲ್ಲರೂ ಬರ ಗೃಹಗಳಿಗೆ, ಕಾರ್ಯ ಹಿಂದಿರುಗಬೇಕು. ನನಗಿನ್ನು 
ಪಣೆ ಕೊಡಿ” 
- ಎ೦ದು ನೆರೆದ ಪ್ರಜಾಕೋಟಿಗೆ ಕೈಮುಗಿದು ಬೇಡಿದರು ಚಕ್ರವರ್ತಿಗಳು. 
| ಜನ ಸಮುದ್ರ “ಉಘೇ! ಉಫೇ! ಅಮೋಘವರ್ಷ ಚಕ್ರವರ್ತಿ ಉಘೇ! 
ನೃಪತುಂಗ ಚಕ್ರವತಿಣ ಉಘೇ! ಎಂದು ಘೋಷಿಸಿತು. ಮುಗಿಲು 
ಮಾರ್ದನಿಸಿತು ಆ ಜಯದ್ದನಿಯನ್ನು. 


೧೭೬ ನೃ ಪತುಂಗ 


ಅವರ ಅಭಿಮಾನವನ್ನು ಕಂಡು ವಿರಾಗಿಗಳಾದ ಚಕ್ರವರ್ತಿಗಳ ಕಣ್ಣಲ್ಲೂ 
ಕಂಬನಿ ತುಂಬಿತು. ನಮರಾಗಿ ತಲೆಬಾಗಿ- 

“ರಾಷ್ಟ್ರಕೂಟ ಸಿಂಹಾಸನಕ್ಕೆ ನಿಮ್ಮ ಈ ಅಭಿಮಾನದ ಆಶೀರ್ವಾದದ 
ರಕ್ಷೆ ಶಾಶ್ಚತವಾಗಿರಲಿ” 

ದ ಎಂದು ಬೇಡಿ, ರಾಜಧಾನಿಯತ್ತ ಬೆನ್ನು ತಿರುಗಿಸಿ ತಪೋವನಾಭಿ 
ಮುಖರಾಗಿ ನಡೆದರು. 

ಮತ್ತೆ ಹಿಂದಿರುಗಿ ನೋಡಲಿಲ್ಲ. 

ಜನತೆಯ ಜಯಘೋಷ ಧ್ವನಿ, ಅವರ ಬೆಂಗಾವಲ ಪಡೆಯಂತೆ, 
ಗಾಳಿಯಲ್ಲಿ ನುಗ್ಗಿ ಅವರ ಹಿಂದೆ ನಡೆಯಿತು. 


ತ.ರಾ.ಹು. ಕಥೆ ಹೇಚುವುದರಲ್ಲ ನಿಪ್ಸೀಮರು. ಅವರ 
ಭಾಷೆಯ ಹರವು ವು ವಿಶಾಲವಾದದ್ದು. ಜಿತ್ರಮಯವಾದ 
ವರ್ಣನೆ, ಅ೦ತಃಹರಣ ಉಜ್ಜಿ ಐರುವ ಸಂಭಾಷಣೆ, 
ರೋಮಾಂಚಹಾರಹ ಹಾರ್ಯಹಾರಣಪುರಸ್ಪರವಾದ 
ಫಟನೆಗಆ ನಿರೂಪಣೆ, ಸಿಡಿಅನ೦ತಹ ಭಾವಗಟು, ಪಾಲಿಹಾತ 
| ಪ್ಪರ್ಪದ೦ತಹ ಮಾರ್ದವತೆ, ವೀರ್ಯವತ್ತಾದ ಭಾಷೆ, 

" ಪಲಿಣಾಮಹಾಲಿಯಾದ ದೃಶ್ಯಗಚ ನಿರೂಪಣೆ ಎಲ್ಲವನ್ನೂ 
ಸಮರ್ಥವಾಗಿ ನಿರ್ವಹಿಸಬಲ್ಲ ಶೈಅ. ಇವರ ದೃಶ್ಯ 
ವರ್ಣನೆಗಚನ್ನು ಓದುತ್ತಿದ್ದರೆ ನಾಟಕ ಪಶಾಲೆಯಲ್ಲ ಕುಳತು 
ದೃಶ್ಯ ವೀಂ್ಷಿಹುತ್ತಿದ್ದೇವೆಯೊಂ ಎನ್ನಿಸುತ್ತದೆ. ಇನ್ನೊಬ್ಬರ . .- 
ಮನದ ಮೆಲು ನಿಣ್ಣಸಿರು ಹೇಜಸುತ್ತದೆ. ಮದದೊಬ್ಬರ 
ಪಣ್ಣಂಜಿನಲ್ಲ ಅಂತಃಹರಣದ ಆಆದಿ೦ದ ಹೊರತುಚುಕುವ 
ಹ೦ಖನಿ ಕಾಣುತ್ತದೆ. 


ಓದುಗರ ಮನವನ್ನು ಸಂಪೂರ್ಣವಾಗಿ ವಶಪಡಿಸಿಕೊಚ್ಚಬಲ್ಲ, 
ಅ೦ತಃಹರಣವನ್ನು ತಾಹಬಲ್ಲ, ಮತ್ತೆ ಮತ್ತೆ 
ರೋಮಾಂಚನಡೊಜಸಬಲ್ಲ ಕಥೆಗಚನ್ನು ತ.ರಾ.ಸು. ತುಂ೦ಐ 
ಸಮರ್ಥವಾಗಿ ಹೇಜದ್ದಾರೆನ್ನುವುದಕ್ಷೆ ಇವರ ಅನೇಕ 
ಕಾದ೦ಖಲಿಗಟು ಮತ್ತೆ ಮತ್ತೆ ಮುದ್ರಣಣೊ೦ಡು 
ಚಲನಚಿತ್ರವಾಗಿರುವುದೇ ಸಾಜ್ಟಿಯಾಣಿದೆ. 


ಪ್ರಕಾಶಹರು 9186934 


ಲ 


OL 


ಛ್‌ 
kd 


ಮದೀಬಮೊಂತ ಸನಿಂಉತ್ಲಿ 
ಬ 


9 ed ಖಾ pd 
ರಾಜಾಜಿನಗರ, ಬ೦ಗಳೂರು- 10 


